ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು ಬ 


ಸಾಧನೆ 


ಕ್ರ 
(6 ) ಪ್ರಸಾರಾಂಗ 
ಬಿ ಬೆಂಗಳೂರು ವಿಶ ವಿದ್ಯಾಲಯ, ಬೆಂಗಳೂರು 


ಉಲಿ ಇ 
ಸ್‌ ಕಲಾ 


SADHANE : Kannada Quarterly of the Bangalore University, Bangalore 
Vol. 10. No.l, January-March 1981 


Chief Editor: Dr. ಆ. 5, Sivarudrappa 


KS 


ಪ್ರಧಾನ ಸಂಪಾದಕರು : 
ಡಾ॥ ಜಿ. ಎಸ್‌. ಶಿವರುದ್ರಪ್ಪ ತ 


ಸಂಪಾದಕರು : 


ಡಾ| ಎಸ್‌. ಎದ್ಯಾಶಂಕರ 
ಶ್ರೀ ಕೆ. ವಿ. ನಾರಾಯಣ 
ಡಾ| ಸೂರ್ಯನಾಥ ಕಾಮತ್‌ 


ವಾರ್ಷಿಕ ಚಂದಾ: ರ್ಕ 8-00 
ರೂ, 5-00 (ವಿದ್ಯಾರ್ಥಿಗಳಿಗೆ) 


ಆಜೀವ ಸದಸ್ಯತ್ವ : ರೂ. 100-00 


ಪ್ರಕಾಶಕರು: ಹೆಚ್‌. ಆರ್‌. ದಾಸೇಗೌಡ 
ನಿರ್ದೇಶಕ, ಪ್ರಸಾರಾಂಗ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 560 056 


ಮುದ್ರಣ ; ಬೆಂಗಳೂರು ವಿಶ್ವವಿದ್ಯಾಲಯ ಮುದ್ರಣಾಲಯ, ಬೆಂಗಳೂರು 560 056 


ಪರಿವಿಡಿ 


| ಗಾಜಿನೊಳಗಿನ ಮೀನುಗಳು 
ಮಖಎಲ : ಅಜ್ಞೆ ೀಯ 
ಅನು: ಬಾಪುಗೌಡ ಪಾಟೀಲ 


ಮಣ್ಣಿನ ಮಕ್ಕಳು: ವಾದ ಮತ್ತು ವಿವಾದ 
ಟಿ. ಎನ್‌, ವಿಜಯಪ್ಪ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಅನ ಶೈ ಯಿಂಕ ವಿಮರ್ಶೆ 
ಆರ್ಕ, ಮಣಿಪಾಲ 


ರಾಜಧಾನಿ : ಒಂದು ಸ್ಪಷ್ಟನೆ 
ಡಾ! ಎಂ. ಎಂ, ಕಲ್ಬುರ್ಗಿ 


ವ X ಕ್ಷ 
ಎಚ್‌, ಎಚ್‌, ಗಂಗಾಧರಾಚಾರ್‌ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 
ಬಿ. ಹರಿಕೃಷ್ಣಭಟ್‌ 


ಜಾಹೀರಾತಿನಲ್ಲಿ ಕನ್ನಡ 
ಎ. ಸಿ. ರಾಜಶೇಖರ 


ಡೆ ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 
ಶ್ರೀಮತಿ ಜಯಶ್ರೀ ಚಾಟಿ 


ನಾಲು K ಕನ್ನಡ ಹಾಯಿಂಕಂಗಳು 
ಕೆ. ಎಂ, ಮುನಿಕ ಷ್ಟ ಪ್ಪ 


ಸಿರಗುಪಿ ಯಂ ಒಂದಂ ಶಾಸನ ಅದರ ಮಹತ 5 
ಎಂ, ಬಿ, ಭೋಯಿ 


ಬೇಕಾಗಿದೆ : ಹಿಂದುಳಿದ ಮಲೆನಾಡಿಗೊಂದು ಆರ್ಥಿಕ ಯೋಜನೆ 
ದಾಮೋದರ ಕೃಷ್ಣ ಪೊತುವಳ್‌ 


ಯಗ್ವೇದ ಸಂಹಿತೆಯಲ್ಲಿ ವೀಣೆ 
ಆಳ ಚಿರಂಜೀವಿ 


32 


36 


38 


49 


೨8 


Bk 


82 


86 


93 


ಸಾಲಿ - ಪದ್ಮಸಾಲಿಯರ ನುಡಿಗಳು 96 


ಕೆ. ವೆಂಕಟರಾಯಾಚಾರ್ಯ 


ಪ 101 
ನಾನೊಬ ಸನ್ಯಾಸಿ 


ರೇವಣಸಿದ್ಧ ಸ್ವಾಮಿಜೀ 


ದಿಟ್ಟಿವಾರಿ - ಒಂದು ವಿಶಿಷ್ಟವರ್ಗದ ಶೂರರು 
(ಶಬ್ದದ ಅರ್ಥ ಮತ್ತು ನಿಷ್ಪತ್ತಿ) 102 
ಡಾ॥ ಎಂ. ಚಿದಾನಂದಮೂರ್ತಿ 


ಹೆನ್ರಿ ಜೇವಕ್ಸ್‌ನ ಕಾದಂಬರಿ-ಸಿದ್ಧಾಂತ 111 
ಬಸವರಾಜ್‌ ಎಸ್‌. ನಾಯ್ಕರ್‌ 


"ಭಾವಗೀತೆ' - ಕೆಲವು ಟಿಪ್ಪಣಿಗಳು 133 
ಆರ್‌, ನರಸಿಂಹಮೂರ್ತಿ 


ಪಂಪಭಾರತದಲ್ಲಿ “ನಾಹಸದ ಮಹಿಮೆಯೊಳ್‌ ಫಲ್ಲು ಣಂ? 139 
ಡಾ| ಬಿ, ಸಿ. ಜವಳಿ 


ಮಂಥನ 


ಕುಮಾರ ಪದ್ಮರಸನ ಸಾನಂದ ಚರಿತ್ರೆಯಲ್ಲಿನ 
ಕುಸುಮ ಷಟ್ಪದಿಯ ಪದ್ಯಾರ್ಧ 
ಎಸ್‌, ಶಿವಣ್ಣ 


ತುಳಿಲಾಳ್ಗಳ್‌ - ಒಂದು ಮಂಥನ 
ಅ, ರಾ. ಮಿತ್ರೆ 


ಶಾಸನಗಳಲ್ಲಿ ತುಳಿಲಾಳು 
ಬಿ, ಆರ್‌. ಹಿರೇಮಠ 


ಗಾಜಿನೊಳಗಿನ ಮೀನಗಳು 


ಮೂಲ. ಅಜ್ಜ ೀಯ 
ಅನು : ಬಾಪುಗೌಡಾ. ಪಾಟೀಲ 


ಅಲ್ಲಿ ಆ ಗಾಜಿನೊಳಗಡೆಯ ನೀರಿನಲ್ಲಿ 
ಇರುವ ಈ ಎಷೊ KM ಮೀನಗಳು 
ಸದಿ ಲದೇ ಚಲಿಸುತ್ತವೆ 
ಎ ಅಶಿ 
ಅವುಗಳೊಳಗಿಂದ ಯಾವುದೋ ಒಂದನು X 
ಸದ್ಯ ನಮ್ಮಲ್ಲಿಯೇ ಯಾವನಾದರೊಬ್ಬ ತಿಂದುಬಿಡುವನು 
ಬೇಗ ಅದರ ಖರ್ಚು ತೀರಿಸಿ 
ಹೊರಟುಹೋಗುವನು. 


ಮತ್ತೆ ಇಲ್ಲಿ ಈ ಗಾಜಿನ ಹಿಂದೆ ಬೇರೊಬ ಕ ಬರುವನು 

ರೊಕ್ಕ ರುಣ ರುಣಿಸುವನು 

ರೂಪಾಯಿಯ ನೋಟು ಚಾಚುವನು 

ಮತ್ತೆ ಯಾವದೇ ಅವಸರವಿಲ್ಲದೇ ರೂಪಾಯಿ ಜೋಡಿಸಿ 
ಕಿಸೆಯಲ್ಲಿ ತುರುಕಿಕೊಳ್ಳು ವನು 

ಬೆಲೆ ಕೊಡದೇ ವಸೂಲಿ ಮಾಡುವನು 

ಮತ್ತೆ ಮತ್ತೆ ನಮ್ಮೆಲ್ಲರಿಗೂ, ಒಬೊ ಬ್ಬನನ್ನು, ಒಂದೇ ರೀತಿ 

ಅತಿ ಸಮಾಧಾನದಿಂದ ಸಾವಕಾಶ-ಸಾವಕಾಶವಾಗಿ ತಿನ್ನು ವನು 

ತಿನ್ನುತ್ತ ಹೋಗುವನು 

ಅದೇ ರೀತಿ ನಿರಂತರ ನಿರೀಕ್ಷಿಸುತ್ತಿರುವ ನಾವು ಮತ್ತು 

ಅದೇ ರೀತಿ ನಿರೀಕ್ಷಿಸುತ್ತಿರುವ ಈ ಮೀನಗಳು 

ಸ್ವಯಂ ತಿನ್ನಲ್ಲ )ಡುತ್ತವೆ. 


ಜೀವನದ ಈ ಉಪಹಾರ ಗೃಹದಲ್ಲಿ 
ಇಂಥ ಒಂದು ಪರಸ್ಪರ ಸಂಬಂಧವಿದೆಯಲ್ಲ 
ಅಂದರೆ ಯಾರು ಯಾರನ್ನು ತಿನ್ನು ತ್ರಾರೆಯೋ ? 


4 ಸಾಧನೆ 


ಸಾಂಸ್ಕೃತಿಕ ಒತ್ತಡಗಳಿಂದಾಗಿ, ವಲಸೆ ಹೋಗುವುದು ಬಹಳ ಹಿಂದಿನಿಂದಲೂ 


ನಡೆದ. ಕೊಂಡು ಬಂದಿದೆ. ಉದಾಹರಣೆಗೆ, ಸುಮಾರು ಐದುಸಾವಿರ ವರ್ಷಗಳ ಹಿಂದೆ 


ಆರ್ಯರು ಭಾರತಕ್ಕೆ ವಲಸೆಬಂದರು. ಇದೇ ರೀತಿ ಹದಿನಾರು ಮತ್ತು ಹದಿನೇಳನೇ ' 


ಶತಮಾನಗಳಲ್ಲಿ ಯುರೋಪ್‌ ಖಂಡದಿಂದ “ಹೊಸ ಪ್ರಪಂಚ” (ಅಮೆರಿಕ) ಕ 
ಜನರು ವಲಸೆಹೋದರು. ಭಾರತೀಯರೂ ಕೂಡ ಹದಿನೆಂಟು ಮತ್ತು 
ಹತ್ತೊಂಬತ್ತನೆಯ ಶತಮಾನ ಗಳಲ್ಲಿ, ಶ್ರೀಲಂಕ, ಬರ್ಮ, ಮಲೇಶಿಯಾ, 
ಇಂಡೋನೇಶಿಯಾ, ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳಿಗೆ ವಲಸೆಹೋಗಿ 
ನೆಲೆಸಿದರು. . ಈ ರೀತಿ ಜನರು ಒಂದು ಪ್ರದೇಶದಿಂದ ಮತ್ತೊ ೦ದಕ್ಕೆ ವಲಸೆಹೋಗಿ 
ನೆಲೆಸಿದುದು ಅನೇಕ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗು ಸಾಂಸ್ಕೃತಿಕ ಸಮಸ್ಯೆ 
ಗಳಿಗೆ ಎಡೆ ಮಾಡಿಕೊಟ್ಟಿತು. ಇವುಗಳಿಂದಾಗಿ ರಾಷ್ಟ್ರ ರಾ ಪ್ರ ಗಳನಡುವೆ ಆಗಾಗೆ, 
ಹಲವಾರು ಘರ್ಷಣೆ, ತಿಕ್ಕಾಟ ಮತ್ತು ಬಡಿದಾಟಗಳು ನಡೆದಿವೆ. 


ಮಾನವನಲ್ಲಿರುವ ಪ್ರಾದೇಶಿಕ ಮನೋಭಾವವನ್ನು ಸಂಪೂರ್ಣವಾಗಿ 
ತೊಡೆದುಹಾಕುವುದು ಸಾಧ್ಯವಿಲ್ಲ. ಆದರೆ ಅದು SNE ನೋಡಿ 
ಕೊಳು ವುದು ಅತ್ಯ ಗತ್ಯ. ಸಥಲ ಅದರ ದಳ್ಳು ರಿಯಲ್ಲಿ ರಾಷಿ ್ರ್ರೀಯತೆ ಮತ್ತು 
ಐಕಮತ್ಯ ಗಳು ಭಕ ರಾಷ್ಟ್ರ ರಾಷ್ಟ್ರಗಳು ಛಿದ್ರ ಶ್ರ ಛಿದ 4 ವಾಗುವುದಲಲಿ ಯಾವ 
ಸರಾ ಇಲ್ಲ. ಸಾಮಾನ್ಯವಾಗಿ, ಬೇರೆ” ಪ್ರದೇಶಗಳಿಂದ ಬಂದ ಜನರು ಸ ಸ್ಥಳೀಯ 
ಜನರ ಮೇಲೆ ಒಂದೇ ಸಮನಾಗಿ ದಬ್ಬಾಳಿಕೆ ಮಾಡಿ ಶೋಷಣೆ ಮಾಡತೊಡಗಿದಾಗ, 
ಪ್ರಾದೇಶಿಕ ಮನೋಭಾವನೆಯು ಜಾಗೃತಗೊಂಡು, ಅದು ವಿಕೃ ತ ಸ್ವ ರೂಪ ಕೈ 
ಹೋಗುವ ಸಾಧ್ಯತೆಯೂ ಇದೆ. ಇಂತಹ ದಬ್ಬಾಳಿಕೆ, ಶೋಷಣೆ ಮೆತ್ತು ಅನ್ಮಾ ತ 
ಗಳಿಗೆ ಎಡೆಮಾಡಕೊಡದಿರುವುದು ಈ ಎರಡೂ ವರ್ಗಗಳ ಪ್ರಗತಿ ಮತ್ತು ಕಲ್ಯಾಣ 
ಗಳದ ೈಷ್ಟಿಯಿಂದ ಕ್ಷೇಮಕರ. 


ಭಾರತದಲ್ಲಿನ ಪರಿಸ್ಥಿತಿ ಕ 


ಇರತದ ಜನರಿಗೆ ಪ್ರಾದೇಶಿಕ ಮನೋಭಾವನೆ ಹೊಸದೇನೂ ಅಲ್ಲ. ಅದು 
ಬಹಳ ಹಿಂದಿನಿಂದಲೂ ನಮ್ಮ ನಡೆನುಡಿಗಳಲ್ಲಿ ಹಾಸುಹೊಕ್ಕಾಗಿ ಬೆಳೆದುಕೊಂಡು 
ಬಂದಿದೆ. ಏಕೆಂದರೆ, ಭಾರತ ky ಎಸ್ತಾ ರವಾದ : ಒಂದು ಉಪಖಂಡ! ಅಲ್ಲಿನ ವಾಯು 
ಗುಣ, ಮಳೆ, ಬೆಳೆ, ಜನರ ಮತ, ಧರ್ಮ, ಭಾಷೆ, ನಡೆನುಡಿ ಮೊದಲಾದವು ಭಿನ್ನ 
ಭಿನ್ನ ವಾದವುಗಳಾಗಿವೆ. ಇಂತಹ ಪರಿಸಿ ತಿಯಲ್ಲಿ ಪ್ರ್ರಾ ದೇಶಿಕ ಅಂತರಗಳು ಮತ್ತು 
ಭಿನ್ನತೆಗಳು ಕಂಡುಬಂದರೆ ಅದು ಆಶ್ಚರ್ಯದ ಸಂ ಂಗತಿಯೇನಲ್ಲ ಇವು ನಮ್ಮ ಜನ 
ಟೀವನದೆ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಧಟುವಶಹು ಶಕ್ತಿಯನ್ನು ಪಡೆದಿವೆ. 


ಈಗ ಭಾರತದಲ್ಲಿ ಪ 5 ಚಳಿತವಾಗುತ್ತಿರುವ "ಮ ಣ್ಲ್ಮಿನ ಮಕ್ಕಳು” ತತ ವೂ ಕೂಡ 


“ಮಣ್ಣಿ ನ ಮಕ್ಕಳು” : ವಾದ ಮತ್ತು ವಿವಾದ 5 


ಈ ಪ್ರಾದೇಶಿಕ ಭಾವನೆಯ ಒಂದು ರೂಪವಾಗಿದೆಯೆಂದು ಹೇಳಬಹುದು. ಇದು 
ಬೆಳೆದುಬಂದ ದಾರಿಯನು ಸ ಸ ಲ್ಪ ಸ್ಥೂಲವಾಗಿ ಅರಿಯೋಣ. 


ಮೊದಲಿನಿಂದಲೂ ಭಾರತದಲ್ಲಿ ಪ್ರಾದೇಶಿಕ ಮನೋಭಾವನೆಯು ಜನರಲ್ಲಿ 
ಬೆಳೆದುಕೊಂಡುಬರುವುದಕ್ಕೆ ಪುಷ್ಕಿಕೊಟ್ಟ ಅಂಶಗಳು ಯಾವುವೆಂದರೆ ಜಾತಿ, ಮತ, 
ಧರ್ಮ, ಭಾಷೆ ಮತ್ತು ಸಂಸ್ಕೃತಿಗಳಲ್ಲಿದ್ದ ಅಂತರಗಳು. ಈ ಬೆಳವಣಿಗೆಯ ಮೇಲೆ 
ಆರ್ಥಿಕ ಮತ್ತು ರಾಜಕೀಯ ಅಂತರಗಳ ಪ್ರಭಾವ ಆಗ ಅಷ್ಟಾಗಿ ಇರಲಿಲ್ಲವೆಂಬುದು 
ಚರಿತ್ರೆಯಿಂದ ತಿಳಿದುಬರುತ್ತದೆ. ಆ ದಿನಗಳಲ್ಲಿ ಪ್ರಾದೇಶಿಕ ಪ್ರೇಮವು ಹುಚ್ಚು 
ದುರಭಿಮಾನದ ಹಂತವನ್ನು ಮುಟ್ಟಿ ಕದ್ದು ದರಿಂದ ಇಡೀ ದೇಶವು ಅನೇಕ ಸಣ್ಣ 
ಸಣ್ಣ ರಾಜ್ಯಗಳಾಗಿ ವಿಭಾಗವಾಗಿತ್ತು. ಇದರಿಂದ ರಾಷಿ ಸ್ರೀಯತೆ ಮತ್ತು ಐಕಮತ್ಯ 
ಗಳು ಏಪತ್ತಿಗೊಳಗಾದವು. ಇವು ಮುಂದೆ ಮುಸಲ್ಮಾನರ ದಾಳಿಗಳಿಗೂ ಅನಂತರ 
ಬ್ರಿಟಿಷರ ಆಡಳಿತದ ಸ್ಥಾಪನೆಗೂ ಹೇಗೆ ಸಹಾಯಮಾಡಿದವು ಎಂಬ ಅಂಶ ಎಲ್ಲ 
ರಿಗೂ ಗೊತ್ತಿದೆ. 


ಭಾರತದ ಸಾ ಸ್ವತಂತ್ರ್ಯ ಹೋರಾಟ ಈ ಶತಮಾನದ ಪೂರ್ವಾರ್ಧದಲ್ಲಿ ತುಂಬ 
ಬಿರುಸಿನಿಂದ ನಡೆಯಿತು. ಆ ಸಮಯದಲ್ಲಿ ರಾಷ್ಟ್ರೀಯ ಮನೋಭಾವ ಮತ್ತು 
ಐಕಮತ್ಯಗಳು ಹೆಚು ಪಾ ಶ್ರ್ರಮುಖ್ಯತೆಗೆ ಬಂದವು. ಇದರಿಂದ ಸಂಕುಚಿತವಾದ 
ಪ್ರಾದೇಶಿಕ ಭಾವನೆಯು ಆಗ ಸ್ವಲ್ಪ ಮಟ್ಟಿಗೆ ಮುದುಡಿಕೊಂಡಿತ್ತು. ಆ ಪರ್ವ- 
ಕಾಲದಲ್ಲಿ “ಭಿನ್ನತೆಯಲ್ಲಿ ಐಕ್ಯತೆ? ಯೆಂಬ ಅಂಶವನ್ನು ಎತ್ತಿತೋರಿಸುವುದು ಅತ್ಯ 
ಗತ್ಯವಾಗಿತ್ತು. ಇಲ್ಲದಿದ್ದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸುವುದೇ ದಂಷ್ಕರವಾಗಿತ್ತು. 
ಆದರೆ ದುರದೃಷ್ಟವಶಾತ್‌ ಈ ರಾಷ್ಟ್ರೀಯ ಮನೋಭಾವ ಮತ್ತು ಐಕಮತ್ಯಗಳ 
ಪ್ರಭಾವ, ಸ್ವಾತಂತ್ರ್ಯಾನಂತರದ ದಿನಗಳಲ್ಲಿ ಹೆಚ್ಚುಕಾಲ ಮುಂದುವರಿಯಲಿಲ್ಲ. 
ಪ್ರಾದೇಶಿಕ ಮನೋಭಾವವು ವಿವಿಧ ರೂಪಗಳಲ್ಲಿ ಪುನಃ ತಲೆಯೆತ್ತಿ, ಹೆಚ್ಚು ಹೆಚ್ಚು 
ಸಂಕುಚಿತವಾಗುತ್ತಾ, ಕೊನೆಗೆ ವಿಕೃತಗೊಂಡು ಹಿಂಸೆಯ ದಾರಿಯಲ್ಲಿ ಮುನ್ನಡೆಯ 
ತೊಡಗಿತು. 


ರಾಷಿ ಕ್ರೀಯತೆ ಮತ್ತು ಐಕಮತ್ಯಗಳಿಗಿಂತ ಪ್ರಾದೇಶಿಕ ಒಲವೇ ನಮ್ಮಲ್ಲಿ 
ಹೆಚ್ಚಾಗಿದೆ ಎಂಬುದನ್ನು ನಾವೆಲ್ಲರೂ ಮುಚ್ಚುಮರೆಯಿಲ್ಲದೆ ಒಪ್ಪಿ ಸೃಕೊಳ್ಳಬೇಕು. 
ಹಾಗಲದಿದ್ದಲ್ಲಿ ನಮಗೆ ನಾವೇ ಆತ್ಮವಂಚನೆ ವಾಡಿಕೊಂಡಂತಾಗುತ್ತದೆ. ಕೆಳಗೆ 
ಸೂಚಿಸುವ ಘಟನೆಗಳು ಇದಕ್ಕೆ ಅನುರೂಪವಾದ ನಿದರ್ಶನಗಳಾಗಿವೆ. ಬ್ರಿಟಿಷರು 
1947 ರಲ್ಲಿ ಭಾರತ ಉಪಖಂಡಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ಘೋಷಣೆ ಮಾಡಿ 
ದಾಗ, ಮತೀಯವಾದದ ಮೇಲೆ ದೇಶವನ್ನು ವಿಭಜಿಸಲಾಯಿತು. ಅನಂತರ ಲಕ್ಷಾಂ 
ತರ ಜನರು ಒಂದು ಪ್ರದೇಶದಿಂದ ಇನ್ನೊ ದಕ್ಕೆ ನಿರಾಶ್ರಿತರಾಗಿ ಹೋಗಬೇಕಾ 
ಯಿತು. ಇದರಿಂದಾದ ಗಲಭೆ ಮತ್ತು ಹಿಂಸಾಚಾರಗಳು ಈ ಎರಡೂ ಮತೀಯಂ 


ಹ 


6 ಸಾಧನೆ 


ಗುಂಪುಗಳ ನಡುವೆ ಸಂಶಯ ಹಾಗು ವೆ ರತ್ನ ಕೈಗಳು ಮುಂದುವರಿಯುವಂತೆ ಮಾಡಿ 
ದವು. 

ಆಮೇಲೆ ಇತರೆ ಪ್ರಾದೇಶಿಕ ಅಂಶಗಳು ಪ್ರಾಮುಖ್ಯವಾಗುತ್ತಾ ಬಂದವು. 
ಇವುಗಳಲ್ಲಿ ಮೊದಲಿಗೆ 1953 ರಲ್ಲಿ ಭಾಷೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 
ವೆಂಬ ಹೊಸ ರಾಜ್ಯವನ್ನೀ ಸ್ಫ ಸಲಾಯಿತು. ಇದಕ್ಕಾಗಿ ಒಂದು ದೊಡ್ಡ ಆಂದೋಲ- 
ನವೇ ನಡೆದು, ರಕ್ತಪಾತವೂ ಆಯಿತು. ಆದರೆ ಈ ಚಳವಳಿ ಅಲ್ಲಿಗೇ ನಿಲ್ಲಲಿಲ್ಲ. 
ಏಕೆಂದರೆ, ಆಂಧ್ರ ಪ್ರದೇಶದ ಉದಯಂವು ಇತರ ಭಾಷಾವಾರು ಪ್ರಾಂತಗಳ ಜನ 
ನಕ್ಕೆ ನಾಂದಿಯಾಯಿತು. ಇದರಿಂದ “ಪ್ಯಾಂಡೋರಳ ಪೆಟ್ಟಿಗೆ”ಯ ಮುಚ್ಚಳವನ್ನು 
ತೆಗೆದಂತಾಯಿತು. ಕೇಂದ್ರ ಸರಕಾರವು ಇತರ ಪ್ರಾದೇಶಿಕ ಭಾಷೆಗಳ ಬೇಡಿಕೆಗಳನ್ನು 
ಆಗ ತಿರಸ್ಕರಿಸುವಂತಿರಲಿಲ್ಲ. ಹೀಗಾಗಿ 1956 ರಲ್ಲಿ ನಮ್ಮ ದೇಶದಲ್ಲಿ ಭಾಷಾವಾರು 
ಪ್ರಾಂತಗಳು ಅಸ್ತಿತ ಕ್ಕೆ ಬಂದವು. ಭಾಷೆಯ ಮೇಲಿನ ಅಂಧ ಪ್ರೇಮವು, ಪ್ರಾದೇ 
ಶಿಕ ಮನೋಭಾವವನ್ನು ಅತಿಯಾದ ದುರಭಿಮಾನದ ಮಟ ಚ್‌ ಕೊಂಡೊಯ್ಯು- 
ವಂತೆ, ಜನರನು ಕೆ ಪ್ರೇರೇಪಿಸತೊಡಗಿತು. ಇದರ ಫಲವಾಗಿ ಬೇರೆ ಬೇರೆ ಭಾಷೆ 
ಗಳನ್ನಾಡುವ ನೆರೆಹೊರೆಯ ರಾಜ್ಯಗಳ ಜನರು ಒಂದು ಪ್ರದೇಶದಲ್ಲಿ ನೆಲಸಿ ಸುಖ 
ಶಾಂತಿಗಳಿಂದ ಜೀವನ ಸಾಗಿಸುವುದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕಠಿನವಾಗುತ್ತಿದೆ. 


ಪ್ರಾದೇಶಿಕ: ಮನೋಭಾವನೆಯ. ಮೇಲಿನ ಅತಿಯಾದ ದುರಭಿಮಾನವು 
ಇಷ್ಟಕ್ಕೇ  ಕೊನೆಗೊಳ್ಳಲಿಲ್ಲ.' ಅದರ ವಿಕೃತರೂಪಗಳು ನಾನಾ ರೀತಿ 
ಯಲ್ಲಿ ಹಿಂಸೆಯ ಮಾರ್ಗಗಳನ್ನೂ ಅನುಸರಿಸತೊಡಗಿದವು. ಹಿಂದಿ 
ಭಾಷೆಯನ್ನಾಡುವ ಉತ್ತರದ ರಾಜ್ಯಗಳಿಗೂ ಮತ್ತು ಹಿಂದಿಯೇತರ 
ದಕ್ಷಿಣದ ರಾಜ್ಯಗಳಿಗೂ, ಹಿಂದಿಯನ್ನು ರಾಷ್ಟ್ರಭಾಷೆಯನ್ನಾಗಿ ಮಾಡುವ 
ವಿಷಯದಲ್ಲಿ ಒಂದು ಬೃಹತ್‌ ಹೋರಾಟವೇ ನಡೆಯಿತು. ಈ ಗಲಭೆಗಳಲ್ಲಿ 
ಅನೇಕ ಸಾವು ನೋವುಗಳೂ ಆದವು. ಕೆಲವು ವರ್ಷಗಳ ಅನಂತರ ಬೊಂಬಾಯಿ 
ಯಲ್ಲಿ ತುಂಬ ಉನ್ಮತ್ತತೆಯಿಂದ ಕೂಡಿದ “ಶಿವಸೇನೆ” ಯೆಂಬ ಸಂಘವು ಪ್ರಾರಂಭ 
ಯಿತು. ಮಹಾರಾಷ್ಟ್ರೀಯರಲ್ಲದವರು ಅದರಲ್ಲೂ ಮುಖ್ಯವಾಗಿ ದಕ್ಷಿಣ 
ರಾಜ್ಯಗಳ ಜನರು, ಬೊಂಬಾಯಿ ನಗರವನ್ನು ಬಿಟ್ಟುಹೋಗುವಂತೆ ಈ ಸಂಘವು 
ಆಗ್ರಹಪಡಿಸತೊಡಗಿತು. ಶಿವಸೇನೆಯ ಇಂತಹ ಆನುಚಿತ ಹಾಗು ಅಸಂಬದ್ಧ 
ಕಾರ್ಯಗಳಿಂದಾಗಿ ಅನೇಕರು ಕಷ್ಟನಷ್ಟಗಳಿಗೆ ಒಳಗಾದರು. ಇದರ ಪ್ರತಿಕ್ರಿಯೆ 
ಸಾ ಎ ಭಾವಿಕವಾಗಿ ಇತರ ರಾಜ್ಯಗಳಿಗೂ ಹರಡಿತು. ಕೇರಳ, ಕರ್ನಾಟಕ, ತಮಿಳು 
ನಾಡು, ಪಶ್ಚಿಮ ಬಂಗಾಳ, ಒರಿಸ್ಸಾ ಮುಂತಾದ ರಾಜ್ಯಗಳಲ್ಲಿ, ಆಯಾ ಪ್ರಾಂತದ 
ಭಾಷೆಯನ್ನಾ ಡದ ಜನರನ್ನು ಹೊರಗಿನವರೆಂದು ಪರಿಗಣಿಸಿ, ಅವರಿಗೆ ಕಿರುಕುಳವನ್ನು 
ಕೊಡಲಾರಂಭವಾಯಿತು. ಇದರಿಂದ ಪ್ರತಿಯೊಂದು ಭಾಷೆಯನ್ನಾಡುವ ಪಾ ಶ್ರಾಂತವೂ 


“ಮಣ್ಣಿನ ಮಕ್ಕಳು” : ವಾದ ಮತ್ತು ವಿವಾದ 7 


ತನಗೊಂದು ಪ್ರತೆ ನೀಕವಾದ ರಾಜಕೀಯ ಅಸ್ತಿತ್ವವಿರುವುದು ಆಗತ್ಯ ವೆಂಬ ಭಾವನೆ 
ಯನ್ನು MRR ಇಂತಹ ಪ್ರಾದೇಶಿಕ ರಾಜ! ಅಸ್ತಿತ ತ್ವ 
ಫಾ ರಾಜ್ಯ ಗಳಿಗೆ ಹೆಚ್ಚಿ ನಸ 4 ಯಮಧಿಕಾರವೆಂಬ' ಭಾವನೆಗಳಿಗೆ ತವಿ:ಳುನಾಡಿನಲ್ಲಿ 
ತುಂಬ ಪ್ರೊ (ತಾ ಹ ದೊರಕಿ, ಹಿಂದ ಅಲ್ಲಿ ಒಂದು ಹೊಸ ರಾಜಕೀಯ ಪಕ್ಷ 
ಹುಟ್ಟಿ ಕೊಳು ವುದಕ್ಕೆ ಅನುಕೂಲವಾಯಿತು. ಇವಲ್ಲದೆ ಈಶಾನ್ಯ ರಾಜ್ಯ? ಗಳಾದ 
ಅಸ್ಲಾಂ, ಮಣಿಪುರ, ತಿ ಪುರ ಮೊದಲಾದವುಗಳಲ್ಲಿ ಇತ್ತೀಚೆಗೆ ನಡೆದ ಕ್ಷೋಭೆಗೆ 
ಪ್ರಾದೇಶಿಕ ಮನೋಭಾವ € ಮುಖ್ಯವಾಗಿತ್ತೆಂದು ಹೇಳಬಹುದು. ಈ ಗಲಭೆ 
ಗಳಿಂದಾಗಿ ಆ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದ “ಹೊರಗಿನವರು”? ಮತ್ತು "ಹೊರ 
ದೇಶದವರು?” ಎಂದು ಪರಿಗಣಿಸಲ್ಪಟ್ಟ ಅನೇಕ ಜನರು ಪ್ರಾಣ ಹಾಗೂ ಆಸ್ತಿ 
ಪಾಸ್ತಿಗಳ ನಷ್ಟ ಫೈವನ್ನು ಅನುಜ ೫. 


ಈ ಪ್ರಾದೇಶಿಕ ಮನೋಭಾವವು ರಾಜ್ಯರಾಜ್ಯಗಳ ನಡುವೆ ಇರುವುದು 
ಮಾತ್ರವಲ್ಲದೆ, ಒಂದೇ ರಾಜ್ಯದ ಬೇರೆಬೇರೆ ಪ್ರದೇಶಗಳ ಮಧ್ಯೆ ಯಣ ಇದ್ದೆ 
ಈ ಅಂಶವನ್ನು ಭಾರತದ ಗ ರಾಜ್ಯ ಗಳಲ್ಲಿ ಲ ಎ ಇವಕ್ಕೆ ಉತ್ತಮ 
ನಿದರ್ಶನಗಳೆಂದರೆ, 1969ರಲ್ಲಿ ಆಂಧ್ರ ಪ್ರ ದೇಶದಲ್ಲಿ ಪ್ರಾರಂಭವಾದ ತೆಲಂಗಾಣ 
ಚಳವಳಿ. ತೆಲಂಗಾಣವು ಆಂಧ್ರ ದ ಇತರ "ಪ್ರದೇಶಗಳಿಗಿಂತ ಜಾ. ತುಂಬ 

೦ದುಳಿದ್ದತ್ತ. ಅದರ ಸರ್ವತೋಮುಖವಾದ ಅಭಿವೃ ದ್ರಿ ಗಾಗಿ ಒಂದು ವಿಶೇಷ 
ಅಥವಾ ಪ ಶ್ಯೇಕವಾದ ವಿಭಾಗವು ಆಂಸ್ರ್ರೃ ಸರಕಾರದಲ್ಲಿರಬೇಕು. ಈ ವಿಭಾಗ 
ದಲ್ಲಿನ ಉದ್ಯೋಗಾವಕಾಶಗಳಲ್ಲಿ ತೆಲಂಗಾಣ ಪ್ರದೇಶದ ಜನರಿಗೆ ಮೊದಲು ಆದ್ಯತೆ 
ನೀಡಬೇಕು. ಇವೇ ಮುಂತಾದ ಬೇಡಿಕೆಗಳನ್ನು ಸಮರ್ಪಕವಾಗಿ ಪರಿಹರಿಸುವ 
ಭರವಸೆಗಳು ದೊರೆತಮೇಲೆಯೇ ಈ ಚಳವಳಿ ನಿಂತದ್ದು. ಇದೇ ರೀತಿ ಮಹಾ 
ರಾಷ್ಟ್ರ ರಾಜ್ಯದಲ್ಲಿರುವ ವಿದರ್ಭ ಪ್ರದೇಶಕ್ಕೆ ಸೇರಿದ ಜನರಲ್ಲಿ ತಾವು ಆರ್ಥಿಕವಾಗಿ 
: ಹಿಂದುಳಿದಿದ್ದೇವೆಂಬ ಆತೃಪ್ತಿಯಿದೆ. ಬಿಹಾರ, ಪಶ್ಚಿಮ ಬಂಗಾಳ ಮತ್ತು 
ಒರಿಸ್ಸಾ ರಾಜ್ಯ ಗಳಲ್ಲಿರುವ ಸಂತಾಲರೆಂಬ ಬುಡಕಟ್ಟಿನ ಜನರು ತುಂಬ ಹಿಂದುಳಿದ 
ವರು. ಬಮ ತಮ್ಮ ಏಳಿಗೆಗಾಗಿ ""ಜಾರ್‌ಖಂಡ್‌'' ಚಳವಳಿಯನ್ನು ಪ್ರುರಂಭಿಸಿ 
ಪ್ರತ್ಯೇಕವಾದ ಪ್ರಾಜೀಶಿ ಶಿಕ ಅಸ್ತಿತ ಸ ಬೇಕೆಂದು ಕೇಳುತ್ತಿ ದಾ ಕ ಗ ರಾಜ್ಯ 
ವಾದ ಮಧ್ಯ ಪ್ರದೇಶದಲ್ಲಿ, ವಿಂದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅನೇಕ ಗುಡ್ಡ 
ಗಾಡು ಜನರು, ತಮ್ಮ ಆರ್ಥಿಕ ಏಳಿಗೆ ಸಾಕಷ್ಟು ಆಗಿಲ್ಲವೆಂದು ದೂರುತ್ತಿದ್ದಾರೆ. 


ಅ 
ಇನ್ನು ನಮ್ಮ ರಾಜ್ಯ ಕರ್ನಾಟಕದಲ್ಲೂ, ಮಲೆನಾಡು ಮತ್ತು ಮೆ ದಾನ ಪ್ರದೇಶ 
ಗಳಲ್ಲಿ ವಾಸಿಸುತ್ತಿರುವ ಜನರ ನಡುವೆ ಗಮನಾರ್ಹವಾದ ಆರ್ಥಿಕ ಅಂತರಗಳಿವೆ 
ಈ ಎಲ್ಲ ಅಸಮತೆಗಳಿಗೂ ಆರ್ಥಿಕ ಅಂಶ ಮುಖ್ಯವಾದ ಆಧಾರವಾಗಿದೆ. ಇದಲ್ಲದೆ 


ಲ್ಪ ಹೆಚ್ಚು ಕಡಿಮೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಒಂದು ಭಾಷೆಯನ್ನಾಡುವ 


8 ಸಾಧನೆ 


ಬಹುಸಂಖಾ,ತರೂ, ಇತರ ಭಾಷೆ ಅಥವಾ ಭಾಷೆಗಳನ್ನಾ ಡುವ ಅಲ ್ರಸಂಖ್ಯಾತರೂ 
ಇದಾ ರೆ. ಇವರುಗಳ ಮಧ್ಯೆ ಉದ್ರೇಕಕಾರಿ ಚಕಮಕಿಗಳು ಆಗಾಗ್ಗೆ ನಡೆಯಂ 
ತ್ತಲೇ ಇರುತ್ತವೆ. ಹೀಗೆ ರಾಜ್ಯ ಗಳನ ಪ್ರಾದೇಶಿಕ ಮನೋಭಾವನೆಯ ಹೆಲವು 
ಕಾರಣಗಳಿಂದಾಗಿ ಅನೇಕ ಸಲ ಪ ಉನ್ಮ: ತ್ತತೆಯ ವ.ಟ್ಟ ಕ್ಕ ಹೋಗುತ್ತದೆ. 
ಇಂತಹ ಅಸಹನೀಯ ಪರಿಸಿ ಸ್ಥಿತಿಗೆ ಸಕಾಲದಲ್ಲಿ ನಯಾ ಪರಿಹಾರವನ್ನು ಕಂಡು 
ಕೊಳ್ಳದಿದ್ದರೆ, ಈಶಾನ್ಯ ಗಡಿನಾಡು ಪ್ರದೇಶವು ಅಸ್ಸಾಂ, ತ್ರಿಪುರ, ಮಣಿಪುರ, 

ಸ pe ಬರಾ ಅರುಣಾಚಲ ಪ ್ರದೇಶ ಮುತಾದೆ 
ನಾನಾ ವಿಭಾಗಗಳಾಗಿ ವಿಭಜನೆಯಾದಂತೆ, ಭಾರತದ ಇತರ ಪ್ರದೇಶಗಳೂ ಛಿದ್ರ 
ಛಿದ್ರವಾಗುವುದರಲ್ಲಿ ಯಾವ ಸಂಶಯ ಚು ಇಲ್ಲ. 


ಹ 


ಪರಿಣಾಮಗಳು : 


""ಮಣ್ಣಿನ ಮಕ್ಕ ಳು? ತತ ತ್ವವು ಪ್ರಾದೇಶಿಕ ಭಾವನೆಯ ಒಂದು ರೂಪವಾಗಿ 
ನಮ್ಮ ದೇಶದಲ್ಲಿ ಹೇಗೆ EE ಗಿನ ಎಂಬುದನ್ನು ಮೇಲಿನ ವಿವರ- 
ಣೆಯು ತಿಳಿಸುತ್ತದೆ. ಇನ್ನು ಅದರಿಂದಾಗಿರುವ ಪರಿಣಾಮಗಳನ್ನು ಪ್ಲ ಅರಿಯೋಣ. 
ಈ ಪರಿಣಾಮಗಳು ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶ 
ಗಳನ್ನು ಒಳಗೊಂಡಿವೆ. ರಾಜಕೀಯವಾಗಿ ಭಾರತವು ಒಂದು ಜಾತ್ಯತೀತ 
ರಾಷ್ಟ್ರ ಎಂಬುದಾಗಿ ನಮ್ಮ ರಾಜ್ಯಾಂಗವು ಹೇಳುತ್ತದೆ. ಎಲ್ಲ ಪ್ರಜೆಗಳಿಗೂ 
ಸಮಾನ ಹಕ್ಕುಗಳನ್ನು ರಾಜ್ಯಾಂಗವು ಕೊಟ್ಟಿದೆ. ಉದ್ಯೋಗಾವಕಾಶಗಳು, 
ವಾಕ್‌ಸ್ವಾತಂತ್ರ್ಯ್ಯ ಮೊದಲಾದವುಗಳಲ್ಲಿ ಸಮಾನತೆ ಇದೆ. ಇವೆಲ್ಲವೂ ನಮ್ಮ 
ರಾಜ್ಯಾಂಗದ ಮೂಲ ತತ್ವಗಳಾಗಿವೆ. ಇವುಗಳ ಮೂಲಕ ರಾಷ್ಟ್ರೀಯತೆಯನ್ನು 
ಪೋಷಿಸಿ ಐಕಮತ್ಯವನ್ನು ಕಾಪಾಡಿಕೊಂಡು ಬರುವುದು ಸಾಧ್ಯವೆಂದು ನಂಬ 
ಲಾಗಿತ್ತು. ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿರುವ ವಿವಿಧತೆಗಳೆಲ್ಲವೂ ""ಭಿನ್ನತೆಯಲ್ಲಿ 
ಐಕ್ಯತೆ? ಮಿಂಬ ಧ್ಯೇಯವನ್ನು ಸಾಧಿಸಬೇಕೆಂದೂ ಆಶಿಸಲಾಗಿತ್ತು. ಆದರೆ ಕಳೆದ 
30 ವರ್ಷಗಳಲ್ಲಿ ಜರುಗಿದ ಘಟನೆಗಳಿಂದಾಗಿ ಇವು ಯಾವುವನ್ನೂ ಸಾಧಿಸಲಾಗಿಲ್ಲ. 
ಇದಕ್ಕೆ ಬದಲಾಗಿ, ಸಂಕುಚಿತ ಪ್ರಾದೇಶಿಕ ಮನೋಭಾವನೆಯ ಉನ್ಮತ್ತಕಾರಕ 
ಬೆಳವಣಿಗೆಯು ನಮ್ಮ ಎಲ್ಲ ಚ್‌ ಯ ಆಶೋತ್ತರಗಳಿಗೂ ಕೊಡಲಿ ಪೆಟ್ಟನ್ನು 


ಕೊಟ್ಟಿ ದೆ. ಹೀಗಾಗಿ ಉದಾತ್ತವಾದ ರಾಷ್ಟ್ರ €ಯಂತೆ ಮತ್ತು ಐಕಮತ್ಯ ಗಳು ವಿಪ ಪತ್ತಿ 
ಗೊಳ ಗಾಗುತ್ತಿ ವೆ. 


""ಮಣ್ಣಿನ ಮಕ್ಕಳು? ತತ್ವವನ್ನು ಅನುಸರಿಸುವುದರಿಂದಾಗುವ ಆರ್ಥಿಕ 
ಪರಿಣಾಮಗಳು ತುಂಬ ನಷ ವನ್ನು ಟುಮವಾಡಬಹುದು. ಅರ್ಥಶಾಸ್ತ ಸದ 
ಯಾವ ಸೂತ್ರವೂ ಇಂತಹ ಸಂಕುಚಿತ ತತ್ವಕ್ಕೆ ಬೆಂಬಲವನ್ನು 


TY, VE ಚ್‌ 


KN ee 


ES ಟಗುಟೆಟ್ಗು. ಹು! 


“ಮಣ್ಣಿನ ಮಕ್ಕಳು” : ವಾದ ಮತ್ತು ವಿವಾದ 9 


ಕೊಡುವುದಿಲ್ಲ. ಏಕೆಂದರೆ, ಅರ್ಥವ್ಯವ ವಸ್ಸೆಯ ಕಾರ್ಯಾಚರಣೆಗೆ ಇದು ಅನೇಕ 
ಅಡಚಣೆಗಳನ್ನು ತಂದೊಡ್ಡಿ, ಅದರ ಕಾರ್ಯದಕ್ಷತೆಯ: ನ್ನು ಮೊಟಕುಗೊಳಿಸುತ್ತದೆ. 
ಸಿಜಾಹರಣೆಗೆ, ಮುಖ್ಯ “ಉತ್ಪಾ ದನಾಂಗಗಳಾದ ಒನೆ ಶ್ರಮ, ಬಂಡವಾಳ, 

ವ್ಯವಸ್ಥಾ ಪಕತ್ವ ಜಚೊೂದಲಾದವು ಜಾದು ಪ್ರದೇಶದಿಂದ ಇನ್ನೊ ಂದಕ್ಕೆ ಜತ 
ಶ್ಯ ತತ್ನದ ಅನ್ನ ಯದಿಂದಾಗಿ ಕಷ್ಟ ವಾಗುತ್ತದೆ. ಜದ ಇ ರೀತಿಯ 
ಬಂಡವಾಳ ಹೂಡಿಕೆಗೆ ಬಾಧಕವುಂಟಾಗುತ್ತದೆ. ಬಂಡವಾಳಹೂಡಿಕೆಯು sof 
ಯಾದರೆ ಅದು ರಾಷ್ಟ್ರದ ಒಟ್ಟು ಉತ್ಪನ್ನವನ್ನು ಕುಂಠಿತಗೊಳಿಸುತ್ತದೆ. ಇದು 
ಜನರ ವರಮಾನವನ್ನು ಕುಗ್ಗಿ ಸುತ್ತದೆ. ಅದರಿಂದ ಸರಕು ಸೇವೆಗಳಿಗಿರುವ ಬೇಡಿಕೆ 
ಇಳಿಯುತ್ತದೆ. ಒಟ್ಟು ಉತ್ಪಾದನೆಯು ಬೇಡಿಕೆಯ ಕಡಿತದಿಂದಾಗಿ ಮತ್ತಷ್ಟು 
ಕಡಿಮೆಯಾಗುತ್ತಾ ಹೋಗುತ್ತದೆ. ಇವೆಲ್ಲವೂ ಕೊನೆಗೆ ನಿರುದ್ಯೋಗ ಮತ್ತು 
ಅದರಿಂದುಂಟಾಗುವ ಸಂಕಷ್ಟ ಗಳನ್ನು ಹೆಚಿ ಸುತ್ತವೆ. ಉದ್ಯೋಗಾವಕಾಶಗಳು 
ಕಡಿಮೆಯಾದರೆ, ಅವುಗಳನ್ನು ಸ್ಥಳೀಯ ಜನರಿಗೆ ಮಾಸಲಿಡಬೇಕೆಂಬ “ಮಣ್ಣಿನ 
ಮಕ್ಕಳು? ತತ್ವದ ಮುಖ್ಯ ಗುರಿಗೇ ಧಕ್ಕೆಯುಂಟಾಗುತ್ತದೆ. ಅಲ್ಲದೆ ಇಂತಹ 
ಗುರಿಯನ್ನು ತುಂಬ ಬಿರುಸಿನಿಂದ ಸಾಧಿಸಹೊರಟರೆ, ನಮ್ಮ ದೇಶದ ಪ್ರಾದೇಶಿಕ 
ಆರ್ಥಿಕ ಬೆಳವಣಿಗೆಗಳಲ್ಲಿ ಈಗಾಗಲೇ ಇರುವ ಅಂತರಗಳು ಕಡಿಮೆಯಾಗುವ ಬದಲು 
ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳೂ ಇವೆ. 

ಪ್ರಾದೇಶಿಕ ಮನೋಭಾವವನ್ನು ಪ್ರ ತಿಬಿಂಬಿಸುವ ""ಮಣ್ಣಿನ ಮಕ್ಕ ಳು? 

ತತ್ವದ ಸಾಮಾಜಿಕ ಪರಿಣಾಮವು ಅಷ್ಟು ಒಳೆ | ಯದಾಗಿರುವುದಿಲ್ಲ. ನಮ್ಮ 
ಸಮಾಜವು ಹಲವು ಜಾತಿ ಕೋಮುಗಳಿಂದ ಕೂಡಿದೆ. ಅವುಗಳ ಆಚಾರ, ವಿಚಾರ, 
ಸಂಪ್ರದಾಯ, ರೂಢಿ ಮತ್ತು ನಂಬಿಕೆಗಳು ಬೇರೆಬೇರೆಯರಾಗಿವೆ. ಅವುಗಳ 
ನಡುವೆ ಆಗಾಗ್ಗೆ ಅವಿಶ್ವಾಸ ಉದಯಿಸಂ ವುದುಂಟು. ಇದರಿಂದ ಆವುಗಳ ಮಧ್ಯೆ- 
ಯಿರುವ ಸಾಮರಸ್ಯ ಕಡಿದುಹೋಗುತ್ತ ದೆ. ಜನರು ಕ್ಷುಲ್ಲಕ ಮನೋಭಾವನೆಯನ್ನು 
ತೊರೆದು ದೃಷ್ಠಿ ವೆ ೈಶಾಲ್ಯ ಮತ್ತು ಹೃದಯ ವೈ ಶಾಲ್ಯ ಗಳನ್ನು ಬೆಳೆಸಿಕೊಳ್ಳೆ ಲು 
ಜಾತಿ ಮೆಕು" ಕೋಮಂಗಳಿಂಬ ಸಂಕುಚಿತಗೊಳ್ಳುತ್ತಿರುವ ವರ್ಗಗಳು ಲಿಡ್ಡ 
ಬರುತ್ತಿವೆ. ಇವುಗಳ ವಿನಾಶಕಾರಿ ಪರಿಣಾಮಗಳು ನಮ್ಮ ರಾಷಿ ಕ್ರಯ ಸಮಗ್ರ ತೆಗೆ 
ಮತ್ತು ಐಕಮತ್ಯ ಗಳಿಗೆ ಈಗಾಗಲೇ ಸಾರಕ ಸ್‌ ಹಾನಿಯನ್ನು ಂಟುಮಾಡಿವೆ. 
ಇದರೊಂದಿಗೆ ಅತಿ ಓಂಕುಚಿತವಾದ 4 ಮಣ್ಣಿನ ನ ಮಕ್ಕ ಳು” ತತ್ವವೂ ಸೇರಿಕೊಂಡರೆ, 
ಅದರಿಂದುಂಟಾಗುವ ಸಾಮಾಜಿಕ ಪರಿಣಾಮಗಳು "ನ್ನೂ ಧಾರುಣವಾಗಿರುತ್ತವೆ 
ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಪರಿಣಾಮಗಳು ಯಾವ ಮಟ್ಟಕ್ಕೆ 
ಹೋಗಬಹುದೆಂದರೆ, ಪ್ರತಿಯೊಂದು ಜಾತಿ ಆಥವಾ ಕೋಮಿನವರು ತಮಗೆ 

ಪ್ರತ್ಯೇಕವಾದ ಪ್ರಾದೇಶಿಕ ನೆಲೆಯಿರುವುದು ಅಗತ್ಯ ಎಂಬ ಬೇಡಿಕೆಯನ್ನು 
ಮುಂದೊಡ್ಡಿ ದರೆ, ಎಟಿ ಆಶ್ಚರ್ಯದ ಸಂಗತಿಯೇನೂ ಅಲ್ಲ. 


10 ಸಾಧನೆ 


ಸಾಂಸ್ಕೃತಿಕ ಅಂಶಗಳ ಮೇಲೆ “ಮಣ್ಣಿನ ಮಕ್ಕಳು? ತತ ವು ಬೀರಬಹುಡಾದ 
ಪರಿಣಾಮಗಳು ಕೂಡ ಸಾಕಷ್ಟು ಮೆಚ್ಚತಕ್ಕವುಗಳಾಗಿಲ್ಲ. ದೇಶದ ನಾನಾ ರೀತಿಯ 
ಸಾಹಿತ್ಯ, ನೃತ್ಯ, ಸಂಗೀತ ಘೊ ಉತ್ತಮ ಕಲೆಗಳ ಮುಕ್ತ ಬೆಳವಣಿಗೆಗೆ 
ಇದರಿಂದ ಅಡಚಣೆಯುಂಟಾಗಬಹುದು. ಪ್ರಾ ದೇಶಿಕ ಭಾಷೆಯ ಆಧಾರದ ಮೇಲೆ 
1956ರಲ್ಲಿ ರಚಿತವಾದ ಭಾಷಾವಾರು ಪ್ರಾಂತಗಳು, ಜನರಲ್ಲಿದ್ದ ಭಾಷಾಪ್ರೇಮ 
ವನ್ನು ಈಗಾಗಲೇ ತುಂಬ ಉನ್ಮತ್ತತಾ ಸ್ಥಾ ನಕ್ಕೆ ೇರಿಸಿವೆ. ಇದರಿಂದಾಗಿ ಕೆಲವು 
ರಾಜ್ಯಗಳಲ್ಲಿರುವ ಒಂದೇ ಭಾಷೇಇನ್ನಾ ಡುವ Rs: ್ಯ್ಯತರು, ಇತರ ಭಾಷೆ 
ಗಳನ್ನಾಡ:ವ ಆಲ್ಬಸಂ ತರ ಮೇಲೆ ದೌರ್ಜನ್ಯಗಳ ನ್ನು ಎಸಗಿರುವ. ಹಲವು 
ನಿದರ್ಶನಗಳೂ ಇವೆ. : ಪ್ರಾಂತೀಯ ಭಾಷೆಗಳನ್ನಾಡುವ ಜನರ ಮಧ್ಯೆಯಿರುವ 
ಇಂತಹ ಈಷೆ ೯ಗಳಲ್ಲದೆ, "ಪ್ರಾದೇಶಿಕ ಭಾಷೆ ಮತ್ತು ಪುರಾತನ ಭಾಷೆಯಾದ 
ಸಂ ಸ್ಕೃತ, ರಾಷ್ಟ್ರ ಭಾಷೆಯಾದ ಹಿಂದಿ ಹಾಗು ಪರಕೀಯ ಭಾಷೆಯಾದ ಇಂಗ್ಲಿಷ್‌ 
ಇ ನಡುವೆಯೂ:ಸ ಸಾಕಷ್ಟು ತಿಕ್ಕಾಟಗಳು ನಡೆಯುತ್ತಲೇ ಇವೆ. ಇವೆಲವೂ 


ಶೆ 


ಪ್ರದ ವಿದಾ ಭ್ಯಾಸದ ಪದ್ಧ ತಿ ಮತ್ತು ಆದರ ಗುಣಮಟ್ಟಗಳ ಮೇಲೆ ಅಹಿತಕರ 
ಮರನ ಉಂಟ: ಮಾಡಿದೆಯೆಂದು ಆನೇಕರು ಒಪ್ಪಿಕೊಳ್ಳುತ್ತಾರೆ. 
ಅಲ್ಲದೆ, ""ಮಣ್ಣಿ ನ ಮಕ್ಕ ಭ್ಬು?ಕಿ ತತ್ವ ದ ಆಚರಣೆಯು ಹೆಚ್ಚು ಹೆಚ್ಚು ಸಂಕುಚಿತ 
ವಾದಂತೆಲಾ ಸ್ರಿ ಪ್ರದೇಶದ ಸಂಸ್ಕೃ ತಿಯ ವಿಕಾಸ ಮತ್ತು ಬೆಳವಣಿಗೆಗಳಿಗೆ ಅಡ್ಡಿ 
ಯೆಂಚಾಶತ್ರ ದೆ... ಇದರಿಂದ:ರಾಷ ಪ್ರದ ಸಂಸ ಸ್ಕೃತಿಯ ಸಮಗ, ಪ,ಗತಿಗೆ ಭಾಧಕ 


ವುಂಟಾಗುತ್ತದೆ. ಎಲ್ಲ ಪ್ರದೇಶಗಳ ಸಂಸ್ಕೃತಿಯ ಶ್ರೇಷ್ಠತೆ ಎಲ್ಲರಿಗೂ ದೂರೆಯ 
ದಂತಾಗಬಹುದು. 


ಶ್ರ 


ಪರಿಹಾರಗಳು : 


ನ್ರಾದೇಶಿಕ ಭಾವನೆಯ ಒಂದು ಸಂಕುಚಿತ ರೂಪವಾದ “ಮಣ್ಣಿ ನ ಮಕ್ಕ ಳು? 
ತ್ವ ವನ್ನು ಅತ್ಯಂತ ಹುರುಪಿನಿಂದ ಆಚರಣೆಯಲ್ಲಿ ತಂದಾಗ, ಅಜರ ಯುಂಟಾಗತೆ 
ನಾನಾ ಪರಿಣಾಮಗಳನ್ನು ಇದುವರೆಗೂ ಸ್ಥೂಲವಾಗಿ ವಿಶ್ಲೆ "ಷಿಸಲಾಯಿತು. ಈ 
ಪರಿಣಾಮಗಳು ನಮ್ಮ ರಾಷ್ಟ್ರ €ಯತೆ, ರಾಷಿ ್ಫ್ರೀಯ ಸಮಗ್ರತೆ ಮತ್ತು ರಾಷ್ಟ್ರಿ ೀಯ 
ಐಕಮತ್ಯ ಗಳ ಬೆಳವಣಿಗೆಗೆ ಹೇಗೆ ಬಾಧಕವಾನಬಹುದೆಂಬುದನ್ನೂ ಅರಿಯ 
ಆದ್ದರಿಂದ ಈ ಪರಿಣಾಮಗಳ ಅಹಿತಕರ ಪ್ರಭಾ ಭಾವವನ್ನು ಕಡಿಮೆಮಾಡುವ ದ ದೃ ಷ್ಟಿ 
ಯಿಂದ, ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ್ಸಿ ಕ್ಷೆ ಗೊ ಬಾಳು ಪುದು ಆಗತ ವೂ ಮತ್ತು 
ಅನಿವಾರ್ಯವೂ ಆಗಿದೆ. ಇಲ್ಲದಿದ್ದಲ್ಲಿ ಕ್ಷುದ್ರ ಮ ತ್ತು” ಪ್ರತ ಕತಾ” ಪ್ರಾಂತೀಯ 
ಭಾವನೆಯು ಅನಿರ್ಬಂಧಿತವಾಗಿ ಬೆಳೆದು ರಾಷ್ಟ್ರದ ಅನ್ಫೈ ಕಮತ್ಕ ಕ್ಕೆ ಆಡು ದಾರಿ 
ಮಾಡಿಕೊಡಬಹುದು. 


“ಮಣ್ಣಿ ನ ಮಕ್ಕಳು” ; ವಾದ ಮತ್ತು ವಿವಾದ 11 


ಪ್ರಾದೇಶಿಕ ಭಾವನೆಯು ವಿಕೃತಗೊಂಡು ಅದು “ಮಣ್ಣಿನ ವಂಕ್ಕಳು? ತತ್ವ 
ವೆಂಬ ಸಂಕುಚಿತ ರೂಪತಳೆದು, ಅದನ್ನು ಅತ್ಯುತ್ಕಾ )ಹದಿಂದ ಆಚರಣೆಗೆ ತರಬೇಕೆಂಬ 
ಪ್ರಯತ್ನಗಳಿಗೆ, ಜನರಲ್ಲಿ ಕಾಣುವ ಆರ್ಥಿಕ ಸ್ಥಿತಿಗಳಲ್ಲಿನ ಅಂತರಗಳೇ ಮುಖ್ಯ 
ಕಾರಣಗಳಾಗಿವೆಯೆಂದು ಹೇಳಬಹುದು. ಸಾಮಾನ್ಮವಾಗಿ ಇಡೀ ದೇಶದ ಆರ್ಥಿಕ 
ಬೆಳವಣಿಗೆಯು ಒಂದೇ ಸಮನಾಗಿರುವುದಿಲ್ಲ. ಸಾಧನಸಂಪತ್ತುಗಳ ದೊರೆಖರುವಿಕೆಗೆ 
ಅನುಗುಣವಾಗಿ ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗಳಲ್ಲಿ ಗಮನಾರ್ಹವಾದ ಅಸಮ 
ತೋಲನಗಳಿರುತ್ತವೆ. ಕೆಲವು ರಾಜ್ಯಗಳಲ್ಲಿ ಸಾಧನಸಂಪತ್ತುಗಳ ಕೊರತೆಯಿಂದಾಗಿ 
ಆರ್ಥಿಕಾಭಿವೃದ್ಧಿಯು ಸಾಕಾಗುವಷು 4 ಇರುವುದಿಲ್ಲ. ಇದರೊಂದಿಗೆ ಜನಸಂಖ್ಯೆಯ 
ಒತ್ತಡವೂ ಸೇರಿಕೊಂಡಾಗ, ಜನರು ತಾವು ಹುಟ್ಟಿದ ಸ್ಥಳಗಳಿಂದ ಉದ್ಯೋಗಾವ 
: ಕಾಶಗಳನ್ನು ಅರಸಿಕೊಂಡು ಇತರ ಪ್ರದೇಶಗಳಿಗೆ ವಲಸೆ ಹೋಗುವುದು ಸರ್ವೇ 
ಸಾಮಾನ್ಯ. ಉದಾಹ:ಣೆಗೆ, ನಮ್ಮ ದೇಶದಲ್ಲಿ ಕೇರಳ, ಉತ್ತರ ಪ್ರದೇಶ ಮತ್ತು 
ಪಶ್ಚಿಮ ಬಂಗಾಳಗಳಿಂದ ಇತರ ರಾಜ್ಯಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಜನರು 
ವಲಸೆಹೋಗಿ ವಿವಿಧ ಉದ್ಯೋಗಗಳಲ್ಲಿ ನಿರತರಾಗಿದ್ದಾರೆ. ಇವರೆಲ್ಲರೂ ಆ 
ಇತರ ರಾಜ್ಯಗಳಲ್ಲಿ "ಹೊರಗಿನವರೆಂದು' ಪರಿಗಣಿಸಲ್ಪಟ್ಟಿದಾರೆ. ಈ “ಹೊರಗಿ 
ನವರು' ಸ್ಥೃ ಳೀಯ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚು ಹೆಚ್ಚ ಪಾಲನ್ನು ತಮ್ಮವ 
ನ್ನಾಗಿ ಮಾಡಿಕೊಂಡು ತಮ್ಮ ಆರ್ಥಿಕ ಶಕ್ತಿಯನ್ನು ಹಚ್ಚಿಸಿಕೊಂಡಾಗ, ಸ್ಮಳೀಯಂ 
ಜನರ ಅತ ಪ್ತಿ, ಅಸಮಾಧಾನಗಳು ಆಧಿಕಗೊಂಡು ಅವರ ಕಣ್ಣು ಗಳು ಕೆಂಪಗಾಗಂ 
ತ್ತವೆ. ಇಂತಹ ಪ್ರವ ೈತ್ತ್ತಿಯು ಒಂದೇ ಸಮನೆ ಮುಂದುವರಿದು, "ಹೊರಗಿನವರು? 
ಸ್ಥಳೀಯ ಜನರ ಆರ್ಥಿಕ ದಬ್ಬಾಳಿಕೆ ಹಾಗು ಶೋಷಣೆಗೆ ಇಳಿದಾಗ, “ಮಣ್ಣಿನ 
ಮಕ್ಕಳು” ತತ್ವಕ್ಕೆ ಪ್ರಾಧಾನ್ಯ ದೊರೆಯುತ್ತದೆ. ಆಗ ಸ್ಥಳೀಯ ಜನರು ಈ 
“ಹೊರಗಿನವರ” ಅನ್ಯಾಯಗಳನ್ನು ಎದುರಿಸಲು ಎಲ್ಲ ರೀತಿಯಲ್ಲೂ ಸಿದ್ಧ 
ರಾಗುತ್ತಾರೆ. 


“ಮಣ್ಣಿನ ಮಕ್ಕಳು” ತತ್ವದ ಆಚರಣೆಯಿಂದುಂಟಾಗುವ ಕೆಟ್ಟ ಪರಿಣಾಮ 
ಗಳನ್ನು ಕೇವಲ ಆದರ್ಶವಾದಿಯ ದ ೈಷ್ಟಿಯಿಂದ ನೋಡಿ ತೆಗಳುವುದು ಸರಿಯಲ್ಲ. 
ಅದರ ಉದಯ ಮತ್ತು ಬೆಳವಣಿಗೆಗಳ ವಾಸ್ತವ ಪರಿಸರಗಳನ್ನು ಸೂಕ್ಷ್ಮವಾಗಿ 
ಗಮನಿಸುವುದು ಅತ್ಯಗತ್ಯ. ಏಕೆಂದರೆ, ರಾಷ್ಟ್ರೀಯತೆ, ಸಮಗ್ರತೆ ಮತ್ತು ಐಕ 
ಮತ್ಯಗಳು ಆದರ್ಶವಾದಿಗೆ ಜೀವನದ ಮುಖ್ಯ ಧ್ಯೇಯಗಳಾಗಿರಬಹುದು. ಇವು 
ಗಳ ಸತತ ಪೋಷಣೆಗಾಗಿ ದೇಶದ ಜನರಿಂದ ಸಾಕಷ್ಟು ತ್ಯಾಗವನ್ನು ಅವನು ನಿರೀ 
ಕ್ಷಿಸುತ್ತಾನೆ. ಬೇರೆ ಬೇರೆ ಪ್ರದೇಶಗಳ ಮಧ್ಯೆಯಿರುವ ಆರ್ಥಿಕ ಸ್ಥಿತಿಗಳ್ಲಿರುವ 
ಅಂತರಗಳು ಅವನಿಗೆ ಗೌಣ. ರಾಖಿ ಕೀಯ ಸಮಗ್ರತೆಯನ್ನು ಯಾವ ರೀತಿಯಲ್ಲಾ 
ದರೂ ಕಾಪಾಡಿಕೊಂಡು ಬರುವುದು ಅವನಿಗೆ ಮುಖ್ಯವಾದ ವಿಷಯವಾಗಿರುತ್ತದೆ. 


ಣ್ಣ ಸಾಧನೆ 


ಆದರೆ ವಾಸ್ತವವಾದಿಯ ವಿಚಾರವು ಬೇರೆಯಾಗಿರುತ್ತದೆ. ಇಷ್ಟ €ಯ ಐಕೆ 
ಮತ್ಯ ಕ್ಕೆ ಬಾಧಕವನ್ನು ಂಟುಮಾಡುವ ಅಂಶಗಳು ಯಾವುವು ಎಂಬುವನ್ನು ಅವನು 
ಕು ಗುರುತಿಸುತ್ತಾನೆ. ಅನಂತರ ಅವುಗಳಿಗೆ ತಕ್ಕ ಪರಿಹಾರಗಳನ್ನು ಅವನು 
ಕಂಡುಕೊಂಡು, ಅವುಗಳ ಆಚರಣೆಯಿಂದ ರಾಷ್ಟ್ರಿ ೀಯ ಸಮಗ್ರ ತೆಯನ್ನು ಆ 
ಕೊಂಡು ಬರುವುದು ಉತ್ತಮ ಎಂಬುದಾಗಿ ವಾಸ್ತ ವವಾದಿಯಂ ನಂಬಿರು ತ್ತಾನೆ. 

ದಾಹರಣೆಗೆ, “ಮಣ್ಣಿನ ಮಕ್ಕಳು” ತ ತತ್ವವನ್ನು ನಿಷ್ಕು ರವಾಗಿ ಆಚರಣೆಯಲ್ಲಿ 
ಸ ಅದರಿಂದ ರಾಷ್ಟ್ರೀಯ ಐಕಮತ್ಯಕ್ಕೇ ಕುಂದಾಗುತ್ತ ದೆಯೆಂದು ಆದರ್ಶ 
ವಾದಿಯು ಹೇಳಿದರೆ, ಒಂದಂ ಪ್ರದೇಶದ ಜನರ ಮೇಲೆ “ಹೆಣರಗಿನವರ' ಸತತ 
ಆರ್ಥಿಕ ತುಳಿತ ಹಾಗು ಶೋಷಣೆಗಳೇ ಇಂತಹ “ತಮ ಒವರೊಲವು' ಎಂಬ ತತ್ವ 
ವನ್ನು ಆಚರಣೆಗೆ ತರುವುದಕ್ಕೆ ಮುಖ್ಯ ಕಾರಣವಾಗಿದೆಯಿಂದು ವಾಸ್ತ್ರವವಾದಿಯಂ 
ನುಡಿಯುತ್ತಾನೆ. ಹೀಗೆ “ಮಣ್ಣಿನ ಮಕ್ಕಳು? ತತ್ವದ ಹಿಂದಿರುವ ಮೂಲ 
ಕಾರಣವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಪರಿಹಾರಗಳನ್ನು ಕೈಗೊಳ್ಳಬೇಕು. 
ಅದನ್ನು ಕ್ಷುಲ್ಲಕವೆಂದು ತಿಳಿದು ಕಡೆಗಣಿಸುವುದು ಸರಿಯಲ್ಲ. 


ಮ ಣ್ಣಿನ ಮಕ್ಕ ಳು” ತತ್ವದ ಆಚರಣೆಯು ಒಂದು ದೊಡ್ಡ ಸಮಸ್ಯೆ 
ಯಾಗದಂತೆ ಕ್‌ ಕಷ ದ ವಿಷಯವೇನೂ ಅಲ್ಲ. ಅದು ಒಂದು 
ರೀತಿಯ ಅನ್ಯಾಯದ ವಿರುದ್ಧ ಹೋರಾಟವಾಗಿದೆ ಎಂಬುದನ್ನು ನಾವು ಅರಿಯ 
ಬೇಕು. ಈ ಅನ್ಯಾಯವನ್ನು ಬೇಗನೆ ಗುರುತಿಸಿ, ಸೂಕ್ತ ಪರಿಹಾರಗಳನ್ನು 
"ಕೊಡುವ-ಪಡೆಯುವ' ಸೂತ್ರವೊಂದರ ಸ್ಲೂಲ ಆಧಾರದ ಮೇಲೆ ಕೈ ಗೊಳು 
ವುದು ಅತಿ ಮುಖ್ಯ, ಉಡಾಹಣೆಗೆ: ಭಾರತದಲ್ಲಿ ಕೆಲವು ರಾಜ್ಯ ೫ ಮತ್ಸ್‌ 
ಹಲವು ರಾಜ ಗಳಲ್ಲಿನ ಕೆಲವು ಪ್ರದೇಶಗಳು, ಆರ್ಥಿಕಾಭಿವ ದ್ಧಿಯ ದೃಷ್ಟಿಯಿಂದ 
ತುಂಬ ಹಿಂದುಳಿದಿವೆ, ಈ ಹಿಂದುಳಿದಿರುವ ಪ್ರದೇಶಗಳಲ್ಲಿ ಕೇಂದ್ರ ಜಾ ರಾಜ್ಯ 
ಸರಕಾರಗಳು ನೀರಾವರಿ, ಕೈ ಗಾರಿಕೆ, ಸಾಗಣೆ, ಸಂಪರ್ಕ ಮುಂತಾದ ಅಭಿವೃದ್ಧಿ 
ಕಾರ್ಯಗಳನ್ನು ತ್ವರಿತವಾಗಿ. ಕೈ ಗೊಳು ವುದು ಅಗತ್ಯ. ಇಂತಹ ಜರು 
ದುಂಟಾಗುವ ಉಚ ೇಗಾವತಾಶಗಳಲ್ಲಿ ಬಹುಪಾಲನ್ನು ಸ ಳೀಯ ಜನರಿಗೆ 
ಒದಗಿಸುವುದು ನ್ಯಾಯಸಮ್ಮತ ತವೂ ಹಾಗು ಆವಶ ನೂ ಡ್‌ ಈ ಅವಕಾಶ 
ಗಳಲ್ಲಿ "ಹೊರಗಿನವರಿಗೆ? ದೊರೆಯುವ ಪಾಲನ್ನು ಆದಷ್ಟೂ ಕಡಿಮೆ ವರಾಡಬೇಕು. 
ಏಕೆಂದರೆ, ಹಿಂದುಳಿದ ಪ್ರದೇಶಗಳ ಜನರ ಆರ್ಥಿಕ ಪ್ರಗತಿಯೇ ಇಂತಹ ಕಾರ್ಯ 
ಚಟುವಟಿಕೆಗಳ ಮುಖ್ಯ ಉದ್ದೇಶವಾಗಿರುತ್ತದೆ. ಆರ್ಥಿಕವಾಗಿ ಉತ್ತಮ ಸ್ಥಿತಿ 
ಯಲ್ಲಿರುವ "ಹೊರಗಿನವರು' ಈ ಪ್ರದೇಶಗಳಿಗೆ ಬಂದು ಸಾಕಷ್ಟು ಉದ್ಯೋಗಾವ- 
ಕಾಶಗಳನ್ನು ತಾವೇ ಲಪಟಾಯಿಸುವುದನ್ನು ತಡೆಯಬೇಕು. ಅಲ್ಲದೆ ಎದ್ಯಾಭ್ಯಾಸ 
ಮತ್ತು ಉದೊ 5 ಗಾವಕಾಶಗಳಲ್ಲಿ ಒಂದುಳಿದವರಿಗಾ ಗಿ ಮಾಸಲಿಡುವ ಪದ್ಧತಿ 


“ಮಣ್ಣಿನ ಮಕ್ಕಳು” ; ವಾದ ಮತ್ತು ವಿವಾದ 13 


ಯನ್ನು ಯಾರೂ ಸಾಮಾನ್ಯವಾಗಿ ವಿರೋಧಿಸುವುದಿಲ್ಲ. ಇಂತಹ ಮಿಸಲಿಡುವ 
ಪದ್ದ ಕಡ ಭಾರತದಲ್ಲಿ ಮಾತ್ರ ವಲ್ಲದೆ, ಇನ್ನೂ ಅನೇಕ ದೇಶಗಳಲ್ಲಿ ನಾನಾ ರೀತಿ 
ಯಲ್ಲಿ ಅಸ್ತಿ ತ್ವ ದಲ್ಲಿದೆ. 


ಸಳೀಯ ಜನರಿಗಾಗಿ ಉದ್ಯೋಗಗಳನ್ನು ಕಲ್ಪಿಸಿಕೊಡುವಂತಹ ನಾನಾ 
ರೀತಿಗಳನ್ನು ಸೂಚಿಸಬಹುದು. ಆರ್ಥಿಕ ಬೆಳವಣಿಗೆಯಲ್ಲಿನ ಪಾ ದೇಶಿಕ ಅಸಮ 
ತೋಲನಗಳನ್ನು ನಿವಾರಿಸುವ ಸಲುವಾಗಿ, ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚು 
ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ ಬೇಕು. ಇವು ಮುಖ್ಯವಾಗಿ 
ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂತಹವುಗಳಾಗಿರಬೇಕು. ಕೃಷಿ, ನೀರಾವರಿ, 
ಸಣ್ಣ ಮತ್ತೂ ದೊಡ್ಡ ಕೆ ಟಗಾರಿಕೆಗಳು, ಸಾರ್ವಜನಿಕ ಉದ್ಯಮ ಸಸ ಗಳು, ರೈಲ್ವೆ ಸ್‌ 
ಅಂಚೆ ಮತ್ತು ತಂತಿ, ಬ್ಯಾಂಕುಗಳು ಮೊದಲಾದವುಗಳಲ್ಲಿನ ಆಷ್ಟು ಜಾಣೆ 
ಬೇಕಾಗಿಲ್ಲದ ಎಲ್ಲ ಕೆಲಸಗಳನ್ನೂ ಸ್ಥಳೀಯ ಜನರಿಗಾಗಿ ಮಾಸಲಿಡುವುದು. ಉತ್ತಮ 
ಇಂತಹ ಉದ್ಯೋಗಗಳು ಸಾಮಾನ್ಯವಾಗಿ ದಾರಿದ್ರ ರೇಖೆಗಿಂತ ವವರ 
ಗಳಿಕೆಯ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇನ್ನು ರಾಜ್ಯ ಸರಕಾರದ ನೌಕರಿಗಳಲ್ಲಿ 
ಮತ್ತು ಅದರ ಉದ್ಯಮ ಸಂಸ್ಥೆಗಳಲ್ಲಿನ ಕೆಲಸ ಗಳಲ್ಲಿ ಸ್ಥಳೀಯ ಜನರಿಗೆ ಆದ್ಯತೆ 
ಯನ್ನು ಕೊಡುವ ಕ್ರಮವನ್ನು ಸರಿಯೆಂದು ಸಮರ್ಥಿಸಬಹುದು. ಕವಾಗಿ, 
ಕೇಂದ್ರ ಸರಕಾರದ ನೌಕರಿಗಳಲ್ಲಿ ಮತ್ತು ಅದರ ಉದ್ಯಮ ಸಂಸ್ಥೆ ಗಳಲ್ಲಿನ ಕೆಲಸ 
ಗಳಲ್ಲಿ ಶೇಕಡವಾರು ಆಧಾರದ ಮೇಲೆ ಉದೊ ಗಳನ್ನು ಸ್ಥಳೇಯ ಜನರಿಗೆ 

ಮಾಸಲಿಡುವ ಪ ಪದ್ಧತಿಯನ್ನು ಆಚರಣೆಗೆ ತರಬ ರಾಜ್ಯಗಳೊಂದಿಗೆ ಕೇಂದ್ರ 
ಸರಕಾರವು ಸಮಾಲೋಚಿಸಿ ಈ ಶೇಕಡವಾರು ಮಾಸಲಾತಿಗಳನ್ನು ನಿರ್ಧರಿಸಬಹುದು. 
ಇವಲ್ಲದೆ ಖಾಸಗಿ ಉದ್ಯಮ ಸಂಸ್ಥೆಗಳಲ್ಲೂ ಉದ್ಯೋಗಗಳನ್ನು ಆದಷ್ಟೂ 
ಸ್ಥಳೀಯ ಜನರಿಗೆ. ಒದಗಿಸುವಂತೆ ಒತ್ತಾಯಿಸಬೇಕು. ನೂತನ ಕೈಗಾರಿಕೆಗಳು 
ಮತ್ತು ವ್ಯಾಪಾರೋದ್ಯವಂಗಳನ್ನು ಆರ್ಥಿಕವಾಗಿ ಹಿಂದುಳಿದಿರುವ ಪ್ರದೇಶಗಳಲ್ಲಿ 


| ಹೆಚ್ಚಾ ಗಿ kA ನ ರಂಭಿಸು ವುದಕ್ಕೆ ನಾನಾ ಪ್ರೋತ್ಸಾಹಗಳನ್ನು ಸರಕಾರಗಳು ಕೊಡ 


ಬೇಕು. ಈವಎಲ್ಲಕ್ರ ಮಗಳಿಗೆ ಅನುಗುಣವಾಗಿ ನಮ್ಮ ಸರಕಾರಗಳ ಉದ್ಯೋಗ 
ನೀತಿಗಳನ್ನು ಬದಲಾಯಿಸಬೇಕಾಗುತ್ತ ದೆ. ಒಟ್ಟಿನಲ್ಲಿ, ಆರ್ಥಿಕವಾಗಿ ಹಿಂದುಳಿದಿ 
ರುವ ಪ ಕ್ರ ದೇಶಗಳ ಜ ಜನರ ಅಭ್ಯು ದಯಕ್ಕಾ ಗಿ ಉದ ಗಾವ ಎಶಗಳನ್ನು ಕಲ್ಪಿ ಸುವ 

ಎಲ್ಲ pT “ಮಣಿ ಸಿನ ಮಕ್ಕ ಳು ತತ್ವದ ದ ಕರಣೆಯು ಜಿ "ಕೃತ 
ರೂಪವನ್ನು ಮುಟ್ಟು ವುದಕ್ಕೆ "i ಅಣೆ ಅಗತ್ಯ ವನ್ನೂ ಕಡಿಮೆ ಮಾಡು 


CE 


ಈ ರೀತಿ "ಮ ಪಿ ಮಕ್ಕಳು” ತತ್ವ ದ ಆಚರಣೆಯ ವಾದವನ್ನು ಮುಖ್ಯ 
ವಾಗಿ ಆರ್ಥಿಕ ಒತ್ತಾಯದ ದೃಷ್ಟಿಯಿಂದ ನೋಡಿದಾಗ, ಅದು ಅಷ್ಟಾಗಿ ತಪ್ಪಾಗಿ 


14 ಸಾಧನೆ 


3 


ಕಾಣುವುದಿಲ್ಲ. ಆದರೆ, ಇದನ್ನು ಸಾಧಿಸಹೊರಟವರು ಹಿಂಸಾಮಾರ್ಗವನ್ನು ' 
ಅನುಸರಿಸುವುದು ಸರಿಯಲ್ಲ. ಈ ವಿಷಯವು ಸೂಕ್ಷ್ಮ ವೇದಿಯಾಗಿ ಜನರ ಭಾವಾ ' 
ವೇಶವನ್ನು ಸುಲಭವಾಗಿ ಕೆರಳಿಸುವಂತಹದಾಗಿದೆ. ಆದ್ದರಿಂದ ರಾಜಕಾರಣಿಗಳು, 
ಆಡಳಿತಾಧಿಕಾರಿಗಳು, ಕೈಗಾರಿಕೋದ್ಯಮಿಗಳು, ಸಮಾಜ ಸುಧಾರಕರು, ಮತ್ತಿ 4 
ತರ ಸಂಘ ಸಂಸ್ಥೆಗಳು ತಮ್ಮ ಸ್ವಾರ್ಥ ಹಿತಸಾಧನೆಗಾಗಿ ಇದನ್ನು ಉಪಯೋಗಿಸಿ 4 
ಕೊಳ್ಳಬಾರದು. ರಾಷ್ಟ್ರಹಿತದ ದೃಷ್ಟಿಯಿಂದ ಕೊಡುವ. ಪಡೆಯುವ” ಸೂತ್ರ 4 
ವನ್ನು ಜನರು ಅನುಸರಿಸುವಂತೆ ಪ್ರೇರೇಪಿಸುವುದು ಇವರೆಲ್ಲರ ಕರ್ತವ್ಯವಾಗಿದೆ. 
ಮುಖ್ಯವಾಗಿ ವಾಸ್ತವಿಕ ಕಾರ್ಯಾಚರಣೆಯ ಫಲವಾಗಿ ಜನರ ಮನಸ್ಸು ನಿರ್ಮಲ ' 
ವಾಗುತ್ತದೆ. ""ಮಣ್ಣಿನ ಮಕ್ಕಳು” ತತ್ವದ ಆಚರಣೆಯಿಂದ ಉದ್ಭವಿಸುವ ' 
ಎಂತಹ ಸಮಸ್ಯೆಯನ್ನ ದರೂ ಇದರಿಂದ ನಿವಾರಿಸಲು ಸಾಧ್ಯವಾಗುತ್ತದೆ. 


ಜಾತಾತ್‌ 


ನಮ್ಮ ಸಾಹಿತ್ಯ ಪರಂಪರೆ ಃ ಒಂದು ಬಂಡಾಯ 
ಆನ್ವಯಿಕ ವಿಮರ್ಶೆ 


ಆರೆ ಗ್ಗ ಮಣಿಷಾಲ 


ಸು. ಆರುದಶಕಗಳಾಚೆಯೇ ಇ. ಪಿ. ರೈಸ ಸ್‌ ಹೇಳಿದ್ದ ಮಾತು ಈಗಲೂ 
ಕೆಲವ ಟ್ಟಿಗೆ ಅರ್ಥಪೂರ್ಣವೆನಿಸುತ್ತ | 2 afraid it must be confessed 
that Kanarese writers, highly skilful though they are in the 
manipulation of their language and very pleasing to listen to in the 
original have as yet contributed extremely little to the stock of 
the world’s knowledgz and inspiration...there is little of original 
and imperishable thought on the questions of perennial interest to 
man.. Hence a 170 of that which stimulates hope and inspires 
to 8೯೮೩೭ enterprises.! ಇಷ್ಟು ವರ್ಷಗಳ ಮೇಲೂ-ಕನ್ನ ಡ ಸಾಹಿತ್ಯದಲ್ಲಿ 
ಹೊಸ ಹೊಸ ಆಂದೋಲನಗ ಳಿದ್ದು ವೆ ೈವಿಧ್ಯಪು ಇರ್ಣವೂ ವಿಪ್ಪ ಪ್ರಲವೂ ಆದ ಗ್ರಂಥರಾಶಿ 
ಹೊರಬಿದ್ದರೂ-ಈ ಮಾತನ್ನು “ಮತ್ತೆ ಮತ್ತೆ ನಾವು ಮೆಲುಕು ಹಾಕಬೇಕಾಗಿ 
ಬಂದಿದೆ. 

ರೈಸ್‌ಸಾಹೇಬರು ಮೇಲಿನ ತೀರ್ಪು ಕೊಟಿ ರುವುದು ಕನ್ನ ಡ ಡಾ 
ಪರಂಪರೆಯನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿದ ಮೇಲೆಯೇ ಎಂಬ ಸಂಗತಿ 
ಮರೆಯಕೂಡದು. | ಕನ್ನ ಡ ಸಾಹಿತ್ಯ ದ. ಪರಂಪರೆಯ ಕುರಿತಾಗಿ ವೆ ಬ್ರಜವೀಕರಿಸಿ 


'ಮಾತಾಡುವ ನವೋದಯ ವಿವ ಬಾತ ಈ ಮಾತು ತುಂಬ ಕೆಟ ದೆನಿಸಿದ್ದೂ 
'ನಿಜಂ. ಆದರೆ, ನಮ್ಮ ಸಾಹಿತ್ಯವನ್ನು ಸಮಗ್ರವಾಗಿ ಕಣ್ಣಮ ಬಂದೆ ನಿಲ್ಲಿಸಿ ತೂಗಿ 


ನೋಡಿದಾಗ, "ಬದುಕು? ಮತ್ತು "ಭರವಸೆ' (life and nN ನಮ್ಮ 
ಸಾಹಿತ್ಯ ಎಷ್ಟರಮಟ್ಟಿಗೆ ಯಥಾವತ್ತಾಗಿ, ಬಹುಮುಖವಾಗಿ, ಚಿತಿಸಿದೆ 


ಇಂ 
ಎಂಬುದನ್ನೂ ಪರಿಶೀಲಿಸಬೇಕಾಗುತ್ತದೆ. 


ಕಲೆ ಮತ್ತು ಅದರ ಅಂಗವಾಗಿ ಸಾಹಿತ್ಯ, ಒಟ್ಟು ಸಮಾಜದ ಸೃಷ್ಟಿ 
ಎಂಬುದನ್ನು ಅರ್ಥಮಾಡಿಕೊಳ್ಳ ದಿದ್ದಾ ಗ, ಕೃತಿರಚನೆಯ ಪ್ರೇರಣೆ ಉದ್ದೆ ಶಶಗಳ 
ಸಂಬಂಧದಲ್ಲಿ ಸಾಹಿತಿ, ಇಲ್ಲನಲದ 'ಹುಸಿಕಲ್ಪ ನೆಗಳಿಗೆ, ಚಿಸಳು py ಆದರ್ಶಗಳಿಗೆ 
ಜೋತು ಬೀಳುವ ಪರಿಸ್ಥಿ ತಿ ಒದಗುತ್ತದೆ. ಇದಕೆ ್ಯ ನಮ್ಮ ಇತಿಹಾಸದುದ್ದಕ್ಕೂ 
ಧಾರಾಳ ನಿದರ್ಶನ ಸಿಗುತ್ತೆ ದೆ. 


16 ಸಾಧನೆ 


ಒಂದು ನಿರ್ದಿಷ ಷ್ಟಕಾಲದ ಸಾಮಾಜಿಕ ಸಂಬಂಧಗಳು-ಅಂದರೆ ಉತ pF ದನಾ 
ಶಕ್ತಿಗಳಂ ಮತ್ತು ಗಳು, ಒಂದಿಲ್ಲೊಂದು ಬಗೆಯಲ್ಲಿ ಕಲೆಯ ಸೃ ಬ್ಬಯನ್ನು 
ನಿಯಂತ್ರಿಸುತ್ತ ವೈ; ಅದರ -ಸ ರೂಪವನ್ನು ನಿರ್ಧರಿಸುತ್ತವೆ. ನಮ್ಮ ದೇಶದ 
ಸಾಹಿತಿಗಳು ಎಲ್ಲ ಕಾಲದಲ್ಲೂ, ಪ ಪ್ರತ ತ್ಯಕ್ಷ- ಪರೋಕ್ಷವಾಗಿ, "ಯುಜವತಾನ ಸ ಸಂಸ್ಕೃತಿ'ಯ 
ಆಶ್ರಯದಲ್ಲಿ ಅಥವಾ ಪ ಭಾವಕ್ಕೆ ಸಿಕ್ಕಿ ಹಾಕಿಕೊಂಡವರು. ಯಜಮಾನರ 
ಶಿಷ್ಟಾ ಚಾರಗಳು, ಜೀವನ ಕ್ರಮ, aan ಚಿತ್ರ , ಆಳುಗಳ ಕಣ್ಮು ೦ದೆ 
ಎಲ್ಲ ವೇಳೆ ಸುಳಿಯುತ್ತಿ ವುದರಿಂದ, ಅದರ ಛಾಯೆ ಅವರ ಮನಸ್ಸಿ ಇಂ 
ಬಿದ್ದಿರುತ್ತದೆ. ಆಳುವವನೇ ಆಳಲ್ಪಟ್ಟವನಿಗೆ ಮೇಲ್ಪ್ಬಂಕ್ತಿಯಾಗಿಬಿಟ್ಟು, ಇವನ. 
ಅವನು ತಾನೇ ತಾನಾಗಿರುತ್ತಾ ಗ ಅಷ್ಟ ರಮಟ್ಟಿ ಗೆ, ಅವನ ಸ್ವಂತ ಪ್ರಜ್ಞೆ 
ಮಂಕಾಗಿಬಿಟ್ಟೆ ರುತ್ತದೆ. ಆಳಲ್ಬ ಟ್ಟ ವ ತನಗ ರಿವಿಲ್ಲದಂತೆಯೇ ಆಳುವವನ ಪಡಿ 
ಯಚ್ಚಾ ಗಿ, 2 ಮುಖ ವ್ಯ ಕಿ ತ ನೆ ಗಾಂ ತನ್ನ ಸಮಾಜಕ್ಕೆ ಯಾವ 
ಕೊಡುಗೆಯನ್ನೂ ನೀಡದೆ ಹೋಗುತ್ತಾ, ನೆ. ಪರಿಸ್ಥಿತಿ ಇಷ್ಟು 'ಗಂಭೀರವಾಗಿರು. 
ಮೂಲತಃ ಮಧ್ಮಮವರ್ಗದಲ್ಲೇ ಹುಟ್ಟಿಬಂದ ನಮ್ಮ ಬಹುಪಾಲು ಬರೆಹಗಾರರು 
ಚಾರಿತ್ರಿಕ ಕಾಲದಿಂದಲೂ ಯಂಜಮಾನ ಸಂಸ್ಕೃತಿಯ ಹರಿಕಾರರಾಗಿ, ಜನಸವಂಖ 


ಳು 
ದಾಯಕೆ, ಬದುಕಿಗೆ ಬೆನು. ಹಾಕಿದ ನ ಮರೆಯುವಂತಿಲ್ಲ. 
| [೨] a ಎಇ ನ್‌ 


ಮೇಲಿನ ಮಾತನ್ನು ಸ್ಪ ಷ್ಠ ಪಡಿಸುವುದು ನನ್ನ ಕರ್ತವ್ಯ. ಸಾಹಿತ್ಯ ರಚನೆಯ 
ಪ್ರೇರಣೆಗಳನ ನ್ನು ಕುರಿತ ನಮ್ಮ ನಂಬುಗೆಗಳನ್ನು ಇದಕ್ಕೆ ಉದಾಹರಿಸಬಹುದಂ. 
ಪೂರ್ವಜನ್ಮದ ಸುಕ್ಕತದಿಂದಲೊ, ಯಾವುದೋ ಆಲೌಕಿಕ ಶಕ್ತಿಯ ಆವಿರ್ಭಾವ 
ರ, ಅಥವಾ ಅದರ ವರಪ್ರಸಾದದಿಂದಲೇ ಗ್ರಂಥ ರಚಿಸಿದ ಸಾಹಿತಿಗಳೇ 
ನಮ್ಮ ಲ್ಲಿ ಅಧಿಕ. “ನಾನ್ಸ ಷಿ ಕುರುತೇ ಕಾವ್ಯ ೦” ಎಂಬ ಮಾತು ಇದನ್ನೆ € ರುಜುವಾತು 
ಪಡಿಸುತ್ತ ಬೆ ಬುದ್ದಿ “ನೆಟ್ಟ ಗಿರುವ ತರ ಆಸಾಮಿಯಾದರೂ, ಸೃಷ್ಠಿ ಶೀಲತೆಯ 
ಕುರಿತು ಇದು ಎಂಥ ನಿಷೇಧಾತ್ಮ ಕವಾದ ೩ppಂ೩ch ಅನ್ನು ಪ್ರಚಾರಮಾಡುತ್ತದೆ 
ಎಂದು ಅರ್ಥ ಸ ಯಿಸಾನು. ಕಾವ್ಯ ರಚಿಸ ನವ ಖುಷಿಯಾಗಿರಬೇಕು. 
ಅಂದರೆ ಜನಜೀವನದಿಂದ ದೂರವಾಗಿರಬೇ ಸ ಅಂದರೆ ತಟಸ್ಥ ( (ನಿರ್ಲಿಪ್ತ) 
ನಾಗಿರಬೇಕು. . ಅಂದರೆ, ವಸ್ತ್ರಾಪಹರಣವಾದ ಸಂದರ್ಭದಲ್ಲಿ ಕುಮಾರವ್ಯಾಸನ 
ದ್ರೌಪದಿ ಹೇಳುವ "ಪತಿಗಳೆನ್ನನು ಮಾರಿ ಧರ್ಮಸ್ಥಿ ತಿಯಕೊಂಡರು' ಎಂಬ ಹಾಗೆ 
ನಡೆದುಕೊಳ್ಳಬೇಕು! ಕಾವ್ಯದ ಪ್ರೇರಣೆ, ಕವಿಯ ಸ್ವಭಾವಗಳ ಬಗ್ಗೆ ಇಂಥ 
ತೀರ್ಮಾನಕ್ಕೆ ಬಂದ ಮೇಲೆ, ಕಾವ್ಯದ ಪ್ರಯೋಜನವೂ ತದ್ರೂಪಾಗಿರಲೇಬೇಕಲ್ಲ? 
ಕಾವ್ಯವು ಮೋಕ್ಷಕ್ಕಾಗಿ, ಆನಂದಕ್ಕಾಗಿ, ಅಮಂಗಲ ಪರಿಹಾರಕ್ಕಾಗಿ ; ಕೆಲವೊಮೆ 
ಕೀರ್ತಿಗಾಗಿ, ಅರ್ಥ ಸಂಪಾದನೆಗಾಗಿ, ವ್ಯವಹಾರಜ್ಞಾ ನಕ್ಕಾಗಿ; ಹೆಂಡತಿಯ ಹಾಗೆ 
ನವಿರಾಗಿ ಉಪದೇಶ ಕೊಡಲಿಕ್ಕಾಗಿ. (ಹೆಂಡತಿಯ ಉಪದೇಶ ಜಾರು ಕೇಳು 


ನಮ್ಮ ಸಾಹಿತ್ಯ ಪರಂಪರೆ ; ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ | 17 


ತ್ತಿದ್ದರು ?1) ಕಾವ್ಯಕ್ಕೆ ಕವಿಗೆ ಇಷ್ಟು ಪೂಜ್ಯತೆಯ ಪಟ್ಟಕಟ್ಟುವುದರ ಹಿಂದಿರುವ 
ನಮ್ಮ ಪಾಳೆಯಗಾರಿ ವ್ಯವಸ್ಥೆ ಯ ತಂತ್ರ ಯಾರಿಗಾದರೂ ಅರ್ಥವಾದೀತು. 
ಪಾಳೆಯಗಾರಿ ಚೌಕಟ್ಟಿನೊಳಗೆ ಮೂಡಿ ಬಂದ ನಮ್ಮ ಸಾಹಿತ್ಯದಲ್ಲಿ ಧರ್ಮಶಾಸ್ತ್ರಗಳು 
ಪ್ರಚ್ಛ ನೈ ನ್ನರೂಪದಲ್ಲಿ ಕಂಡ:ಬಂದು, ಕಾವ್ಯದ ಫಲವಾದ ರಸಾನ.ಭವವು "ಬ್ರ ಹ್ಮಾನಂದ 
ಸಹೋದರ ಸ್ವರೂಪಿ' ಯಾಗಿ, ನಮ್ಮ ಕಾವ್ಯದ ಶ್ರೋತೃಗಳಿಗೆ ಜ್ಯೋತಿಷ್ಟೋಮ 


ಯಾಗದ, ಅಶ್ವಮೇಧದ, ವೇದಾಧ್ಯಯನದ, ಆಥವಾ ಇನ್ನೊಂದರ ಫಲವಾದ ಪುಣ್ಯ 


ಪೂ 
ಯರ ವರ್ಗ ಪಠನಮಾಡಿಸಿ, ಅದರಿಂದ ಲಬ್ಬವಾದ ಪುಣ್ಯವನ್ನು ತಮ್ಮ ಲಕ್ಕ A 
ಜಮಾ ಮಾಡಿಕೊಂಡಿತು; ಅತ್ತಿಮಬ್ಬೆಯಂಥವಳು ಪೊನ್ನನ "ಶಾಂತಿಪುರಾಣ'ದ ಪ್ರತಿ 
ಮಾಡಿಸಿ ಜೆ ನರಿಗೆ ಹಂಚುವುದರ ಮೂಲಕ ತನ್ನ ಪತಿಯ ವಿಯೋಗದ ದುಃಖವನ ಸ 
ಅಷ್ಟರಮಟ್ಟಿಗೆ ತಳ್ಳಿ ಹಾಕುವುವರಲ್ಲಿ ಯಶಸ್ವಿಯಾದಳು. ಹೀಗೆ, ನಮ್ಮ ಕನ್ನಡ 
ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಮತ್ತು ಆರ್ಯ ಸಂಸ್ಕೃತಿಯ ಪ್ರಭಾವದಿಂದ, ವಾಸ್ತವ 
ಸಂಗತಿಗಳನು K ಸಾಹಿತ್ಯದ ಕಕ್ಷೆಯೊಳಗೆ ತಂದು ದಾಖಲೆ ಮಾಡುವ ನಿರ್ಧಾರ ತಾಳದೆ, 
ಜೀವನ ಪರಾಜ್ಮುಖತೆಯನ್ನ, ಪಲಾಯನವಾದವನ್ನು ರೂಢಿಸಿಕೊಳ್ಳುತ್ತ ಬಂತು. 
ಸೆ 
ಸಾಹಿತ್ಯ ಒಂದು ಸಂವಾದಿಕ ಕ್ರಿಯೆಯ (61410810೩1 ೩೦1೦7) ಫಲವಾಗಿ 
ಮೂಡಿ ಬರಬೇಕು... ಜನರೊಂದಿಗೆ- ಎಲ್ಲ ವರ್ಗದ ಜನತೆಯೊಂದಿಗೆ, ಸಾಹಿತಿ 
"ಕ್ರಿಯಾತ್ಮಕ ಸಂವಾದ'ವನ್ನು ಏರ್ಪಡಿಸಿಕೊಂಡಾಗ, ಅಂಥ ಸಂವಾದದ ಫಲವಾಗಿ 
ಹುಟ್ಟುವ ಕೃತಿ, ಸಮಷ್ಠಿ ಶಯ ಅನುಭವ ದ್ರವ್ಯದ ಗಟ್ಟಿತನದೋದಿಗೆ, ಸಾಚಾತನ 
ದೊಂದಿಗೆ ಒಂದು ನಿರ್ದಿಷ್ಟ ಕಾಲವನ್ನು ಹಿಡಿದಿಟ್ಟು ಕೊಳ್ಳುತ್ತದೆ ; ವಾಸ್ತವತೆಯ 
ಪಾತಳಿಯ ಮೇಲೆ ಹಾದು ಬರುವಷ್ಟೂ ಜೀವಂತವಾಗಿದ್ದು, ಸಮಷ್ಟಿಯ ಆಸ್ತಿ 
ಯಾಗುತ್ತದೆ. ಅದಕ್ಕಾಗಿ ಸಾಹಿತಿ, ಫ್ರಯರೆ ಹೇಳುವಂತೆ* ಜನರಿಗಾಗಿ ಬರೆಯುವು 
ದಕ್ಕೆ ಬದಲು ಜನರೊಂದಿಗೆ ಬರೆಯಬೇಕಾಗುತ್ತದೆ. ಸಮಾಜದ ಆತ್ಯಂತ ಕೆಳ 
ಸ್ವರದಲ್ಲಿರುವ, ಜಾತಿ-ಮತ-ಆರ್ಥಿಕ ನೆಲೆಯಲ್ಲಿ ಅತ್ಯಂತ ಹಿಂದುಳಿದಿರುವ, 
ಜನತೆಗೆ ಕಂಠದಾನ ಮಾಡಬೇಕಾಗುತ್ತದೆ. ಅಂದರೆ, ಆಯಾ ಕಾಲದ ಸಾಮಾಜಿಕ 
ವರ್ಗಗಳೊಳಗಣ ಸಂಘರ್ಷದಲ್ಲಿ ಪಾಲುದಾರನಾಗಿ, ಚಳುವಳಿಯ ದೀಪ 
ಧಾರಿಯಾಗಿ, ಸಮಸ್ಟಿಗೆ ತನ್ನನ್ನು ತಾನು ತೆತ್ತುಕೊಳ್ಳೆಬೇಕಾಗುತ್ತದೆ. ಅಂಥ 
ಒಡನಾಡಿಯ ಕಾವ್ಯವನ್ನು ಜನತೆ ತನ್ನದೆಂದು ಆತ್ಮೀಯ ಭಾವದಿಂದ ಬರಮಾಡಿ 
ಕೊಳ್ಳುತ್ತದೆ. ಆದರೆ, ಅಂಥ ಕಾವ್ಯ ನಮ್ಮ ಇತಿಹಾಸದ ಸಂದರ್ಭದಲ್ಲಿ ಎಂದಾದರೂ 
ಹುಟ್ಟಿಕೊಂಡಿತ್ತೆ ? 
ಸಾ.-2 


18 ಸಾಧನೆ 


ಕನ್ನಡದ ಆದಿಕವಿ ಪಂಪನನ್ನೆ ಎತ್ತಿಕೊಳ್ಳೋಣ. ಅವನಿಗೆ ಹಿಂದಿದ್ದ 
ಆಗಮಿಕ - ನ ಾಕಿಕಗಳಿ ಬ ದ್ವಂದ್ವ ಪರಂಪ 'ರೆಯನ್ನು ಬಳ ಶು, “ಆದಿಪುರಾಣ” 
ದಲ್ಲಿ "ಜಿನಾಗಮ'ವನ್ನೂ, ವೈ ಮಾರ್ಜುನ ತೃ “ಲೌಕಿಕ್‌ವನ್ನೂ ಎತ್ತಿ 
ಹಿಡಿದ ಪಂಪ, ತನ್ನ ಮೊದಲ ಯತ್ನ ವಾಗಿ ಪುರಾಣವನ್ನು ಬರೆದಂದರಿಂದ, ಅವನ 
ಪ್ರತಿಭೆ ಮಾಗಿ, ಅವನ ಭಾರತ ಹೆಚ್ಚು ಪರಿಣತ ಕೃತಿಯಾಗುವುದು ಸಾಧ್ಯವಾಯಿತು 
ಎಂದು ವಿಮರ್ಶಕರ ವಾದ. ಕೆಲವು ವಿಮರ್ಶಕರಂತೂ ಅವನು "ಸಮಸ್ತ ಭಾರತ' 
ವೆಂದು ಕರೆದ ಭಾರತದ ಕತೆಯಲ್ಲಿ, ತತ್ಕಾಲೀನ ರಾಜಕೀಯ - ಸಾಮಾಜಿಕ 
ವಿದ್ಯಮಾನಗಳ ಎಳೆಗಳನ್ನು ಪತ್ತೆ ಹಚ್ಚಲು ದುರ್ಬೀನು ಹಿಡಿದದ್ದೂ ಉಂಟು.5 
ತನಗೆ ಆಶ್ರಯ ಕೊಟ್ಟಿ ಅರಿಕೇಸರಿಯನ್ನು ನಾಯಕನನ್ನಾಗಿ ಮಾಡಿ 'ಿರ್ಜುನ ನನಿಗೆ 
೬ ಅರಿಕೇಸರಿಯ ಅಪ್ಪ -ಅಮ ನನ್ನು ಅರ್ಜುನನ ಅಪ ರ್ರೈ-ಅಮ್ಮನನ್ನಾ ಗಿಸಿ, 
ಅರಿಕೇಸರಿಯ ದಿಗ್ವಿಜಯವನ್ನು ಭಾ ಅಜಯ ಗಿಸಿ ತತಾ ವಿಲೀನ ಇತಿಹಾಸ 
ವನ್ನು ವಿರೂಪಗೊಳಿಸಿದ್ದಂತೂ ಒಡ್ಡೊಡ್ಡಾ ಗಿದೆ ಅನ್ನಬೇಕು. ವರ್ಣನೆಗಳಲ್ಲಿ, 
ಅಲಂಕಾರ-ಕವಿ ಸಮಯಗಳಲ್ಲಿ ಸ ಸಂಸ್ಕೃತ ಕವಿಗಳನ್ನು ಅನುಸರಿಸಿರುವಂಥ ಸಾಮಾನ್ಯ 
ಸಂಗತಿಯ ಬತೆಗೆ, ತತ್ಕಾ ಲೀನ ತುಂಡರಸನನ್ನು ಮಹಾಭಾರತ ಕಾಲದ ಅರ್ಜುನ 
ನೆಂಬಂತೆ mythicise ಹ ತನ್ನ ಹೋತ ಪಾಳಿ? ತೀರಿಸಿ “ವೆಂಗಿಪಳು” ಎಂಬ 
ಅಗ್ರಹಾರವನ್ನು ಡು ಪಡೆಯ ಯಲಿಕ್ಕೆ, ವಾಸ್ತವ ಸಂಗತಿಯೊಂದಕ್ಕೆ 
ಆರ್ಯೀಕರಣವನ್ನು ಎಳೆದುಹಾಕಿ ಬಿಟ್ಟಿದ್ದಂತೂ ಅವನ ಮರ್ಜಿಗೆ ಅನುಗ-ಣವಾದದ್ದೆ ke 
ಮತಾಂತರದಿಂದ ಜೆ ೈನನಾಗಿದ್ದರೂ, ವೂಲತಃ ಪಂಪಬಾ ಪ್ರಿಹ್ಮಣ ಸೋಮಯಾಜಗಳ 
ಕುಲದಿಂದ ಬಂದವನಾದ್ದರಿಂದ, ಪಾಳೆಯಗಾರಿ ವ್ಯವಸ್ಥೆಯನ್ನು ಗಟ್ಟಿ ಮಾಡುವಲ್ಲಿ 
ತನ್ನ ಕೈಲಾದ ಸೇವೆ ಸಲ್ಲಿಸುವ ಅವಕಾಶ ಅವನಿಗೆ ಕೂಡಿಬಂತು. ಪಾತ್ರ ಸಂಯೋ 
ಜನೆಯ ವಿಷಯದಲ್ಲಿ ಒಂದೆರಡು ವ್ಯತ್ಯಾಸ ಮಾಡಿಕೊಂಡದ್ದನ್ನು?, ಅಪೂರ್ವವಾದ 
ಮಾರ್ಗ-ದೇಸಿಗಳ ಶಕ್ತ ಸಮನ್ವಯ ಶೆ ಓಲಿಯನ್ನು ನೀಡಿದ್ದನ್ನು ಒಪ್ಪಿಕೊಂಡೂ ಈ 
ಮಾತು ಹೇಳಬೇಕಾಗಿದೆ. ಪಂಪನ ಧ್ವನಿಶಕ್ತಿಗೆ ಮನಸೋತು “ಪಂಪನ ನಂತರ ಕವಿ 
ಗಳೇ ಹುಟ್ಟಿಲ್ಲ' ಮುಂತಾಗಿ ಘೋಷಿಸುವವರು, ಈ ಸತ್ಯಸಂಗತಿಯನ್ನು ಐತಿಹಾಸಿಕ 
ವಾಗಿ ಮರೆಮಾಚಲು ಸಾಧ್ಯವಿಲ್ಲ. ಏಕೆಂದರೆ, ಪಂಪ ಹಾಕಿಕೊಟ್ಟ ಮೇಲ ಶ೦ಕ್ರ್ರಿಯನ್ನು 
ಸಾ ಪೊನ್ನ ನಾಗಲಿ, ರನ್ನ ನಾಗಲೀ ಪರ್ಯಾ ಯವಾಗಿ ಕೇವಲ ಐತಿಹಾಸಿಕ 
ಸ್ಪುವಿನ ಮೇಲೆ ಕೃತಿ ರಚಿಸುತ್ತಿ ದ್ದ ರೆ, ಕನ್ನಡ- ಸಾಹಿತ್ಯ ದ ಜಾಡೇ ಬೇರಾಗುತ್ತಿ ದ್ದಿ 
ಇ ಅನಿಸುತ್ತ ದೆ 


pA 
ರ 
9 
© 
$l 
© 


ಪಂಪನ ಭಾರತದಲ್ಲಿ ತತ್ಕಾಲೀನ ಜನತೆಯ ಜೀವನ, ಯುದ್ದಸಿದ್ದತೆಯ 
8 ಕ್ಕ 6 ೧€ಲ 
ಸಂದರ್ಭದಲ್ಲಾದರೂ ಸೊಗಸಾಗಿ ಚಿತ್ರಿತವಾಗಿದೆ ಅನ್ನುವವರು, ಅಲ್ಲಿ ಚಿ 
ವಾಗಿರುವುದು. ಯಾವ ಎಸ ಜೀವನ ಎಂಬುದನ್ನೂ, ಮತ್ತು ಆ ಸನ್ನಿವೇಶ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 19 


ಧ್ವನಿಸುವ ಜೀವನ ಮೌಲ್ಯ, ನಿಜವಾಗಿ ಇಡಿಯ ಜನತೆಯನ್ನು ಎಷ್ಟ ರಮಟ್ಟಿಗೆ 
ಬೊಗೊಳ್ಳುತ್ತ ಶದೆ ಎಂಬುದನ್ನೂ ವಿಚಾರ ಮಾಡುವುದೇ ಇಲ್ಲ. ವೀರಸ 7 

ಪ್ರಿಯ "ನೆಪ ವನ್ನು ಒತ್ತಟ್ಟೆಗಿರಿಸಿ, ಆ ಕಾಲದ ಸೈನಿಕರು (ಅಥವಾ ತ್‌ 
Ra ಳರೆ ಕಾಲದ “ಗರುಡರು) ಜೀವ ಕಳಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದ ರೆ 
ಅದಕ್ಕೆ ಕಾರಣ ಬೇರೆ ಕಡೆ ಶೋಧಿಸ ಸಬೇಕಾಗುತ್ತದೆ ;? ಆ ಕಾಲದ ಜನತೆಯ ರಕ್ತ 
ಧಮನಿಗಳಲ್ಲಿ ಕ್ಷಾತ್ರದ ಹೊಳೆ ಹರಿಯುತ್ತಿತ್ತು-ಮುಂತಾದ ಮೋಸಗೊಳಿಸು 
ರಂಗಿನ ಮಾತುಗಳ ಕಾಲ ಮಿಂಚಿ ಹೋಗಿದೆ. 


ಏಕೆಂದರೆ, ಕ್ಷಾತ್ರಯುಗವೆಂದು ಕರೆಸಿಕೊಳ ಲಾದ ಪಾಳೆಗಾರಿ ವ್ಯವಸ್ಥೆ ಯ 
ಕಾಲದಲ್ಲಿ ಜಾತಿಯ ಕಟ್ಟುಪಾಡುಗಳು ಅಧಿಕವಾಗಿ, ಜಾತಿದ್ವೇಷ ಬೆಳೆದದ್ದು ; 
ಪರಿಣಾಮವಾಗಿ ಬ್ರಹ ೈಶಿವನಂಥವರು ಸ ಸ ಮತನಿಷ್ಮೆ p ಸ ಘಮತಾವಹೇಳನಕ್ಕೆ 
ಇಳಿದದ್ದು ; ಕ ಕ್ರಮೇಣ, [ಆ ವರ್ಗದ ವ್ಯ ಯನ್ನೂ * ನಿಬಿಡ ವಿಪರೀತಿ 
ತೆರಿಗೆ ವೆಧಿಸಲ ಶಟ್ಟಿದ್ದಲ್ಲದೆ ವಾರಕ್ಕೆ ಹರಿ ದಿನ ಬಿಟ್ಟಿ ಚಾಕರಿ ಮಾಡಬೇಕೆಂಬ 
ಅಮಾನುಷ ನಿಯಮ ಹೊರಿಸಲ್ಪಟ್ಟ ಗ ವಲ್ಲ ಘಟನೆಗಳ ಫಲವಾಗಿ ಕಾವುಗೊಂಡ 
ಕನ್ನಡದ ನೆಲ ವಚನಕಾರರ ಕಾಲದಲ್ಲಿ ಸ ನಮಾಜಿಕ ಕ್ರಾಂತಿ ನ ನಡೆಸಿದ್ದು , ನಮ್ಮ ಚರಿತ್ರೆ 
ಯಲ್ಲಿ ಎದ್ದು ಕಾಣುವ ಘಟನೆ. ದುಡಿಮೆಯ ಮಹತ್ವ ವನ್ನು ಒತ್ತ ಹೇಳಿದ ವಚನ 
ಕಾರರು, ಜಾತಿ-ವರ್ಗ-ಲಿಂಗಭೇದಗಳನ್ನು ಮುರಿದದ್ದು ; ವಚನಗಳ ತಿಳಿಯಾದ 
ಸುಭಗವಾದ ಶೈ ಲಿಯ ಮೂಲಕ, ಜನವಿಮುಖವಾಗಿದ್ದ ವೈ ದಿಕ ಸಾಹಿತ್ಯ ಕ್ಕೆ 
ದಿಢೀರಾಗಿ ತಿರುವು ಕೊಟ್ಟ ದ್ದು ಮಹತ್ವ ದ ಸಂಗತಿ. ಭಾಷೆಯ ದ ದೃ ಲ ಯಲ್ಲಿ RE: 
ನಡೆಸಿದ ಕ ಕೃಷಿ, ನವ್ಯ ಕವಿಗಳಿಗೆ ಜಾರವಮೆಯಿತು. ಆದರೆ, ಬ್ರಾ ಡೆ ಣರ ದಬ್ಬಾಳಿಕೆ 
ವಿರುದ್ಧ ಬಂಡೆದ್ದ ಬಸವಣ್ಣ, ಜನಿವಾರ ಕಿತ್ತರೂ ಶಿವದಾರ ನ್‌: ಈ ದಿಕ 
ಧರ್ಮವನ್ನು ಖಂಡಿಸಿದರೂ, ಹೊಸ ಮತವನ್ನು ಹುಟ್ಟುಹಾಕಿದ ; ಜಾತಿ ವೈ ಗೈ ಷಮ್ಮ 
ಗಳನ್ನು a ಉದ್ದೆ ೇಶಿಸಿದರೂ, ಹೊಸ ಜಾರ ಜಾತಿಗಳ ಉದಯಕ್ಕೆ 
ಕರಾ ದುಡಿಮೆಗೆ ಪಾವಿತ್ರ ಕದ ಕಲ್ಪ ನೆ ಒದಗಿಸಿದರೂ, ದುಡಿಯದೆ ಡೊಳ್ಳು 
ಬೆಳೆಸುವ ಜಂಗಮ ವರ್ಗವನ್ನು ಫೋಷಿಸುತ್ತ ಬಂದ; ವೇದಶಾಸ್ತ್ರ ಗಳನ್ನು ಧಿಕ್ಕ ರ 
ಸಿದರೂ, ತನ್ನ ವಚನಗಳಲ್ಲಿ ಉಪನಿಷತ್ತಿನ ಎಕ್ಕ ಗಳನ್ನು ಉದ್ಧ ರಿಸಿದ. 8s 
ಹಾತಿಯೆವರದರೂ ಲಿಂಗದೀಕ್ಷೆ ಹೊಂದಿದ್ದರೆ "ಅನುಭವ ಮಂಟಪದ "ಅನುಭಾವ 
ಗೋಷ್ಠಿ 'ಯಲ್ಲಿ ಪಾಲುಗೊಳ್ಳಿ ಬಹುದಾಗಿತ್ತು ; ಅಂಥವರು ಪರಸ್ಪರ ಸಮಾನರಾಗು 
ತ್ರಿ ದ್ದ ರು. ಆದರೆ,” ಜಾತಿ ತ ಮಾಡುವ ರೀತಿ ಇದಲ್ಲ. ಬಸವಣ್ಣ ನ ಈ 
ತೆರದ ನಡೆವಳಿಕೆಗೆ ನಾವು ಕಾರಣ ಪತ್ರೆ ಮಾಡಬೇಕಾಗಿರುವುದು ಆ ಕಾಲದಲ್ಲಿ; 
ಮತ್ತು ಮುಖ್ಯವಾಗಿ ಅವನ ಪೂರ್ವ ಸಂಸ್ಥಾ ಸರದಲ್ಲಿ; ಹಾಗೂ ಅವನು ಹೊಂದಿದ್ದ 


ಪ್ರತಿಷ್ಠಿತ ಸ್ಥಾ ನದಲ್ಲಿ ಬಸವಣ ಪ್ರತಿ ನಿಧಿಸು ತ್ತಿ ದ್ದು ದು ಮೇಲುವರ್ಗವನ್ನಾದುದ 


20 ಸಾಧನೆ 


ರಿಂದ, ಮೇಲುವರ್ಗದ ಎಲ್ಲ ಸಂಸ್ಕಾರಗಳೂ ಅವನಲ್ಲಿ ಭಸ್ಮ ಧರಿಸಿದ ಕೂಡಲೆ 
ಪೂರ್ತಿ ನಾಶವಾಗಲಿಲ್ಲ. ಯಾವುದೇ ದಲಿತರ ಹೋರಾಟದಲ್ಲಿ, ದಲಿತರೇ ಸ್ವತಃ 
ನಾಯಕತ್ನ ವಹಿಸಬೇಕು ಎನ್ನುವುದು ಇದಕ್ಕೇ... ಇದರರ್ಥ, ಉಳಿದವರು ಆವ 
ರೊಂದಿಗೆ ಸೇರಿಕೊಳ್ಳಬಾರದು ಎಂದಲ್ಲ. ಉಳಿದವರು ಏನಿದ್ದರೂ ಅವರಿಗೆ ಆತ್ಮ 
ವಿಶ್ವಾಸವನ್ನು ತಂಂಬಿಸುತ್ತ, ಮುಕ್ತರನ್ನಾಗಿಸಲು ಸರಿಯಾದ ಮಾರ್ಗದರ್ಶನ 
ನೀಡುತ್ತ, ಸಂಘಟನೆ ಬಲಪಡಿಸುತ್ತ ಬರಬೇಕಾಗಿರುವುದು. 
೩ 

ನಮ್ಮ ಜನಕ್ಕೆ ಐತಿಹಾಸಿಕ ಪ್ರಜ್ಞೆಯೇ ಇಲ್ಲವೆನ್ನು ವುದಕ್ಕೆ ನಮ್ಮ ಸಾಹಿತ್ಯ 
ಕೃತಿಗಳೂ ದೃಷ್ಟಾಂತ ಒದಗಿಸಬಲ್ಲುವು. ಉದಾಹರಣೆಗೆ, ಬಸವಣ್ಣನ ನಂತರ ಕೆಲವೇ 
ದಶಕಗಳ ಅಂತರದಲ್ಲಿ ಬಂದ ಹರಿಹರ, ಚಾರಿತ್ರಿಕ ವ್ಯಕ್ತಿಯಾದ ಬಸವಣ್ಣ ನನ್ನು ಶಿವ 
ಗಣಗಳಲ್ಲಿ ಒಬ್ಬನನ್ನಾ ಗಿಸಿ, ಅವತಾರ ಪುರುಷನನ್ನಾಗಿ ಚಿತ್ರಿಸಿದ್ದ. ಕಟ್ಟಾ ವೀರ- 
ಶೆ ವನೂ ಭಕ್ತಕವಿಯೂ ಆದ ಹರಿಹರನು ಹೀಗೆ ಮಾಡಿರುವುದು ಆತನ ಮನೋ 
ಧರ್ಮಕ್ಕೆ ತಕ್ಕುದಾಗಿರಬಹುದಾದರೂ, ಚರಿತ್ರೆಗೆ ಆದ ಅನ್ಯಾಯ ಮಾತ್ರ ಕಡೆ 
ಗಣಿಸುವಂಥಾದ್ಧಲ್ಲ. ನಮ್ಮ ಊಳಿಗಮಾನ್ಯ ವ್ಯವಸ್ಥೆಯ ಎಲ್ಲ ಅತಿಗಳೂ ಸಾಹಿತ್ಯ 
ದಲ್ಲೂ ಹಾಸುಹೊಕ್ಕಾಗಿವೆ. ಧಣಿ_-ಆಳು ಎಂಬ ಕಲ್ಪನೆ ಬಲಿಯುತ್ತ ಬಂದಂತೆ 
ಸಾಹಿತ್ಯದಲ್ಲೂ ನಾಯಕನೊಬ್ಬನನ್ನು ಆರಿಸಿಕೊಂಡಂ, ಆತನನ್ನು ದೈವೀಕರಿಸಿ 
ಆರಾಧಿಸುವ ಪ್ರವೃತ್ತಿ ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಸಂಸ್ಕೃತ 
ಕಾವ್ಯ-ನಾಟಕಗಳ ಧೀರೋದಾತ್ತ ನಾಯಕನ ಕಲ್ಪನೆಯ ಹಿಂದೆ ಅಡಗಿರುವುದು 
ಇದೇ ಯಜಮಾನ ಸಂಸ್ಕೃತಿಯನ್ನು ಆರಾಧಿಸುವ ಬೌದಿ ಕ ಖೊಜ್ಜತನ. ಕವಿ- 
ಯಾದವನು ಯಾರಿಗೆ ಜವಾಬ್ದಾರ ? ಅವನ ಜವಾಬ್ದಾರಿ ಎಷ್ಟು ? ಎಂಬ ಪ್ರಜ್ಞೆ 
ನಮ್ಮ ಕವಿಗಳಿಗೆ ಎಂದೂ ಆವಶ್ಯಕ ಎಂದು ಅನಿಸಲೇ ಇಲ್ಲ. ಹೀಗಾಗಿ, ತಮ್ಮ 
ನಾಲಗೆಯನು ಇಷ್ಟ ದೈವಕ್ಕೆ ಮಾರಿಬಿಡುವುದಾಗಿ ನೋಟೀಸು ಕೊಡುವುದಾಗಲೀ, 
ಅಥವಾ (ಮುಂದೆ ಕುಮಾರವ್ಯಾಸ) ತಾನು ಲಿಪಿಕಾರ, ತನ್ನ ದೇವರು ಕವಿ ಎಂದು 
ಆತ್ಮ ನಿರಾಕರಣೆ ಮಾಡಿಕೊಳ್ಳವುದಾಗಲೀ,8 ಆಥವಾ (ಲಕ್ಷ್ಮೀಶನಂತೆ) ತಾನು 
ವಾಣಿಯ ಕೈಯ ವೀಣೆ, ಅವಳು ನುಡಿಸಿದಂತೆ ನುಡಿಯುತ್ತೇನೆ- ನೀವು ಕೇಳಿ ಎಂದು 
ಬೇಜವಾಬುದಾರಿಕೆ ಮೆರೆಯುವುದಾಗಲೀ ಕಂಡುಬರುತ್ತದೆ. ಈ ಎಲ್ಲವುಗಳ ಹಿಂದೆ 
ಕಾವ್ಕದ ಕುರಿತಾದ ಭ್ರಮೆ-ಪೂಜ್ಯತೆಯ ಪರಿವಲಯ ಸುತ್ತುಗಟ್ಟಿರುವುದನ್ನು ಕಾಣ 


ನ 4. 
ಶೈವ ಮತೀಯರಿಗೆ ಎಲ್ಲಿಲ್ಲದ ಭಕ್ತಿ-ಆದರ ಹುಟ್ಟಿಕೊಳ್ಳಬಹುದು. ಆದರೆ, ಭಕ್ತಿಯ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 21 


ಹೆಸರಿನಲ್ಲಿ ಕವಿ ಇಲ್ಲಿ ಎಂಥ ಸಮಾಜ ಘಾತಕವಾದ, ಪ್ರಜಾತಂತ್ರ ವಿರೋಧಿಯಾದ 
ಮೌಲ್ಯಗಳನ್ನು ನೆಲೆಗೊಳಿಸುತ್ತಿದ್ದಾನೆ ಎಂಬುದನ್ನೂ ಪರಿಶೀಲಿಸಬೇಕು. ಜಂಗಮ 
ನನ್ನೆ ಶಿವನೆಂದು ಬಸವ ಪೂಜಿಸುತ್ತಿದ್ದಿ ರಬಹುದು; ಆದರೆ, ಆತ ತನ್ನೆ ಪತ್ತಿ 
ಯೊಂದಿಗೆ ವಿಚಾರಿಸಿ ಅವಳ ಒಪಿ ಗೆ ಪಡೆಯದೆಯೇ ಏಕಪಕ್ಷೀಯವಾಗಿ ಆಕೆಯನ್ನು 
ಜಂಗಮನ ಬಳಿ ಕಳಿಸಲು ನಿಶ್ಚಯಿಸುತ್ತಾನೆ. ಲಿಂಗಭೇದ ತೊಡೆದುಹಾಕಿದ, 
ಮಹಿಳೆಯರನ್ನು ಪುರುಷರಿಗೆ ಸಮಾನವಾಗಿ ಕಂಡುಕೊಳು ತ್ತಿದ್ದ ಬಸವಣ , ಹೀಗೆ 
ಮಾಡಿದ್ದಿದ್ದರೆ ಆತನ ವ್ಯಕ್ತಿತ ಕ್ಕೆ ಅದು ಅಷ್ಟರಮಟ್ಟಿ ಗೆ ಕಳಂಕ ತರುತ್ತದೆ; ಅಥವಾ 
ಹರಿಹರನೇ ಈ ಮಾರ್ಪಾಡು ಮಾಡಿದ್ದಾದರೆ ಅದು ಅಷ್ಟರಮಟ್ಟಿಗೆ ಚಾರಿತ್ರಿಕ 
ಸತ್ಯಕ್ಕೆ ನಡೆಸಿದ ಅಪಚಾರವಾಗುತ್ತದೆ; ಹೆಣ್ಣಿನ ಪಾಲಿಗೆ ಸಾಮಾಜಿಕವಾಗಿ 
ಅನ್ಯಾಯದ ಗಾಥೆಯಾಗುತ್ತದೆ. 

ಇದೇ ಜನ್ನನ “ಯಶೋಧರ ಚರಿತೆ'ಯಲ್ಲೂ ಆಗಿದೆ. ಇದರಲ್ಲಿ ಮನೋ 
ವೈಜ್ಞಾನಿಕ ವಸ್ತುವಿಶ್ಲೇಷಣೆಯನ್ನು ಗುರುತಿಸುವ ನಮ್ಮ ವಿಮರ್ಶಕರಿಗೆ, ರಾಜ 
ಯಶೋಧರನನ್ನು ಅತ್ಯಂತ ಸುಂದರನೆಂಬಂತೆ ದೈವೀಕರಿಸುವ, ಅಷ್ಟಾವಂಕನನ್ನು 
ಅತ್ಯಂತ ವಿಕೃತನನ್ನಾಗಿ ಚಿತ್ರಿಸುವ, ಈ ಇಬ್ಬರ ನಡುವೆ ಆಮೃತಮತಿಯೆಂಬ 
ಹೆಣ್ಣನ್ನ “ಪಾತಕಿ'ಯೆಂದು ನಿರೂಪಿಸುವ, ಕಾಲ್ಪೆಂಡಾಡುವುದರ ಹಿಂದಿರುವ 
ಆಶಯ ವ್ಯಕ್ತವಾಗಲಾರದು. ಯಶೋಧರ ರಾಜಕುಮಾರನಾಗಿರುವುದರಿಂದ 
ಭೂಮಿಯಲ್ಲಿ ಮನ್ಮಥನಂತೆ ಸುಂದರನಾಗಿರಲೇಬೇಕು ; ಆಷ್ಟಾವಂಕ ಮಾವುತ 
ನಾಗಿರುವುದರಿಂದ ಅತ್ಯಂತ ಕುರೂಪಿಯೂ' ಅಸಹ್ಯಬರುವಂಥವನೂ ಆಗಿರಬೇಕು ; 
ಸುಂದರನಾದ ಪತಿಯನ್ನು ಬಿಟ್ಟು, ಕುರೂಪಿಯಾದ ಆಷ್ಟಾವಂಕನನ್ನು ಕೂಡಲು 
ರಾಣಿ ಬಯಸುತ್ತಿರುವುದರಿಂದ, ಹೆಣ್ಣು ಅಪಾತ್ರದಲ್ಲಿ ರಮಿಸುವವಳು ಇರಲೇಬೇಕು 
-ಇದು ನಮ್ಮ ಜನ್ನನ ಸಂದೇಶ. ಇದೆಂಥ ಜೀವವಿರೋಧಿ ಧೋರಣೆ ಎಂದು 
ನಾವು ಆಶ್ಚ ರ್ಯಪಡುವಂತಾದರೂ, ನಮ್ಮ ಕವಿಗಳಿಗೆ ಇದು ನೀರು ಕುಡಿದಷ್ಟು 
ಸಹಜವಾದುದು. ಹಾಗೆಯೇ, ನಮ್ಮ ವಿಮರ್ಶಕರಿಗೆ ಇಂಥ ಕವಿಗಳು "ಮುಟ್ಟಿ ದ್ಧೆಲ್ಲ 
ವನ್ನೂ ಚಿನ್ನವನ್ನಾಗಿ ಮಾಡಿರುವುದು” ಕಂಡುಬರುತ್ತದೆ ! 


4 

ಕನ್ನಡ ಸಾಹಿತ್ಯದಲ್ಲಿ ಆಧುನಿಕಯುಗಕ್ಕೆ ಬರುವವರೆಗೂ ವಸ್ತುವಿನಲ್ಲಿ ಅಂಥ 
ವೈವಿಧ್ಯವೇ ಕಂಡುಬರುವುದಿಲ್ಲ. ನಮ್ಮ ಶಕ್ತಕವಿಗಳೆಲ್ಲ ಮಹಾಭಾರತ, ರಾಮಾಯಣ 
ಮತ್ತು ಇತರ ಪ್ರರಾಣಗಳನ್ನೇ ತೆಗೆದುಕೊಂಡು ಕೆಲವು ಮಾರ್ಪಾಡುಗಳೊಂದಿಗೆ 
ಮತ್ತೆ ಮತ್ತೆ ಬರೆದಳದನ್ನ ಕಾಣುತ್ತೇವೆ. ಕುಮಾರವ್ಯಾಸನಂಥ ಗಾಢ ಅನುಭವ 
ಸಂಪತ್ತಿನ, ಅದ್ಭುತ ಭಾಷಾಸಾಮರ್ಥ್ಯದ ಕವಿಗಳು ಕೂಡ ಮಹಾಭಾರತದ ೭೯೩೯ 
ಬೆಳೆಸಿಕೊಂಡದ್ದರಿಂದ, ಕನ್ನಡದ ಪಾಲಿಗೆ ಪರ್ಯಾಯವಾಗಿ ಬರಬಹುದಾಗಿದ್ದ 


22 ಸಾಧನೆ 


ಹೊಸ ಅನುಭವದ್ರವ್ಯ ದ ಆಯಾಮ ದಕ್ಕ ದೆ ಹೋಗುವಂತಾಯಿತು. ಕುಮಾರ 
ವ್ಯಾಸನ ES ಹಿಂದುಗಳೊಳಗೇ ಜಾತಿದ್ವೇಷ ಮುಂದುವರಿಯಿತಲ್ಲದೆ, 
ಹಿಂದೂ-ಮುಸಲ್ಮಾ ನರ ಧರ್ಮ! ಯುದ್ಧ ಗಳಿಂದಾಗಿ PY 5 ನಾಡಿನಲ್ಲಿ ಹೆ ಹೊಸ ಸಾಮಾಜಿಕ 
ರಾಜಕೀಯ ಸಮಸ್ಯೆಯೊಂದು ಉದ್ಭವಿಸಿತು. ಒಂದೂಧರೃ ದ ಪುನರುಜ್ಜಿ €ವನ 
ವೆಂದರೆ ವೆ | ದಿಕಮತ-ಸಾಹಿತ್ಯಗಳ ಪ್ರಚಾರವೇ ಅಗಿಹಿಪದಂ ಭಾಗವತ 
ಸಂಪ್ರದಾಯದ ಕುಮಾರವ್ಯಾಸ ಸ್ಮ ಮಹಾಭಾರತವನ್ನು "ಕ ೃಷ್ಣಕಥೆ'ಯನ್ನಾಗಿ 
ಕಂಡದ್ದು, ಆ ಮೂಲಕ ಕೃಷ ಷ ನನ ವ ಯದಲ್ಲಿ ತನ್ನ ಕಳಿತ. ಸಾಮಾಜಿಕ-ರಾಜಕೀಯಂ 
ಬೆಳವಣಿ? ಗಳಿಗೆ ಬೆನು ಹಾಕಿದ್ದು ಸ ಹಜವೇ ಆಗಿದೆ. ವಿಜಯನಗರದ ಉಚ್ಛ್ರಾಯ 


ಕಾಲದಲ್ಲೂ ರೈ ತರ ಸಿ ಸ್ಥಿತಿ ಚಿಂತಾಜನಕವಾಗಿತ್ತು ; ಪಾ*ಳಗಾರಿಗಳು, Mes rs 
ಹೊಸತಾಗಿ ವಿರ್ಪಟಿ ವಿದೇಶೀ ವಿನಿಮಯದಿಂದಲೂ, ಕೊಳೆ ಕ ಸುಲಿಗೆಗಳ 
ಮೂಲಕವೂ ಆಡಂಬರದ ಜೀವನ ನಡೆಸುತಿ ಕದ್ದ ರು ಳೀಯ ಆಧಿಕಾರಿಗಳು, 
ಜವಿನ್ಹಾರರು, ವ್ಯಾ ಪಾರಿಗಳು-ಎಲ್ಲ ಮೇಲುವರ್ಗೂ ಜೂ ಬಡವನನ್ನು, ರೆ ೈತ 
ನನ್ನು ಶೋಷಿಸುತ್ತ ಬಂದುದನ್ನ ಮನಗಾಣಬೇಕು. ರಾಮರಾಯನ ಕಾಲದಲ್ಲಂತೂ 
ನೆರೆ ಕ್ಷಾಮಗಳಂಥ ಸಂಕಟಗಳಿದ್ದಾ ಗ್ಯೂ, ಹೊಸಹೊಸ ತೆರಿಗೆಗಳಿಂದ ರೈತವರ್ಗ 
ತತ್ತರಿಸುತ್ತ ಬಂದುದನ್ನ ಕಾಣುತ್ತೇವೆ. ಪರಿಸ್ಥಿ ತಿ ಎಷ್ಟು ಉಲ್ಬಣಿಸುತ್ತಿತ್ತೆಂದರೆ, 
ತೆರಿಗೆ ಕೊಡುವ ಸಾಮರ್ಥವವಿಲ್ಲದಿದ್ದ ಬಡಜನತೆ ಗುಳೆಹೊರಟದ್ದೂ ಕಂಡುಬರು 
ತ್ತದೆ. ಸಂಪತ್ತಿನ ಶೇಖರಣೆ, ಅಸಮಾನ ಹಂಚಿಕೆಯ ಕ್ರೂರವ್ಯವಸ್ಥೆ ಗಳಿಂದಾಗಿ 
ಶ್ರೀಮಂತ-ಬಡವರ ನಡುವೆ ಅಗಾಧ ಕಂದಕವಿದ್ದದ್ದೇ ವಿಜಯನಗರದ ಪತನದ 
ಮೂಲ ಎನ್ನಬೇಕು. 


ಸ 


1565ರ ತಾಳಿಕೋಟೆ ಕದನದ ನಂತರ ಕರ್ನಾಟಕದಲ್ಲಿ ಸಾಮಾಜಿಕವಾಗಿ, 
ರಾಜಕೀಯವಾಗಿ ಅಭದ್ರತೆ-ಅರಾಜಕತೆಗಳು ತಲೆಯೆತ್ತಿ ಬಡಜನತೆ ಧಿಗಿಲು, 
ಗೊಂಡಿತ್ತು.. ಕೃಷ್ಣ ಪ್ಲದೇವರಾಯನ ಕಾಲದಲ್ಲಿ ರಾಜಾಶ್ರಯ ಪಡೆದಿದ್ದ ವ್ಯಾಸಪೀಠ, 
ಮತ್ತೆ ವೈದಿಕಮತದ ಪ್ದ ಪ ಪ್ರಚಾರಕ್ಕೆ ಇಳಿಯಿತು ; ಪಂಚಾ ವಿಠಲದಾಸ, ವಿಜಯ 
ದಾಸ ಮುಂತಾದವರೇ ಅಲ್ಲದೆ, ಕನಕನಂಥ ಕೆಳೆವರ್ಗದವರೂ ಕೂಡ ವಚೆನಕಾರರಂತೆ 
ಸದಾಚಾರ, ದೈವಭಕ್ತಿ, ಧರ್ಮಶ್ಚ ಶ್ರದ್ಧೆ ಗಳನ್ನ ಬೆಳೆಸುವಂಥ ಕೀರ್ತನೆಗಳನ್ನ ರಚಿಸಿ, 
 ಸಮಾಜವ್ಯವ ವಸ್ಥೆಯನ್ನ, ಬುಡಮೇಲು ಮಾಡುವ ಕ್ರಾಂತಿಕಾರಿ ಪ ಪ್ರವೃತ್ತಿಯನ್ನ 
ಪ್ರ ಕಟಿಸದೆ, ಕೇವಲ ಮೇಲುಮೇಲಿನ ಬದಲಾವಣೆ ಬಯಸಿದ್ದು , ಕಾಲದ ಪ ಪ್ರವಾಹ 
ಅವರನ್ನ ಹೇಗೆ ಕೊಚ್ಚಿ ಕೊಂಡುಬಿಟ್ಟಿ ತು ಎಂಬುದನ್ನ ಸೂಚಿಸುತ್ತ ದೆ. ಬಂಡಾಯದ 
"ಹಕ್ಕು ಎಲ್ಲ ಜಾತಿಯ ಪ ರಗತಿಪರ "ದೃಷಿ ಕೋನವಿರುವ ಲೇಖಕರಿಗೂ ಇದೆ ನಿಜ ; 
ಅವರೆ ಬಂಡಾಯಕ್ಕೆ ಬಂದ "ಕಾರಣ' “೮: ವುದು ಕೆಳಜಾತಿ-ವರ್ಗಗಳ ಲೇಖಕರಿಗೆ 
ಮಾತ್ರ!2 ಎಂಬುದರಿಂದ, ಕನಕನಂಥ ಕೆಳವರ್ಗದವರು ಸೃಷ್ಟಿಸಿದ ಸಾಹಿತ್ಯವನ್ನು 


ಆ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 23 


ಪುನರ್‌ ಪರಿಶೀಲಿಸಬೇಕಾಗುತ್ತದೆ. ಕನಕ ಕುರುಬರವನಾದರೂ, ಆಧಿಕಾರದಲ್ಲಿ 
ನಾಯಕನಾದ ; ಪಾಳೆಯಗಾರಿ ಸ್ವಭಾವವನ್ನ ಬೆಳೆಸಿಕೊಂಡ ; ನಂತರ-ತಿಮ್ಮ 
ನಾಯಕನು ಕನಕದಾಸನಾಗುವಲ್ಲಿ ಪುರೋಹಿತಶಾಯಿ ವ್ಯವಸ್ಥೆಯಿಂದ ಬದ್ಧನಾದ. 
ಇದರಿಂದಾಗಿ “ರಾಮಧಾನ್ಯಚರಿತೆ' (ರಾಗಿಕಥೆ) ಯಲ್ಲಿ ತೀರಾ ಅಪರೂಪದ ಜನಪದ 
ವಸ್ತುವೊಂದನ್ನೆ ತ್ರಿಕೊಂಡರೂ,!5 ಅದನ್ನ ನಿರ್ವಹಿಸುವಲ್ಲಿ ರಾಮನ ವ್ಯಕ್ತಿತ್ವಕ್ಕೇ 
ಹೆಚ್ಚು ಒತ್ತುಕೊಟ್ಟು, ಬಡಜನತೆಯ ಪ್ರತಿನಿಧಿಯಾಗಿ ಕಾಣಿಸುವ ರಾಗಿಗೆ ತಕ ೈವ್ಯಾಯಂ 
ಒದಗಿಸಿಕೊಡಲು ಅವನ ಕೈಲಾಗುವುದಿಲ್ಲ. "ನರೆದಲೆಗ”ನೆಂದು ಅದುವರೆಗೆ ಕರೆಸಿ 
ಕೊಳ್ಳುತ್ತಿದ್ದ ಧಾನ್ಯಕ್ಕೆ, ರಾವಂ ತನ್ನ ಹೆಸರನ್ನ ಪ್ರೀತಿಯಿಂದ ಕೊಟ್ಟಮೇಲೆ ಅದು 
"ರಾಗಿ' ಎಂದು ಕರೆಸಿಕೊಳ್ಳೆ ಹತ್ತಿತು. ಆರ್ಯೀಕರಣದ ಶಿಷ್ಟಪ್ರಭಾವಕ್ಕೆ ರಾಗಿ 
ಒಳಗಾಗಿದ್ದು ಅದರ ಮತ್ತು ಕನಕನ ಒಟ್ಟು ದುರಂತದ ಪ್ರತಿಫಲನವೇ ಆಗಿದೆ. 
ಕನಕನನ್ನು ಸರ್ವಜ್ಞ ನಿಗೆ ಹೋಲಿಸಿದರೆ, ಜಾತಿವರ್ಗಗಳ ವೈಷಮ ವನ್ಮಾಗಲೀ, 


ಸಾಮಾಜಿಕ ಅಸಮಾನತೆಯನ್ನಾಗಲೀ ಖಂಡಿಸುವಲ್ಲಿ ಕನಕನಿಗಿಂತ ಸರ್ವಜ್ಞ ಹೆಚ್ಚು 


ಇ 
ಕೆಚ್ಚನ್ನ ಮೆರೆದಿರುವುದು ಕಂಡುಬರುತ್ತದೆ. ಇದಕ್ಕೆ ನಾವು ಕಾರಣ ಹುಡು 
ಬೇಕಾಗಿರುವುದು-ಕನಕನಿಗಿಂತ ಭಿನ್ನವಾದ, ಹೆಚ್ಚು ಮುಕ್ತವಾದ ಸರ್ವಜ್ಞನ 
ವ್ಯಕ್ತಿತ್ವದಲ್ಲಿ. 


ಸಾಕಷ್ಟು ದೀರ್ಫ ಪರಂಪರೆಯುಳ್ಳ ಕನ್ನ ಡಸಾಹಿತ್ಯವನ್ನು ಹೀಗೆ ಸೂಕ್ಷ್ಮ 
ವಾಗಿ ಪರಿಶೀಲಿಸಿದರೆ, ಉದ್ದಕ್ಕೂ ಒಂದಂ ೪೩aಂuum ಉಳಿದು ಕೊಂಡುಬಂದಿರುವು 
ದನ್ನ ಕಡೆಗಣಿಸುವ ಹಾಗಿಲ್ಲ. ಅಲ್ಲಿ ಇಲ್ಲಿ ಚದುರಿದಂತೆ ಜನತೆಯ ಜೀವನದ ಚಿತ್ರಣ 
ಸಿಕ್ಕುತ್ತದಾದರೂ, ಆ ಬಿಡಿ ಬಿಡಿಭಾಗಗಳಿಂದ ಒಂದು ಅಖಂಡವಾದ ಚಿತ್ರವನ್ನು 
ಸಿದ್ಧ ಪಡಿಸುವಂತಿಲ್ಲ. ಜನಪದ ಸಾಹಿತ್ಯವನ್ನ ಹೊರತುಪಡಿಸಿ ಉಳಿದ ಯಾವ ಶಿಷ್ಟ 
ಸಾಹಿತ್ಯ ಕೃತಿಗಳಲ್ಲೂ ಆಷ್ಟಾಗಿ ಹಳ್ಳಿಯ, ಬಡಜನತೆಯ ನೋವು-ನಲಿವುಗಳು 
ಕಾವ್ಯದ ಮೈಯಲ್ಲಿ ರಕ್ತ ತುಂಬುವಂತೆ ಮಾಡಲಿಲ್ಲ. ಹೀಗೆ, ಸಮಾಜದ ಎಲ್ಲಸ್ತರಗ 
ಳೊಂದಿಗೆ, ಜೀವನದ ಎಲ್ಲ ಆಳಪಾತಾಳಗಳೊಂದಿಗೆ, ಸಂವಾದಿಸಿಕೊಳ್ಳಲಾರದೆ 
ಹೋದ ನಮ್ಮ ಸಾಹಿತ್ಯ ಜಿಬ್ರಾಲ್ಸರ್‌ ಬಂಡೆಯಾಗಿ ಉಳಿದದ್ದು ಬಹಳ ನೋವಿನ 
05 200 002 ಅತುರ ಭು ೫ 


ಫಿ 
ಬಂಡಾಯದ ದಿಟ್ಟ ಹಾಗೂ ಮುಖ್ಯ ಧ್ವನಿ ಸಮಾಜದ ತಳದಿಂದ, ಬದುಕಿನ 
ಪಾತಾಳದಿಂದ ಕೇಳಿಬರುತ್ತಿದೆ; ಆ ಧ್ವನಿಯನ್ನ ಎತ್ತಿರುವವರು-ಶತಮಾನಗಳಿಂದ 
ತಳದಲ್ಲೆ ಉಳಿಯುವಂತೆ (ಮೇಲ್ವರ್ಗದಿಂದ) ತಳ್ಳಲ್ಪಟ್ಟ, ತುಳಿಯಲ್ಪಟ್ಟ ಬಡ 
ಜನತೆ; ದುಡಿವ ಜನತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಶೋಕ್ಷಿತವಾದ ಈ 
ಕೆಳವರ್ಗದ ಜನತೆಯ ಒಡಲಾಳದ ನೋವಿನ ಧ ಶೈನಿಯಾಗಿರುವ ಜನಪದ ಸಾಹಿತ್ಯ 


24 ಸಾಧನೆ 


ತುಂಬ ಜೀವಂತವಾಗಿರುವುದರೊಂದಿಗೆ, ನಮ್ಮ ಇತಿಹಾಸದ ವಿಪರ್ಯಾಸಗಳ, 
ಅನ್ಯಾಯಗಳ ದುರಂತದ ದಾಖಲೆಯಾಗಿದೆ. "ಮಳೆರಾ ಯನಹಾಡು', a 
ಬಾಳ್ಗಾ?, "ಮಹದೇಶ್ವರ ಕಾವ್ಕ', " ಮಂಟೇಸಾಮಿ ಕಾವ? ; ; "ಒಕ್ಕ ಲಿಗ ಮತ 
ಶಿ] ವ ಶಿ 

ಹಕ್ಕಿ' ಮುಂತಾದ ಕತೆಗಳು ಜನಕೋಟಿಯ ವಾಸ್ತವ ಜೆ ನ is ru 
ರೆಂದಲೂ, ಅವಮವಿಟು, ಕೊಳು ತ್ಮ ಬಂದ ಔರ್‌ ಆಶಯವನ್ನು ಸ್ಟ್ರೋಟಿ 
ಸುವುದರಿಂದಲೂ, ನಮ್ಮ ಎಷ್ಟೋ ಶಿಷ್ಟ ಕೃತಿಗಳಿಗಿಂತ ಹೆಚ್ಚು ಪ್ರಮಾಣಭೂತ 
(authentic) ಅನಿಸುತ್ತವೆ. ಬಡತನದ ,ದಟ್ಟವೂ ತೀವ್ರವೂ ಆದ ಅನುಭವ 
ಹೊಂದಿದ ಜನಪದ ಕವಿ ಮಾ ಠಾತ್ರ್ರ ಇತಿಹಾಸಕೆ ಸವಾಲು ಹಾಕಬಲ್ಲ : 


ಬಡವರು ಸತ್ತರೆ ಸುಡುವುದಕ್ಕೆ ಸೌದಿಲ್ಲೆ 
ಒಡಲ ಕಿಚ್ಚಿ ಲಿ ಹೆಣಬೆಂದೂ ದೇವರೆ 
ಬಡವರಿಗೆ ಸಾವ ಕೊಡಬ್ಯಾಡ 


ಇಂಥ ಸಾಂದ್ರವಾದ ಚಿತ್ರ ನಮ್ಮ ಸಾಹಿತ್ಯದಲ್ಲಿ ಸಿಗಬೇಕಿದ್ದರೆ ಹೊಸಗನ್ನ 
ಡಕ್ಕೆ ಬರಬೇಕು. *ಕುರುಡುಕಾಂಚಾಣ'ದ ಬೇಂದ್ರೆ, “ಕಲ್ಕಿ'ಯ ಕುವೆಂಪು ; ಸಿದ್ಧ 
ಲಿಂಗಯ್ಯ, ಅತ್ತಾರ, ದರ್ಗಾ, ಗೋವಿಂದಯ್ಯ, ಪಾಟೀಲ ಮಂಂತಾದ ಕೆಲವೇ 
ಕವಿಗಳು ಈ ಬಗೆಯ ಸಹಜವಾದ ಚಿತ್ರ ನೀಡಬಲ್ಲರು. ನಮ್ಮ ನವ್ಯ ಕವಿಗಳಿಗೆ 
ಇವರ ಹಾಗೆ ಜನಸಮುದಾಯದ ಜೀವನಾಡಿ ಎಲ್ಲಿದೆ ಎಂದು ಶೋಧಿಸುವ ಕಲೆ 
ದಕ್ಕಲಿಲ್ಲ; ಮತ್ತು ಶೋಧಿಸುವ ಅಗತ್ಯ ಕೂಡಾ ಅವರಿಗೆ ಕಂಡುಬರಲಿಲ್ಲ. 
ನವೋದಯ ಕವಿಗಳಿಗೆ ಅವರದೇ. : ಆದ ಸುಕೋಮಲವಾದ, ಭಾವನಾ ಪರವಾದ 
ವಸ್ತು ಇತ್ತು ; ಆ ಕಾಲದಲ್ಲಿ ಹರಿದಿರಬಹುದಾದ ಬೆವರು. ನೆತ್ತರ ಪ್ರವಾಹದಲ್ಲಿ 
ಕಾಮನಬಿಲ್ಲಿನ ಅಲೌಕಿಕ ಸೌಂದರ್ಯವನ್ನು ಗುರುತಿಸಬಲ್ಲ “ದರ್ಶನ” ವಿತ್ತು, “ಪ್ರಕೃತಿ 
ಯೊಲ್ಮೆ ಪರಮನಾರಾಧನೆ' ಯಾಯಿತು. ಸ್ವಾತಂತ್ರ 5 ಹೋರಾಟ ಕಾಲದಲ್ಲಿ 
ದೇಶಪ್ರೇಮ, ಒಂದು ಜಿವನ ಮೌಲ್ಯವಾಗಿಬಿಟ್ಟು. ಸಾಹಿತ್ಯದಲ್ಲೂ ಹಾಸು 
ಹೊಕ್ಕಾಯಿತು. ಆವೇಶ, ಅತಿಭಾವುಕತೆ, ಉದಾತ್ತೀಕರಣ ನವೋದಯ ಸಾಹಿತಿ 
ಗಳ ಬಳುವಳಿಯಾದರೆ, ಪ್ರಗತಿಶೀಲರು ಇವರಿಗಿಂತ ಹೆಚ್ಚಿನ ಸಾಮಾಜಿಕ ಕಾಳಜಿ 
ವಹಿಸಿದ್ದು ನಿಜವಾದರೂ ಎಲ್ಲವನ್ನು ಸರಳೀಕರಿಸುತ್ತ ಹೋದುದು ಇಎರ ಮಿತಿ 
ಯಾಗಿದೆ... ನವೋದಯಕಾಲದ ಕೌಟುಂಬಿಕವಸ್ತು ಪ್ರಗತಿಶೀಲ ಕಾಲದಲ್ಲಿ 
ಸಾಮಾಜಿಕಕ್ಕೆ ಸಂಕ್ರಮಿಸಿಕೊಂಡಿತಾದರೆ, ನವ್ಯದಲ್ಲಿ ಆ ವೈಯಕ್ತಿಕವಾಗು 
ವಷ್ಟರಮಟ್ಟಿಗೆ ಮುದುಡಿಕೊಂಡುದನ್ನು ಗುರುತಿಸಬಹುದು. ನವ್ಯ ದ ನೇತಾರರಾದ 
ಅಡಿಗರಿಗೆ ನೆಲ-ಮುಗಿಲುಗಳ ಕರ್ಷಣ ಕೇಂದ್ರ ದಲ್ಲಿ ನಿಂತ ಮನುಷ್ಯ ಣೆ ತೆ ಮುಖ್ಯ 
ವಾಯಿತು; “ಹೊನ ಕಾಯಿಸಿ, ಹಿಡಿದು 'ಬಡಿದಿಷ್ಟದೇವತಾ ನಿಗ್ರ ಹಕೂ ಒಗಿಸುವ 
ಅಸಲು ಕಸುಬು” ಹೆಚ್ಚು ಪ್ರಿಯವಾಯಿತು ; "ನೆಲತಾಯಿ RE ಆ 


ನಮ್ಮ ಸಾಹಿತ್ಯ ಪರಗಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 25 


“ಹೆಳವನ ಹೆಗಲ ಮೇಲೆ ಕುರುಡ ಕೂತಂತೆ], ಅವರನ್ನ ನುಸರಿಸಿದ ಇತರ ನವ್ಯ ಕವಿ 
ಗಳ ದಾರಿ ಸಾಗಿದ್ದನ್ನೂ ಸ ನಾವು ನೋಡಿಯಾಯಿತು. 


ನವೋದಯ ಸಾಹಿತಿಗಳಾಗಲಿ, ನವ್ಯಸಾಹಿತಿಗಳಾಗಲಿ ಸಮಾಜೋಪಯೋಗಿ 
ಯಾಗಬಲ್ಲ ಕೃತಿ ರಚನೆ ಮಾಡಿಲ್ಲ ಎಂದಲ್ಲ ; ಸಮಾಜ ಪರಿವರ್ತನೆಯ ಆಶಯವನ್ನು 
ಪ್ರಕಟಮಾಡಿಲ್ಲ ಎಂದಲ್ಲ. ಈ ಎರಡೂ ಪಂಥದವರ ದೋಷವೆಂದರೆ, ಇವರು ಸಮಾ 
ಜದ ರೀತಿ ನೀತಿಗಳ ಬದಲಾವಣೆಗೆ ಒತ್ತು ಕೊಟ್ಟ ರೇ ವಿನಾ, ಒಟ್ಟು ಸಮಾಜ ವ್ಯವಸ್ಥೆ 
ಯನ್ನೇ ಬದಲಿಸಬೇಕಾದ ತುರ್ತನ್ನು ಕಂಡುಕೊಳೆ ಲಿಲ್ಲ. ಇದಕ್ಕೆ ಕಾರಣ ಶೋಧಿಸ 
ಬೇಕಾಗಿರುವುದು ಅವರ ಸಾಹಿತ್ಯದ ಕುರಿತಾದ ಧೋರಣೆಯಲ್ಲೇ. “ಕಾವ್ಯ ರಚನೆಯ 
ಮೂಲಕವೇ ಜನ್ಮ ಸಾಫಲ್ಯ ಕಾಣಲು ನನಗೆ ಸಾಧ್ಯ ಎಂಬ ತೀರ್ಮಾನ'1* ಅವರ- 
ದಾದ್ದರಿಂದ, “ಕಾವ್ಯ ನಿಜವಾಗಿಯೂ ನಮ್ಮ ಅಂತಠಂಗ ಪ್ರಪಂಚಕ್ಕೆ ಸೇರಿದ್ದು : 
ಕೊನೆಗೊಳ್ಳುವ ಬದುಕಿಗಲ್ಲ' ಎಂಬ ಜೀವವಿರೋಧಿ ಧೋರಣೆ ತಳೆಯಲು ಅವರಿಗೆ 
ಸಾಧ್ಯವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಆತ್ಮಾನಂದಕ್ಕಾಗಿ ಕಾವ್ಯ ರಚಿಸು 
ವವರು ಹಾಳೆಯ ಮೇಲೆ ಯಾಕೆ ಕಕ್ಕಿಕೊಳ್ಳ ಬೇಕು ; ಗಾಳಿಯಲ್ಲಿ ಅಥವಾ ಅಂತ 
ರಂಗದ ಪ್ರಪಂಚದಲ್ಲೆ ಬರೆದುಕೊಳೆ ಬಹುದಲ್ಲ ? ಎಂದು ಯಾವನೇ ಪ್ರಜ್ಞಾವಂತ 
ನಾಗರಿಕ ಪ್ರಶ್ನಿಸುವ ಹಾಗೆ ಮಾಡುತ್ತಾರೆ, ಅಡಿಗರು. ಕಾವ್ಯದ ಕುರಿತು ಇಂಥ 
ಧೋರಣೆ ತಳೆಯುವುದರಿಂದ ಅಷ್ಟರವಂಟ್ಸಿಗೆ ಅವರ ಕಾವ್ಯದಲ್ಲಿ ವಿಸ್ತೃತ ಬದು 
ಕಿನ ಅಪಾರ ಅನುಭವದ ಪರಿಧಿ ಸಂಕುಚಿತವಾಗುತ್ತದೆ.!* ಆದರೆ, ಅಡಿಗರು 
"ಭೂಮಿಗೀತ, ಭೂತ, ಕೂಪ ಮಂಡೂಕ, ವರ್ಧಮಾನ' ಮುಂತಾದ ಕವಿತೆಗಳಲ್ಲಿ 
ಒಳೆ ಲಯ ಕಾವ್ಯಗುಣವನ್ನು ಅಳವಡಿಸಿರುವುದು ನಿಜ. ಆದರೂ, ನವ್ಯಕಾವ್ಯದ 
ಮಿತಿಯೆಲ್ಲಾ ಅದರ ಕೇಂದ್ರವಾಗಿರುವ ತಂತ್ರದಲ್ಲಿ ಆಥವಾ ರೂಪದಲ್ಲಿ ಅಡಗಿದೆ. 
ನವ್ಯಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಗಳಾದುವು ನಿಜ ; ಕಂಬಾರ, 
ಚನ್ನಯ್ಯ ನಂಥವರು ನವ್ಯಕ್ಕೆ ಹೊಸ ಹರಹನ್ನ ನೀಡಿದ್ದೂ ನಿಜ, ಆದರೆ, ಪರ 
ಕೀಯ ಪ್ರಜ್ಞೆಯ, ಇಲ್ಲವೆ ಲೈಂಗಿಕ ಪ್ರಜ್ಞೆಯ ಆತಿಯಲ್ಲಿ ಯಾವ ವಸ್ತುವನ್ನು 
ಯಾರಿಗೆ ನೀಡಬೇಕಾಗಿದೆ ಎಂಬುದು ನ $ ಸಾಹಿತಿಗಳ ಲಕ್ಷದಲ್ಲಿ ನಿಲ್ಲಲಿಲ್ಲ. 
"ಸಾಹಿತ್ಯ ಹೇಗಿರಬೇಕು” ಎಂಬುದಕ್ಕಿಂತ, "ಸಾಹಿತ್ಯ ಯಾರದು' ಮತ್ತು "ಯಾರಿ 
ಗಾಗಿ ಇರಬೇಕು' ಎಂಬ ಪ್ರಶ್ನೆ ಮುಖ್ಯವಾದಾಗ ಮಾತ್ರ ಸಾಹಿತಿ, ತಂತ್ರಕ್ಕಿಂತ 
ವಸ್ತುವಿಗೆ, ಅನುಭವದ ಭೂಮಿಕೆಗೆ ಹೆಚ್ಚು ಮಹತ್ವ ಸಲ್ಲಿಸುತ್ತಾನೆ. ವಾಲ್ಮೀಕಿಯಿಂದ 
ಹಿಡಿದು ಅಡಿಗರ ವರೆಗೆ ಈ ದೇಶದಲ್ಲಿ ಎಲ್ಲ ಪುರೋಹಿತ ಶಾಹಿ ಕವಿಗಳು, ತಾವು 
ಪ್ರತಿನಿಧಿಸುವ ವರ್ಗದ ಮೌಲ್ಯವೇ ಶ್ರೇಷ್ಠವೆಂದು. ತಿಳಿದೋ ತಿಳಿಯದೆಯೋ 
ಒಪ್ಪಿಕೊಂಡು ಬಂದಿರುವುದನ್ನು ಗಮನಿಸಬೇಕು. *ಇರುವುದೆಲ್ಲವ ಬಿಟ್ಟು ಲ ಇರದು 


'ದರೆಡೆಗೆ ತುಡಿ' ಯುವ ಅಡಿಗರ ಪುರಾಣ ಪ್ರಜ್ಞೆ ಅಥವಾ ವೆ ೃದಿಕ ಪ್ರಜ್ಞೆ » "ಹುತ್ತ 


26 ಸಾಧನೆ 


ಗಟ್ಟುವ ಚಿತ್ತ'ದಿಂದ "ಪುರುಷೋತ್ತಮನ ಆ ಅಂಥ ರೂಪರೇಖೆಯನ್ನು ಕೆತ್ತಲು 

ವ ಹಾಗೆ, ಪುರುಷರಾಗುವುದಂ ಬಿಡಿ, ಪ್ರಾ ಣಿಗಿಂತಲೂ pe 

ವಾಗಿ, ದಯನೀಯವಾಗಿ ಬದುಕುತ್ತಿರುವ ನಾಡಿನ ಲಕ್ಷಗಟ್ಟಲೆ "ಕಪ್ಪು ರೇಖೆ'ಗಳ 

ಬಗ್ಗೆ ಬರೆಯಲು ಉದ್ದೆ ೇಶಿಸುವಂಶಿಲ ; ಅಥವಾ ಉದ್ದೆ ೇಶಿಸಿದರೂ ಅವರ ಪುರಾಣ 
ಪ್ರಜ್ಞೆ ಯ ಪ್ರಭಾವದಿಂದಾಗಿ ಎಲ್ಲವೂ ಭೂತದ ಕಾಲಕೋಶಕ್ಕೆ ಇಳಿದುಬಿಡು 

ತ್ರ ದ” ಉದಾ.ಗೆ, ಅವರ ಹಿಂದಿನ ಅತಿನವ್ಯ ರಚನೆಗಳಿಗಿಂತ 4 ಹೆಚ್ಚು 

ಸಾಮಾಜಿಕ ಪ ಪ್ರ ಜ್ಜ ಯನ್ನು ಒಳಗೊಂಡಿದೆ ಎನ್ನ ಲಾದ. ವಿಡಂಬನಾ ಪ್ರಧಾನವಾದ 

"ದೆಹಲಿಯಲ್ಲಿ' ಎಂಬ ವೀರ್ಫ ಕವಿತೆಯ ಸಾಲ: ಗಳನ್ನು ಪರಿಶೀಲಿಸಿ : 

ಗೋಗ್ರಹಣ, ಭೂಗ್ರಹಣ, ಶಿಖಾಗ್ರಹಣ ನಡೆದರೂ 

ಪಾಂಡವಗ್ರಹಣಕ್ಕೆ ಮುಕ್ತಿ ಇಲ್ಲ. 

ಅಜ್ಜಾ ತವಾಸ ಗಡು ಕಳೆದಿದ್ದರೂ ಧರ್ಮ 

ರಾಯನಿರವಿನ ಪತ್ತೆ ಹತ್ತಲಿಲ್ಲ, 


ಈ 


ನವ್ಯಸಾಹಿತಿಳಲ್ಲಾ ಮಧ್ಯಮವರ್ಗದವರಾಗಿದ್ದು , ಇಂಗ್ಲಿಷ್‌ ಸಾಹಿತ್ಯವನ್ನು 
ಆಳವಾಗಿ ಅಭ್ಯಾಸಮಾಡಿದ ನಗರಜೀವಿಗಳಾದ್ದ ರಿಂದ,ಅವರ ಕೃ ತಿಗಳಿಗೆ ಅವರಂಥವರೇ 
ಓದುಗರಾದರು. "ಮಣ್ಣಿ ನವಾಸನೆ'ಯ ಕೂಗು ಕೇಳಾ ಈ ಮಣ್ಣಿ ತ 
ಕಪ್ಪುಮಣ್ಣಿನ ವಾಸನೆ ಇದ್ದದ್ದೇ ಕಡಿಮೆ. ಅನ್ಯಾ ಯ-ಅಸವತಾನತೆಗಳ ಬಗ್ಗೆ ಇವರಲ್ಲಿ 
ಕೆಲವರು ಬರೆದುದು ನಿಜವಾದರೂ, ಬಡವರ ಬಗ್ಗೆ, ಶ್ರೀಮಂತ-ಧೀಮಂತರಿಗಾಗಿ 
ಬರೆದ ಹಾಗಾಯಿತು.15 


ತ 


ಹೀಗೆ, ನವ್ಯಸಾಹಿತ್ಯ ಜನಸಮುದಾಯದಿಂದ ದೂರಸರಿಯುತ್ತ ಬಂದು ತನ್ನ 
decaduel ಅನ್ನು ಮುಟ್ಟಿ ದಾಗ, ಈ ದಶಕದ ಆರಂಭದಲ್ಲಿ ಕೆಲವು ಪ್ರಗತಿಪರ 
ಆಂದೋಲನಗಳು ಉಂಟಾದವು. ನವ್ಯದಿಂದ ಸಿಡಿದು ನಿಂತ ತೇಜಸ್ವಿ ಅವರೆ 
"ಅಬಚೂರಿನ ಪೋಸ್ಟಾಫೀಸು", ನವ್ಯೋತ್ತರ ಶಕೆಯ ಉದಯವನ್ನು ಸಾರಿತು. 
ಬಸವಲಿಂಗಪ್ಪ ಅವರ ಬೂಸಾಪ್ರಕರಣ, ಒಕ್ಕೂಟ, ದಲಿತಸಂಘರ್ಷ ಸಮಿತಿ, 
ತುರ್ತುಪರಿಸ್ಥಿತಿ ಮುಂತಾದ ಬೆಳವಣಿಗೆಗಳು ಹೊಸ ಸಾಹಿತ್ಯದ ಉದಯಕ್ಕೆ ನೆಲ 
ವನ್ನು ಹಸನುಮಾಡಿದವು. ತೆಲುಗಿನ ದಿಗಂಬರ ಕವಿಗಳು ಕಾ “ವಿಪ್ಲೆ ಪರಿಚಯ 
ತಲ ಸಂಘಂ' (ವಿರಸಂ) ಮತ್ತು ಮಹಾರಾಷ ದ ದಲಿತ್‌ ಪ್ಯಾಂಥರ್‌ ಚಳವಳಿ 
ಕೂಡಾ ಬಂಡಾಯದ ಲೇಖಕರಿಗೆ ಚೈತನ್ಯ ತುಂಬಿಸಿದವು. 1979ರಲ್ಲಿ ಬೆಂಗಳೂರಿ 
ನಲ್ಲಿ ರಾಜ್ಯಮಟ್ಟದ ಬಂಡಾಯಸಾಹಿತ್ಯ ಸಂಘಟನೆ ಏರ್ಪಟ್ಟಿತು. "ಪ್ರಜಾಪ್ರಭುತ್ವದ 
ರಕ್ಷಣೆಗೆ ಹಾಗೂ ವಿಸ್ತರಣೆಗೆ ; ಶೋಷಣೆಯನ್ನು ಸಮ ರ್ಥಿಸುವ ಯಜವ ನ ಸಂಸ ಸ್ಕೃ 
ತಿಯ ವಿರುದ್ಧ ಹೋರಾಟಕ್ಕೆ ; ಶೋಷಿತ ಜನತೆಯ ಪರವಾದ ಕೋ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 27 


ಕರೆನೀಡಿದ ಈ ಸಂಘಟನೆ, ನವ್ಯಸಾಹಿತ್ಯದಂತೆ ವೆ ೈಯಕ್ತಿಕ ಪ್ರತಿಕ್ರಿಯೆ ಅಥವಾ 
ಪ್ರಯೋಗನಿಷ್ಕತೆಯ ಫಲವಾಗಿ ರೂಪುಗೊಂಡಿಲ್ಲ. ಇದು, ಎಲ್ಲ ಪುರೋಗಾಮೀ 
ಎಡ ಮತ್ತು ಸಮಾಜವಾದಿ ಲೇಖಕರ ಆಂದೋಲನವಾಗಿರುವುದರಿಂದ, ಐತಿಹಾಸಿಕ 
ಬೆಳವಣಿಗೆಯಾಗಿದೆ ; ನಮ್ಮ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆ ಬೆಳೆದುಬಂದ 
ಹಿನ್ನೆಲೆಯನ್ನು ವಸ್ತುನಿಷ್ಠ ವಾಗಿ, ವೈಜ್ಞಾ ನಿಕವಾಗಿ ಆಧ್ಯಯನಮಾಡುವುದರಿಂದ, 
ಬಂಡಾಯಕ್ಕೆ ಸಮಾಜಶಾಸ್ತ್ರೀಯ ಸಮರ್ಥನೆ ಇದೆ. "ಖಡ್ಗವಾಗಲಿ ಕಾವ್ಯ 
ಜನರ ನೋವಿಗೆ ವಿ.ಡಿವ ಪ್ರಾಣಮಿತ್ರ' ಎಂಬ ಘೋಷಣೆ ಕೇಳಿ, ಕನಸಿನಲ್ಲೂ ಖಡ್ಗ 
ವನ್ನು ನೆನೆಸಿಕೊಂಡು ಕೆಲವರು ಮೂರ್ಛೆಹೋಗಬಹುದು ; ಆದರೆ ಅದು *ಪ್ರಾಣ 
ಮಿತ್ರ' ವೂ ಹೌದು ಎಂಬುದನ್ನ ಖಚಿತವಾಡಿಕೊಂಡಾಗ ಅವರ ಭೀತಿಗೆ ಆಧಾರ 
ವಿಲ್ಲವಾಗುತ್ತದೆ. 
ಚರಿತ್ರೆಯುದ್ದಕ್ಕೂ ನಮ್ಮ ವಿದ್ವಾಂಸರು, ಸಾಹಿತಿಗಳು ಸುಂದರವಾದ, ರಂಜ 
ನೀಯವಾದ ಸುಳು ಕತೆಗಳನ್ನು ಶೆ ಹೇಳುತ್ತ ಬಂದಿದ್ದಾರೆ. ಕೊಲೆ ಸುಲಿಗೆ, ಅನ್ಯಾಯ- 
- ಅತಾ ಚಾರ, ಶೋಷಣೆ-ದಬಾ ್ರಳಿಕೆ, ಅಸಮಾನತೆ ಮುಂತಾದ ಸಾಮಾಜಿಕ ಪಿಡುಗು 
ಗಳು ತಾಂಡವವಾಡುತ್ತಿದ್ದಾಗ, ಪ್ರಜ್ಞಾ ವಂತನಾದವ ನಮ್ಮ ಧರ್ಮದ ಶ್ರೇಷ್ಠತೆಯ 
ಬಗ್ಗೆ, ನಮ್ಮ ಪರಂಪರೆಯ ಹಿರಿಮೆಯ ಬಗ್ಗೆ, ಧರ್ಮ ಗ್ರಂಥಗಳ ಬಗ್ಗೆ 
ಮೆ ್ರಮರೆಸ ವ, ಮೆ ಕ್ರ ಉಬ್ಬಿಸುವ ಮಾತುಗಳನ್ನಾಡಿ, ಜನತೆಯನ್ನು ಮೋಸ 
ಮಾಡ.ವುದು.ಇನ್ನಂತೂ ಸಾಧ್ಯವಿಲ್ಲ. "ಕಾವ್ಯದ ಹೆಣ್ಣಿನ ತೊಡೆಯಲ್ಲಿ ಅವಮಾನದ 
ಮುಖವನ್ನಿಟ್ಟು ಅಳಬೇಕಾದ ಸ್ಥಿತಿ ಇನ್ನು ಮುಂದೆ ಬರುವುದಿಲ್ಲ. ಏಕೆಂದರೆ, 
ಇನ್ನು ಮುಂದೆ ಜನತೆ ಕತ್ತಲಲ್ಲಿ ಉಳಿಯುವುದಿಲ್ಲ. ಕತ್ತಲರಾಜ್ಯದಿಂದ ಬಂದವರು 
ಬೆಳಕಿಗಾಗಿ ಹಾತೊರೆಯುತ್ತಿದ್ದಾರೆ ; ತಮ್ಮ ಪಾಲಿನ ಸೂರ್ಯನ ಬೆಳಕನ್ನು ಪಡೆಯುವ 
ತಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದಾರೆ. ಈ ಹೋರಾಟವನ್ನು ಲೇಖಕ ಇಂದು 
ಒಪ್ಪಿಕೊಂಡು, ಅದರಲ್ಲಿ ಭಾಗಿಯಾಗಿ ಬರೆಯಬೇಕಾಗಿದೆ ; ವಿಮರ್ಶಕ ಅದೇ 
ಸಮಾಜವಾದೀ ವಾಸ್ತವತೆಯ ನೆಲೆಯಲ್ಲಿ ಈ ಬರಹಕ್ಕೆ ಬೆಲೆಗಟ್ಟಬೇಕಾಗುತ್ತದೆ. 
ಜ್ರ 

ಬಂಡಾಯದ ಲೇಖಕರಲ್ಲಿ ಪ್ರಮುಖರಾದ ದೇವನೂರ ಮಹಾದೇವ ಕನ್ನಡ 
ದಲ್ಲಿ ಉತ್ಕೃಷ್ಟ ಕತೆಗಳನ್ನ ಕೊಟ್ಟಿದ್ದಾರೆ. ಕವಿಗಳ ಪೆ ಕಿ ಸಿದ್ಧಲಿಂಗಯ್ಯ, ಇಂದೂ 
ಧರ, ಬಾಬಾಜಾನ ಅತ್ತಾರ, ರಮಜಾನ ದರ್ಗಾ, ಗೋವಿಂದಯ್ಯ, ಎಂ. ಮುಕುಂದ 
ಮುಂತಾದವರು ಭರವಸೆಯ ಕಾವ್ಯ ಬರೆದಿದ್ದಾರೆ. ದಲಿತೇತರರಾದರೂ ಬಂಡಾಯದ 
ಚಳವಳಿಯಲ್ಲಿ ಪ್ರಮುಖರಾದ ಬರಗೂರು, ಕಾಳೇಗೌಡ, ಪಾಟೀಲ, ಡಿ. ಆರ್‌. 
ನಾಗರಾಜ, ಪ್ರಸನ್ನ, ಮುಂತಾದವರೂ ಈ ನಿಟ್ಟಿನಲ್ಲಿ ಕೃಷಿಮಾಡಿದ್ದಾ ರೆ. ಬಂಡಾಯ, 
ಓಂದು ಚಳವಳಿಯಿಂದ ಹುಟಿ 3 ಕೊಂಡ, ಚಳವಳಿಯಿಂದ ಬೆಳೆಯಬೇಕಾದ ಸಂಘಟನೆ 


28 | ಸಾಧನೆ 


ಯಾಗಿರುವುದರಿಂದ, ಜನಸಮುದಾಯಕ್ಕೆ ಹೆಚ್ಚು ಪ್ರ ಪ.ಮಾಣದಲ್ಲಿ, ಹೆಚ್ಚು ಕ್ಷಿಪ್ರವಾಗಿ 
ತಲಪುವ ಉದ್ದೆ ೇಶದಿಂದ ಬಂಡಾಯ ಸಾಹಿತಿಗಳು "ಅನ್ಯಾಯ-ದಬ್ಬಾ ಅಕಿ ವಿರುದ್ಧ 
ಬೀದಿಗಿಳಿದು ಕೆಲಸಮಾಡಿ ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ, ಜೀವಂತವಾಗಿ 
ಉಳಿಸಿದ್ದಾ ಎ ಹೆಚ್ಚು ಜನರನ್ನು ಕ್ಷಿಪ್ರವಾಗಿ ಕಲಕುವ ಸಾಮೂಹಿಕ ಮಾಧ್ಯವ ಮ 
ಗಳನ್ನು ಬಂಡಾಯ ಲೇಖಕರು ಬಳೆಸಿಕೊಳ್ಳೆ ಬೇಕಾಗಿದೆ. ಈ ನಿಟ್ಟಿ ನಲ್ಲಿ ಚ. 
ರ ಸಂಘಟನೆಯಾಗಿರುವ ಸ 51! ವು ಆಡಿಸುತ್ತಿ ಹ ನಾಟಕಗಳು 
ಸಮೂಹ ಶಿಕ್ಷಣ ನೀಡುತ್ತಿದ್ದು , ಬಂಡಾಯದ ಆಶಯವನ್ನು ಎತ್ತಿಹಿಡಿಯುತ್ತವೆ 
ಎಂದು ನಂಬಿದ್ದೆ ೇನೆ.19 


ಬ್ರೆಕ್ಟ್‌ ಹೇಳುವ “Fighting reality’ ಯನ್ನ ಒಪ್ಪಿ ಕೊಂಡಂ, ಸಾಹಿತ್ಯ ದಲ್ಲಿ 
ಎತ್ತಿಹಿಡಿಯುವ ಬಂಡಾಯ ಲೇಖಕ, ತಾನು ಭಾಗಿಯಾಗಿರುವ ವಿಮೋಚನಾ 
ಹೋರಾಟವು' ಒಂದು ನಿರಂತರವಾದ ಪ್ರಕ್ರಿಯೆ ಎಂಬುದನ್ನು ಮನವರಿಕೆ ಮಾಡಿ 
ಕೊಂಡಿರಲೇ ಬೇಕಾಗುತ್ತದೆ. ಎಷ್ಟರಮಟ್ಟಿಗೆ ವ್ಯಕ್ತಿ ಬಲ್ಲಿ ಆತ್ಮವಿಶ್ವಾಸ ಮೂಡಿ 
ಸುವ ಕೆಲಸವನ್ನು ಬಂಡಾಯ ಸಂಘಟನೆ ಮಾಡಲು ಶಕ್ಕವಾಗುತ್ತದೋ, ಅಷ್ಟರ 
ಮಟ್ಟಿಗೆ ಅದು ಖಂಡಿತವಾಗಿ ತನ್ನ ಉದ್ದೇಶಗಳನ್ನು ವ್ಯಾಪಕವಾಗಿ ಈಡೇರಿಸಿ 
ಕೊಳ್ಳಬಲ್ಲುದು ; ಅದಕ್ಕಾಗಿ ಅದು ತೀವ್ರವಾದ, ಪರಿಣಾಮಕಾರಿಯಾದ ಕ್ರಿಯೆ 
ಯಲ್ಲಿ ಹಾಗೂ ಗಂಭೀರವಾದ ಚಿಂತನೆಯಲ್ಲಿ ನೆಲೆಗೊಂಡಿರಬೇಕಾಗುತ್ತದೆ....ಎಂಬ 
ಮೂಲಭೂತ ಸಂಗತಿ ಬಂಡಾಯ ಲೇಖಕನ ಲಕ್ಷದಲ್ಲಿ ಎಲ್ಲ ಕಾಲ ಉಳಿಯಲೇ 
ಬೇಕು.20 


ತಮ್ಮ ಚಿಂತನ ಶೀಲತೆಯನ್ನು ಬೆಳೆಸಿಕೆ ಕೊಳ್ಳುವ ಯತ್ನದಲ್ಲಿ ಬಂಡಾಯದ 
ಲೇಖಕರು ನಮ್ಮ ಪ್ರಗತಿಪರ ಲೇಖಕರ ಕೃತಿಗಳನ್ನು, ಮ ವಿ ಸಾಹಿತ್ಯ ಹಾಗೂ 
ಸಮಾಜದ ಪರಂಪರೆಯನ್ನೂ ವೈಜ್ಞಾ ನಿಕವಾಗಿ ಅಧ್ಯಯನಮಾಡಿ, ಅದರ ಇತ್ಕಾ 
ತ್ಮಕ (Positive) ಅಂಶಗಳನ್ನು ಎತ್ತಿಕೊಂಡು, ಒಂದು ಬಗೆಯ ವಠಾನಸಿಕ ಸಿದ್ಧತೆ 
ಬೆಳೆಸಿಕೊಳೆ ಬೇಕು. ಹೊಸ ವಾಸ್ತವತೆಯನ್ನು ಶೋಧಿಸಿ ಹೊಸ ನಾಯಕರು 
ಮೂಡಿಬರುವಂಥ ವಾತಾವರಣ ನಿರ್ಮಿಸುವ ಜವಾಬ್ದಾರಿ ಹೊತ್ತ ಬಂಡಾಯ 
ಲೇಖಕ, ಈ ಬಗೆಯ ಮಾನಸಿಕ ಸಿದ್ಧತೆಯ ಬೆಂಬಲದಿಂದ ಬರೆಯಲು ಹೊರಟಾಗ, 
ಬಂಡಾಯ ಸಂಘಟನೆ ಬಲಗೊಳು ವುದರೋಂದಿಗೆ, ಅದು ಜನತೆಯ ಅಭೀಪ್ಸೆಯ 
ಮುಖವಾಣಿಯಾಗಿ ಜೀವಂತವಾಗಿ ಉಳಿಯಬಲ್ಲುದು ಎಂದು ಅಂದುಕೊಂಡಿದ್ದೇನೆ. 
ಬಂಡಾಯದ ಲೇಖಕರು ಬೇಂದ್ರೆ, ತೇಜಸಿ ಹಿಯಂಥವರಿಂದ ಕಲಿಯಬೇಕಾದ್ದು ತುಂಬ 
ಇದೆ. ಸದ್ಯ ದ ನಮ್ಮ ಸಾಹಿತ್ಯ ದ ಸಂದರ್ಭದಲ್ಲಿ ಗ್ವೆ ಫನ್‌ ಥಾಮಸನ 
Leaves in ii wind, ಬಿಸ್ಕೊ ವ್‌ ಸ ಸ್ಕಿಯ How the ಜಃ was Tempered 
(The Making of A Hero)- “ಗಳ ೦ಥ ಕೃತಿಗಳ ಅಗತ್ಯ ಬಹಳ ಇದೆ. 


3 
ಬ್ರ 
ನ 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 29 
6೮ ಇಇ: 


ಬಂಡಾಯ ಸಾಹಿತಿಯಾಗಲಿ ಬಂಡುಯ ವಿಮರ್ಶಕನಾಗಲಿ ಜನಸಮುದಾಯದ 
ಬದುಕಿನ ಮೂಲಸತ್ಯವನ್ನು ಶೋಧಿಸುವ ವಿಜ್ಞಾ ನಿ-ಸಮಾಜ ವಿಜ್ಞಾ ನಿಯಾಗಿ 
ಉಳಿಯುವಪ್ಪರಮಟ್ಟಿ ಗೆ, “ಬದ್ಧ ಸಾಹಿತ್ಯ'ವು “ಆಥೆಂಟಿಕಿ ಸಾಹಿತ್ಯ'ವೂ ಆಗ 
ಬಲ್ಲುದು... ಬರೆಹಗಾರೆನ ಪಾಲಿಗೆ ಯಾವುದು "ಸತ್ಯ' ಎಂಬುದನ್ನು ಮ್ಯಾಕ್ಸಿಂ 
ಗಾರ್ಕಿ21! ಸೊಗಸಾಗಿ ಹೀಗೆ ವಾ ಖ್ಯಾನಿಸಿದ್ದಾನೆ 


“ಸತ್ಯವೆಂದರೇನು ? ಮನುಷ್ಯ - ಅದು ಸತ್ಮ...ಕೆಲಸಗಾರನ ಕೈಯನ್ನ 
ಅಪ್ಪಳಿಸುವ ಭಾರಕ್ಕೆ ಸುಳ್ಳು, ನೆಪ ಕಂಡುಹುಡುಕುತ್ತದೆ ; ಮನುಷ್ಯ ಹಸಿವಿನಿಂದ 
ಸಾಯುವುದಕ್ಕೆ ಸುಳು ಕಃ ದೂಷಿಸುತ್ತದೆ...ಅಂಜುಗುಳಿಗಳಿಗೆ ಆಥವಾ ಇತರರ 
ಉಪಜೀವಿಗಳಾದವರಿಗೆ ಮಾತ್ರ ಸುಳ್ಳುಗಳು ಅಗತ್ಯವಿರುತ್ತವೆ. ಕೆಲಜನ ಸುಳು * 
ಗಳಿಂದ ಬೆಂಬಲ ಪಡೆಯುತ್ತಾರೆ. ಆದರೆ ತನಗೆ ತಾನು ಯಜವನಾನನಾಗಿರುವ 


ಮನುಷ್ಯನಿಗೆ. ಸ ಎತಂತ್ರನಾಗಿರುವ, ಮತ್ತು ಇತರರ ರಕ್ತ ಶೋಷಿಸದ ವ್ಯಕ್ತಿಗೆ 
ಸುಳು ಗಳು ಯಾಕೆ ಅಗತ್ಯ ೂ ಸುಳು ಗಳು ಗುಲಾವಂರು ಹಾಗೂ ಯಜಮಾನರು 


ಗಳ ಧರ್ಮ. ಸತ್ಯವೇ ಸ್ವತಂತ್ರ ವ್ಯಕ್ತಿಯ ದೇವರು!” 


ಶ್ರಿ 


[* 30-11-80 ರಂದು ಬ್ರಹ್ಮಾವರದ "ಅಜಪುರ ಕರ್ನಾಟಕ ಸಂಘ'ದ ಆಶ್ರಯದಲ್ಲಿ 
ಸಮಾವೇಶವಾದ ಸಾಹಿತ್ಯ ವಿಮರ್ಶಾ ಧೋರಣ'' ಕುರಿತ ಗೋಷ್ಠಿಯಲ್ಲಿ "ನಮ್ಮ ಸಾಹಿತ್ಯ 
ಪರಂಪರೆ : ಬಂಡಾಯ ವಿಮರ್ಶಕನ ದೃಷ್ಟಿಯಲ್ಲಿ' ಎಂಬ ಹೆಸರಿನಲ್ಲಿ ನೀಡಿದ ಉಪನ್ಯಾಸದ 
ಪೂರ್ಣಪಾಠ.] 


ಟಿಪ್ಪಣಿಗಳು 


1. 8/00 0.80: A History of Kanarese Literature, 7-108 

2. ಮುಗಳಿ, ಡಾ. ರಂ. ಶ್ರೀ: ಕನ್ನಡ ಸಾಹಿತ್ಯ ಚರಿತ್ರೆ, 4ನೇ ಮುದ್ರಣ [1968], 
ಪು. 399.400 

ತ, ವಿವರಕ್ಕೆ ನೋಡಿ: Friere, Paulo : Pedagogy of the oppre- 
5566, 1975 Reprint, p.25 

4, ಅಲ್ಲೇ ಪು. 101 ; 144 

ನಿ, ಸಂಸ್ಕೃತದಲ್ಲಿ ಅದನ್ನು ಅನುಸರಿಸಿ ಕನ್ನಡದಲ್ಲಿ, "ಇದ್ದದ್ದನ್ನ ಇದ್ದ ಹಾಗೆ' ಚಿತ್ರಿಸು 
ವುದು ಎಷ್ಟೊಂದು ಅಪರೂಪವಾಗಿತ್ತೆಂದರೆ, ಹಾಗೇನಾದರೂ ಮಾಡಿದರೆ ಅದು 
"ಸ್ವಭಾವೋಕ್ತಿ' ಎಂಬ ಅಲಂಕಾರವೇ ಆಗುತ್ತಿತ್ತು ! ಅಂಥ ಸಾಹಿತ್ಯಿಕ ಪರಂಪರೆ 
ಯುಳ್ಳ ಕನ್ನಡದಲ್ಲಿ (ಸಂಸ್ಕೃತದಲ್ಲಿನಂತೆ) ಚಾರಿತ್ರಿಕ ಸಂಗತಿಗಳ ಯಥಾವತ್ತಾದ 
ನಿರೂಪಣೆಯ ಅಭಾವ ಉಂಟಾಗುವುದು ಸ್ವಾಭಾವಿಕವೇ ಹಾದು. 


30 


1:0: 


11. 


12. 


13, 


14. 
15, 


ವ:ಹಾಭಾರತದ (ವ್ಯಾ ಸಭಾರತದ) ಕಥೆ (theme) ಕೂಡ ಇದರಿಂದಾಗಿ ವಿರೂಪ 
ವಾಗಿದೆ ಎಂದು ಹೇಳಬೇಕಾಗಿಲ್ಲ. ಆದರೆ, ಆ ಕುರತು ನಾವು ಬೇಸರ ಪಡುವ 
ಅಗತ್ಯವಿಲ್ಲ ಅನಿಸುತ್ತ ನೆ. 
eR ಣೆ ಪ್ರತಿನಾಯಕನಾದ ಕರ್ಣನ ಸಂಬಂಧದಲ್ಲಿ ವಿಶೇಷ ಪಕ್ಷಪಾತ 
ವಹಿಸಿದ್ದು. 
ಇದಕ್ಕೆ ಕಾರಣಗಳನ್ನು ನಮ್ಮ ಕೆಲವು ವಿದ್ವಾ ಸರು ಸರಿಯಾಗಿಯೇ ಗುರುತಿಸಿದ್ದಾರೆ, 
ಪಂಶೀಲಿಸಿ ; Chattopadhyaya; ಎಟ. Indian Philo- 
sophy, 111 Ed. (1975), 0. 15; ಹಾಗೂ 1೯06080301, D.D: 
The culture and civilisation of Ancient India in 11150011. 
cal outline, 11 Ed. (1975) 
ಈ ತೆರನಾದ ಆತ್ಮ ತುಚ್ಛೀಕರಣ (self-depreciation)ವು ತುಳಿತಕ್ಕೆ ಒಳಗಾದ 
ಜನರ ಲಕ್ಷಣವೇ ಆಗಿದೆ ; ತುಳಿವ ವರ್ಗದ ಜನರು ತಮ್ಮ ವಿಷಯದಲ್ಲಿ ತಳೆದಿರ 
ಬಹುದಾದ ಅಭಿಪ್ರಾಯಗಳನ್ನು ತುಳಿತಕ್ಕೊಳಗಾದ ಜನ "ಅಂತರ್ಯೀಕರಣ' ಮಾಡಿ 
ಕೊಂಡ ಫಲವಾಗಿ ಈ ಲಕ್ಷಣವು ಕಾಣಿಸಿಕೊಳ್ಳುತ್ತದೆ. ನೋಡಿ : ಫ್ರೈಯರೆ, 
ಪೂರ್ವೋಕ್ತ, ಪು. 38. 
ಆತನದ್ದೇ ಮಾರ್ಷುಡಿರ ನೇಕು. ಏಕೆಂದರೆ, ಆತ ತೀರ ಸಂಪ್ರದಾಯೆವಾದಿ ಮೇಲು 
ವರ್ಗದವ. ಮೇಲುವರ್ಗದ ಮಹಿಳೆಯರಿಗೇನು ಕೆಳವರ್ಗದವರಿಗಿಂತ ಹೆಚ್ಚು ಸ್ವಾತಂತ್ರ್ಯ 
ಎದ್ದದ್ದಿಲ್ಲ; ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಯಲ್ಲಂತೂ ಮಹಿಳೆಯರಿಗೆ ಪುರುಷರ 
ಸಮಾನತೆಯಿಲ್ಲ. ಆದ್ದರಿಂದಲೇ ನಾವು ಮಹಿಳೆಯರನ್ನೂ ದಲಿತರ, ಶೋಷಿತರ 
ವರ್ಗಕ್ಕೆ ಸೇರಿಸಬೇಕಾಗುತ್ತದೆ-ವಿಮೋಚನಾ ಹೋರಾಟದ ಸಂದರ್ಭದಲ್ಲಿ. 
ಬ್ರಾಹ್ಮಣರಿಗೆ ಅವರ ಜಾತಿಯ ಸವಲತ್ತಿ (privilege) ನಿಂದಾಗಿ ತೆರಿಗೆಯಿಂದ 
ಸುಲಭವಾಗಿ ವಿನಾಯಿತಿ ಸಿಗುತ್ತಿತ್ತು. ಬ್ರಾಹ್ಮಣನು ತೆರಿಗೆ ಕೊಡುವುದಕ್ಕೆ ಪ್ರತಿಯಾಗಿ 
ಉಪವಾಸಮಾಡಿ ಜೀವ ಕಳಕೊಳ್ಳಲೂ ಸಿದ್ದ ನಿದ್ದ. (ನೋಡಿ ; ಕೊಸಾಂಬಿ, 
ಪೂರ್ವೋಕ್ರ, ಪು. 175). ಕರ್ಣಾಟಕದಲ್ಲಿ ಗಂಗರ ಕಾಲದಲ್ಲಂತೂ ಬ್ರಾಹ್ಮಣರು 
ನಕಲಿ ಶಾಸನ (spurious inscriptions) ತಯಾರಿಸಿ, ಈಚಿನ ದೊರೆಗಳಿಂದ 
ದಾನದತ್ತಿ ಪಡೆಯುತ್ತ ಬಂದದ್ದಂತೂ ಸರ್ವವಿದಿತವಾಗಿದೆ, 
ರೆಡ್ಡಿ , ಸಿ ಜಿ.ಕೆ: “ಬಂಡಾಯ ಹಕ್ಕು ಮತ್ತು ಕಾರಣ', ಬಂಡಾಯ ಸಾಹಿತ್ಯ 
ವಿಶೇಷಾಂಕ, ಸಂಕ್ರಮಣ 87.88, ಪು. 18. 
ಜವರೇಗೌಡ, ಡಾ, ದೇ ; "ರಾಮಧಾನ್ಯ ಚರಿತ್ರೆ', 1979, ಪೀಠಿಕೆ: “ಅಣಕುವೀರ 
ಅಥವಾ ಮಹಾಕಾವ್ಯವೆಂಬ (?) ಹೆಸರಿಗೂ ಪಾತ್ರವಾಗಬಲ್ಲ WM ದು ಒಳ- 
ಗೊಂಡಿದೆಯೆಂದು ಮೇಲುನೋಟಕ್ಕೆ ತೋರದಿರಲಾರದು' ಪು 

"ಸಮಗ್ರಕಾವ್ಯ', 1976, ಮೊದಲಮಾತು ಪು, 

ಸಾಹಿತ್ಯವು ವೈಯಕ್ತಿ ಕವಾದಷ್ಟೂ ಸಮಾಜಕ್ಕೆ ಹುಟ್ಟ ರೆ, ಪ್ಲೆಖನೊವ್‌. 
ಸಾಮಾ 'ಜೀವನಕೆ ಸಂಬಂಧಿಸಿದ ಹೊಸ ಆದರ್ಶಗಳನ್ನು ಕಾಣಲಾರದ ಕುರುಡ 
ನಿಗೆ. ತನ್ನ ಅಹಮಿಕೆಯನ್ನು ಬಿಟ್ಟು ಬೇರೆ ಪರಮಾರ್ಥವಿಲ್ಲವೆನ್ನುವ ಮೂಢನಿಗೆ, 
ಈ ಅನ್ವೇಷಣೆಯಿಂದ ಹೊಸ ವಿಪರ್ಯಾಸವನ್ನು ಬಿಟ್ಟು ಬೇರೇನೂ ಸಿಕ್ಕಲಾರದು, 
ಮನುಷ್ಯನ ಏಕಾಕಿತನ ಒಳ್ಳಯದಲ್ಲ'' - ಪ್ಲೆಖನೊವ್‌ : `ಕಲೆ ಮತ್ತು ಸಾಮಾಜಿಕ 


16 


17 


18 
19 


20 


21 


ನಮ್ಮ ಸಾಹಿತ್ಯ ಪರಂಪರೆ : ಒಂದು ಬಂಡಾಯ ಆನ್ವಯಿಕ ವಿಮರ್ಶೆ 31 


ಜೀವನ' [ಅನು], ಪು. 99, ಜತೆಗೆ ಫ್ರೈ ಟಯರೆಯನ್ನು ಪರಿಶೀಲಿಸಬಹುದು, ಪು. 
50. 

ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ಮಾನವೀಯನಾಗುವ ಪ್ರಯತ್ನ ನಡೆಸುವುದು 
ಹೆಚ್ಚು ಹೆಚ್ಚು Bair shi ದಾರಿಮಾಡಿಕೊಡುತ್ತ ದ ಸಾಹಿತಿಗೆ. 


ನಿಜವಾಗಿ ಇದೂ ಒಂದು ಬಗೆಯ ಅಮಾನವೀಕರಣವೇ ಆಗಿದೆ. ನೋಡಿ ; ಫ್ರೆ ೪ಯರೆ 


ಪು. 58. 

ಬಂಡಾಯ ಸಾಹಿತ್ಯ ಸಂಘಟನೆಯ ಕರಪತ್ರದಿಂದ, ನೋಡಿ : ಸಂಕ್ರಮಣ 87-88, 
ಪು. 10, 

ಲಂಕೇಶ್‌, ಪಿ: 'ಕಪ್ಪುಜನರ ಕೆಂಪುಕಾವ್ಯ' (1977)ದ ಕೊನೆಯಲ್ಲಿ, ಪು. 69. 
ಬಂಡಾಯದ ಧ್ಯೇಯಕ್ಕೆ ಸಮಾನಾಂತರವಾಗಿ “ಲಂಕೇಶ್‌ ಪತ್ರಿಕ' ಮೂಲಕ ಪಿ, 
ಲಂಕೇಶ್‌ ಅವರು ಮಾಡುತ್ತಿರುವ ಜನಜಾಗೃತಿಯ ಕೆಲಸ ಪರಿಣಾಮಕಾರಿಯಾಗಿ 
ಕಂಡು ಬಂದಿದೆ. ಉಳಿದ ಪತ್ರಿಕೆಗಳಲ್ಲಿ "ಸಂಕ್ರಮಣ" ಹಾಗೂ "ಸಮುದಾಯ 
ವಾರ್ತಾಪತ್ರ” ಕೂಡಾ ಮಹತ್ವದ ಕೊಡುಗೆ ಸಲ್ಲಿಸುತ್ತಿವೆ 

ಸಂಘಟನೆಯ ಸಂದರ್ಭದಲ್ಲಿ "೩೦!10೧' ಮತ್ತು "serious reflection’ಗಳ 
ಮಹತ್ವವನ್ನು ಫ್ರೈಯರೆ ಒತ್ತಿ ಹೇಳಿದ್ದಾರೆ. ಪು. 40-41. 

Gorky, Maxim: Lower Depths of life, Plays IV Series: 
P.P. Moscow, pp- 300-301. ಅನುವಾದಿತ ಭಾಗವನ್ನು ನಾನು ರೂಪಾಂತ 
ರಿಸಿದ "ಬದುಕಿನ ಪಾತಾಳಗಳು'ನಿಂದ ಎತ್ತಿಕೊಂಡಿದ್ದೇನೆ. 


ರಾಜಧಾನಿ : ಒಂದು ಸ್ಪಷ್ಟನೆ 
ಟಾ ESS EES ಅಜಾ 45 
ಎಂ. ಎಂ. ಕಲಬುರ್ಗಿ 


ಕಲಚುರಿಗಳ ಶಾಸನಗಳನ್ನು ಅವಲೋಕಿಸಿದರೆ ಅವರು ಅನೇಕ ಸ ಸ ಛಗಳನ್ನು 


ಆಗಾಗ ರಾಜಧಾನಿಯಾಗಿ ಮಾಡಿಕೆ ೂಂಡು ಆಳಿದಂತೆ ಕಂಡುಬರುತ್ತದೆ ತ್‌ 
ಸ್ಥಳಗಳು ನಾಲ್ಕು : 1. ಮಂಗಳಿವೇಡ. 2. ಕಲ್ಯಾಣ. ತ್ರ; ಮೊದೆಗನ. ಸೂರು. 4. 
ಸೆಲೆಯಹಳ್ಳಿ.”! 


«ಕರ್ನಾಟಕದ ಕಲಚುರಿಗಳು ಎಂಬ ಲೇಖನದಲ್ಲಿ ಹೀಗೆ ಹೇಳುತ್ತ ಡಾ. ಪಿ. 
ಬಿ. ದೇಸಾಯಿ ಅವರು ಈ ರಾಜಧಾನಿಗಳಲ್ಲಿ ಆಳಿದ ಕಲಚುರಿ ಅರಸರನ್ನು ಈ ರೀತಿ 
ವಿವರಿಸುತ್ತಾರೆ : 

ಸ ಮಂಗಳಿವೇಡ-ಬಿಜ್ವಳ |, ಜೋಗಮ, ಬಿಜ್ಜಳ 11; ಸೋವಿದೇವ, 

ಸಂಕಮ, ವೀರಬಿಜ್ಜ ಛ, 


ಓತ 


ಕಲ್ಯಾ ಣ._ಬಿಜ್ಜ ಳ 1], ಸೋವಿದೇವ, ಸಂಕಮ. 
3 ನ ಹೂತ ಖಡ 18 ಸಂಕಮ, ಆಹವಮಲ್ಲ. 


ಸೆಲೆಯಹಳ್ಳಿ -ಸೋವಿದೇವ, ಸಂಕಮ. 


Nn 


ಇಲ್ಲಿ ಎರಡನೆಯ ಬಿಜ್ಜ ಳ ಮಾಂಡಲಿಕನಾಗಿ ಮಂಗಳವಾಡದಲ್ಲಿ, ಸಾಮ್ರಾಟ 
ನಾಗಿ ಕಲ್ಯಾ ಣದಲ್ಲಿ ಆಳಿದುದನ್ನು ಒಪ್ಪಬಹುದು. ಆದರೆ ಸೋವಿದೇವ, ಸಂಕಮರು 
ನಾಲ್ಕು ೦ಭಾ0ಗಳುದ ಆಂದಕಿುದು ಅಸಮಂಜಸ. ಏಕೆಂದರೆ, ತಮ್ಮ ಒಟ್ಟು 
ಆಳಿಕೆಯ ಅಲ್ಪಾವಧಿಯಲ್ಲಿ ಇವರು ಇಷ್ಟು ಊರುಗಳಿಗೆ ರಾಜಧಾನಿಯನ್ನು 
ಸೃ  ಳಾಂತರಿಸಿದುದೂ ಅಸಾಧ್ಯ ; ಮೊದೆಗನೂರು ಸೆಲೆಯಹಳ್ಳಿ ಗಳು ರಾಜಧಾನಿ 
ಹೋಗಲಿ ಕಾಯಗಳ ಯೋಗ್ಯ ತೆಯ ಗ್ರಾ ಹಿಗ್‌ ಅಲ್ಲ. 


ನ ದೇಸಾಯಿಯ ುವರ ಪ್ರ ಕಾರ ಸೋವಿದೇವನು ಮಂಗಳವಾಡದಿಂದ ಆಳಿದು- 
ದನ್ನು ಕ್ರಿ.ಶ. 1168, 1173, 1176ನೆಯ ಇಸ್ಟಿಯೆ ಶಾಸನಗಳೂ ; ಕಲ್ಯಾ ಣ 
ದಿಂದ "ಅಳಿದುದನ್ನು ಕ್ರಿ.ಶ. 1170, 1112ನೆಯ” ಇಸ್ಲಿಯ SRR: 


1, ಡಾ ಪಿ. ಬಿ, ದೇಸಾಯಿ : ಕರ್ನಾಟಕದ ಕಲಚುರಿಗಳು (ಸಾ, ಪ. ೩೭-೧ ಮತ್ತು 
೨ ಪು. ೧೧೪). 
2, ಇ ಈ ಲೇಖನದಿಂದ ಈ ವಿವರಗಳನ್ನು ಬಿಡಿಸಿಕೊಳ್ಳಲಾಗಿದೆ. 


ರಾಜಧಾನಿ ; ಒಂದು ಸ್ಪಷ್ಟನೆ ' 33 


ಮೊದೆಗನೂರಿನಿಂದ ಆಳಿದುದನ್ನು ಕ್ರಿ.ಶ.: 1170-71, 1172, 1173ನೆಯ 
ಇಸ್ವಿಯ ಶಾಸನಗಳೂ ; ಸೆಲೆಯಹಳ್ಳಿಯಿಂದ ಆಳಿದುದನ್ನು 1172-73ನೆಯ 
ಇಸ್ವಿಯ ಶಾಸನವೂ ತಿಳಿಸುತ್ತವೆ. ಇಲ್ಲಿಯ 1172-1173 ನೆಯ ಇಸ್ವಿಯ 
ಶಾಸನಗಳಲ್ಲಿ ಈ ನಾಲ್ಕೂ ಊರುಗಳು ಸೂಚಿತವಾಗಿರುವುದರಿಂದ ಒಂದೇ 
ವರ್ಷದ ಅವಧಿಯಲ್ಲಿ ನಾಲ್ಕುಸಲ ಇಡಿಯಾಗಿ ರಾಜಧಾನಿಯನ್ನು ಸ್ಥಳಾಂತರಿಸಿದು 
ದಾಗಲೀ, ಸಿಬ್ಬಂದಿ ಸಮೇತ ಅಲ್ಲಷ್ಟುದಿನ ಇಲ್ಲಷ್ಟುದಿನ ಆಡಳಿತ ನಡೆಸಿದನೆಂಬು 
ದಾಗಲೀ ಸರಿಕಾಣುವುದಿಲ್ಲ. ಬೇರೆ ಅರಸರ ವಿಷಯವಾಗಿಯೂ ಇತರ ವಿದ್ವಾ ೦ಸ 
ಇದೇರೀತಿ ಹೇಳುವುದರಿಂದ* ನಮ್ಮ ಇತಿಹಾಸ ಲೇಖಕರು ಇಲ್ಲಿ ಏನೋ ತಪು 
ಮಾಡುತ್ತಲಿದ್ದಾರೆನಿಸುತ್ತದೆ. ರಾಜಧಾನಿ ಸ್ಟೃಳಾಂತರವಾಗುವುದಿಲ್ಲವೆಂದು ನನ್ನ 
ಅಭಿಪ್ರಾಯವಲ್ಲ. ಆದರೆ ಡಾ. ದೇಸಾಯಿ ಮೊದಲಾದವರು ಹೇಳುವ ರೀತಿ ಮಾತ್ರ 
ತುಂಬ ವಿಚಿತ್ರವಾಗಿ ಕಾಣುತ್ತದೆ. ಹೀಗಾಗಿ ಪ್ರಾಚೀನ ರಾಜಧಾನಿ`ಯ ಸ್ಪಷ್ಟ "8 
ತಿಳಿವಳಿಕೆಗೆ ಮೊದಲು ಇಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸಬಹುದು. 


ಸ್‌ “ವೀರಬಲ್ಲಾಳದೇವ ಶ್ರೀಮದ್ರಾಜಧಾನಿ ದೋರಸಮುದ್ರದ ನೆಲೆ 


ವೀಡಿನಲು ಸುಖಶಂಕಥಾ ವಿನೋದದಿಂ ರಾಜ್ಯಂಗೆಯ್ಹುತ್ತಿದ್ದು ೯೫5 


ಸ್ಟಾ ""ವೀರಬಲ್ಲಾಳದೇವರು ಶ್ರೀಮದ್ರಾಜಧಾನಿ ದೋರಸಮುದ್ರದ 
ಬೀಡಿನಲು ಸುಖಸಂಕಥಾವಿನೋದದಿಂ ಪ್ರಿಧ್ವೀರಾಜ್ಯಂಗೆಯ್ಯುತ್ತ 
ಮಿರೆ?್‌ 

3. “ಶ್ರೀ ವೀರನಾರಸಿಂಹದೇವರಸರು ದೋರಸಮುದ್ರದ ನೆಲೆವೀಡಿನೊಳು 
ಪ್ರಿಧಿ ್ಯೀರಾಜ್ಯಂಗೆಯ್ದು ತ್ತ್ರಯಿರಲು”*? 


3 ೪ ಈ ಲೇಖನದ ಪುಟ 114, 115, 116ರ ಅ.ಟಿ. ನೋಡಿರಿ, 

4 "ಜಯಸಿಂಹ ಮೊದಲು ಮಾನ್ಯ ಖೇಟದಿಂದ ಆಳುತ್ತಿದ್ದು ನಂತರ ಏತಗಿರಿ, 
ಪೊಟ್ಟಳಕೆರೆ, ಕೊಲ್ಲಿಪಾಕೆಗಳಿಗೆ ರಾಜಧಾನಿಗಳನ್ನು ಬದಲಾಯಿಸಿದ.” 
—ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯಚರಿತ್ರೆ 111 121 ಬಾ. ರಾ, 
ಗೋಪಾಲ್‌ 
“ಈ ಮೂರೂ ಶಿಲಾಲೇಖಗಳು ಸೋಮೇಶ್ವರನು “ಮಂಗಳವಾಡ (ಮಂಗಳವೇಡ )ದ 
ನೆಲೆವೀಡಿನೊಳು  ಸುಖಸಂಕಥಾವಿನೋದದಿಂದ ರಾಜ್ಯಂಗೆಯ್ಯುತ್ತಿದ್ದ ನೆಂದು 
ಸ್ಪಷ್ಟವಾಗಿ*ಹೇಳುತ್ತವೆ.” 
—ಮಂಗಳವಾಡವು ಬಿಜ್ಜ ಳನ ರಾಜಧಾನಿಯಾಗಿತ್ತೆ ? _ ಎನ್‌. ಲಕ್ಷ್ಮೀನಾರಾಯಣ 
ರಾವ್‌, ಸಾಹಿತ್ಯಪರಿಷತ್‌ ಪತ್ರಿಕೆ 26-2. 

5 Ec. V] ಪಾಂಡವಪುರ 15, ಕ್ಯಾತನಹಳ್ಳಿ ಕ್ರಿ.ಶ.1175 (1977). 

6 ‘Ec. VI ಕೃಷ್ಣ ರಾಜಪೇಟೆ 77. ಅಗ್ರಹಾರ ಬಾಚಹಳ್ಳಿ ಕ್ರಿ.ಶ. 1179 (1977) 

Ke NE ಕೃಷ್ಣರಾಜಪೇಟೆ 98. ಬೈರಾಪುರ ಕ್ರಿ.ಶ. 1267 (1977) 

ಸಾ.-3 


34 ಸಾಧನೆ 


ಈ ವಾಕ್ಮಗಳಿಂದ ರಾಜನು ಆಳುತ್ತಿದ್ದ ಪಟ್ಟಣದ ಹಿಂದೆ "ರಾಜಧಾನಿ' ಎಂಬ 
ವಿಶೇಷಣ ಬಳಸುವುದು ಐಚ್ಛಿ ಕವಾಗಿದ್ದಿ ತೆಂದೂ, ರಾಜಧಾನಿ ಎಂಬ ಅರ್ಥದಲ್ಲಿ 
ಬೀಡು, ನೆಲೆವೀಡು ಪದಗಳು ಬಳಕೆಯಾಗುತ್ತಿದ್ದ ವೆಂದೂ ಸ್ಟಷ್ಟವಾಗುತ್ತದೆ. 
ಇಷ್ಟು ಹಿನ್ನೆಲೆಯಲ್ಲಿ ಕಲ್ಯಾಣಚಾಲುಕ್ಯ ಆರನೆಯ ವಿಕ್ರಮಾದಿತ್ಯನ ಕೆಲವು ಶಾಸನ 
ಗಳನ್ನು ನೋಡಬಹುದು. 
1) ""...ಪೊಟ್ಟಿ ಶ್ರಳಕೆಲ್‌ಯ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ 
ರಾಜ್ಯಂಗೆಯ್ಯೆ...” (ಕೊನಕೊಂಡಲ-1080)* 


2) “...ಬಲ್ಲಕುಂದಯ ನೆಲೆವೀಡಿನೊಳ್‌ ರಾಜ್ಯಂಗೆಯ್ಯುತ್ತಮಿರೆ... 
...(ಸಿರಗುಪ್ಪಾ-1102)9 


3) ""...ಕಲ್ಯಾಣದ ನೆಲೆವೀಡಿ [ನೊಳು] ಸುಖಸಂಕಥಾ ಎನೋದದಿಂ 
ರಾಜ್ಯಂಗೆಯ್ಯುತ್ತಮಿರೆ...' (ಗೂಟಿ-1107)'9 


4) 4«...ಜಯಂತೀಪುರದ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ 
ರಾಜ್ಯಂಗೆಯ್ಯೂತ್ತಮಿರೆ...” (ಸೇರಮ್‌-1 124)13 
5) ««,.. ಮೆನ್ನಯಕೆಟ್‌ಯಂ ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ 


ರಾಜ್ಯಂಗೆಯ್ಯುತ್ತಮಿರೆ...” (ಬಾಗಳಿ-1126)'2 


ವಿಕ್ರಮಾದಿತ್ಯ ಕ್ರಿ.ಶ. 1076ಕ್ಕೆ ಪಟ್ಟವೇರಿ ಕಲ್ಯಾಣದಿಂದ ರಾಜ್ಯವಾಳಿ 
ದುದು ಸ್ಪಷ್ಟ ವಿದ ರೂ ಇಲಿಯ “ನೆಲೆವೀಡಿನೊಳ್‌...ರಾಜ್ನಂಗೆಯ್ಸುತ್ಯ್ಮಮಿರೆ” 
ಆಜ ಶಿ ಶಿ 


ಎಂಬ ವಾಕ್ಯಗಳನ್ನು ಗಮನಿಸಿ ಪೊಟ್ಟಳಕೆರೆ, ಬಿಲ್ಲಕುಂದೆ, ಜಯಂತೀಪುರ, ಮನ್ನೆಯ 
ಕೆರೆ ಮತ್ತು ಶಾಸನೋಕ್ತ ಇಂಥ ಬೇರೆ ಗ್ರಾಮಗಳು ಈತನ ರಾಜಧಾನಿಗಳಾಗಿದ್ದ 
ವೆಂದು ಭಾವಿಸುವುದು (ಡಾ. ದೇಸಾಯಿ ಅವರು ಕಲಚುರಿಗಳ ವಿಷಯವಾಗಿ 
ಮೇಲೆ ಭಾವಿಸಿದಂತೆ) ತಪ್ಪಾಗುತ್ತದೆ. ಇಲ್ಲಿಯ ಒಂದೊಂದು ಊರಂ ಒಂದೊಂದು 
ದಿಕ್ಕಿಗೆ; ಪರಸ್ಪರ ಅಂತರವೂ ಅಧಿಕ... 1102 ರಲ್ಲಿ ಬಿಲ್ಲಕುಂದೆ-1107 ರಲ್ಲಿ 
ಕಲ್ಯಾಣ ; 1124 ರಲ್ಲಿ ಜಯಂತೀಪುರ-1126 ರಲ್ಲಿ ಮನ್ನೆಯ ಕೆರೆ ಹೀಗೆ 3-4 
ವರ್ಷಗಳ ಅಂತರದಲ್ಲಿ ರಾಜಧಾನಿಯಂಥ ಬಹು ದೊಡ್ಡ ವ್ಯವಸ್ಥೆಯನ್ನು ಸ್ಸ ಛಾಂ 
ತರಿಸುತ್ತ ಹೋದುದು, ಮನ್ನೆ ಯುಕೆರೆಯಂಥ ಅಪ್ಪಸಿದ್ದ ಗ್ರಾಮಗಳನ್ನು ರಾಜಧಾನಿ 

8, 511 1X-;. 150 ಕೊನಕೊಂಡಲ, ಅನಂತಪುರ ಜಿಲ್ಲೆ (1081) 

9, 511 1X-;. 167 ಸಿರಿಗುಪ್ಪಾ, ಬಳ್ಳಾರಿ ಜಿಲ್ಲೆ (1102) 

10. 511 Vil 271 ಗೂಟಿ, ಅನಂತಪುರ ಜಿಲ್ಲೆ (1107) 

11. 811 VII 723 ಸೇರಮ್‌, ಹೈದ್ರಾಬಾದ ಸ್ಟೇಟ್‌ (1124) 

12, SII IX-;. 211 ಬಾಗಳಿ, ಬಳ್ಳಾರಿ ಜಿಲ್ಲೆ (1126) 


ರಾಜಧಾನಿ ; ಒಂದು ಸ್ಪಷ್ಟನೆ 35 


ಇಲ್ಲವೆ ಉಪರಾಜಧಾನಿಯಾಗಿ ಆಯ್ದು ಕೊಂಡಿರುವುದು ಅಸಾಧ್ಯ. ಆದುದರಿಂದ 
ಇವು ರಾಜಧಾನಿಗಳಾಗಿರದೆ ಈ ಶಾಸನೋಕ್ತ ಘಟನೆಗಳು ಕಾಗ ಚಕ್ರ 
ವರ್ತಿಯು ಯಾವ ಊರಿನಲ್ಲಿ ಇದ್ದ (camp) ನೆಂಬಂದನ್ನು ಮಾತ್ರ ಸೂಚಿಸು 

ತ್ಮವೆ. ಅಂದರೆ ಆತನು ಪ್ರ ಯಾಣ ಪ ರ್ರಸಂಗದಲ್ಲಿ ಒಂದು ದಿನವೋ ಹಲವು ದಿನವೋ 
ನೆಲೆ ನಿಂತ ಊರುಗಳಿವು. ಸೆ ೈ ಇಳಿದಲ್ಲಿ ಪಟ್ಟ ಣವೆಂಬಂತೆ ರಾಜ ನೆಲೆ ನಿಂತುದೇ 
ರಾಜಧಾನಿ. ಅಲ್ಲಿಂದಲೇ ರಾಜ್ಯ ದ ಆಡಳಿತವನ್ನು ಆತ ಚಲಾಯಿಸುತಿ ದ್ದ ಕಾರಣ 
“ರಾಜ್ಯಂಗೆಯ್ಯುತ್ತಮಿ ಮಿರೆ? ಆಷ್ಟ ಪದ ಆಡಳಿತ ದೃ ಪ್ರೀಯ ಗೌರವವಾಚಿ ಪ ಪ್ರಯೋಗ 
ವೆಂದು ಭಾವಿಸಬೇಕಾಗುತ್ತದೆ. ಆದುದರಿಂದ ಹ ಸ ಮೇಲೆ «ಬೀಡಿನೋಳ್‌... 
ರಾಜ್ಯಂಗೆಯ್ಯುತ್ತಮಿರೆ? “ನೆಲವೀಡಿನೊಳ್‌...ರಾಜ್ಯಂಗೆಯ್ಯುತ್ತಮಿರೆ” ಎಂಬ 
ಹೇಳಿಕೆ ಶಾಸನಗಳಲ್ಲಿ ಬಂದ ತಕ್ಷಣ ಅದು ಅವನ ರಾಜಧಾನಿಯಾಗಿದ್ದಿ ತೆಂದು ಹೇಳುವು 
ದನ್ನು ಬಿಟ್ಟು ಕೇಂದ್ರ ರಾಜಧಾನಿಯಿಂದ ಭಿನ್ನವಾದ ಇವು, ಅರಸನು ಸಂದರ್ಶಿಸಿದ 
ಗ್ರಾಮಗಳೆಂದು ಭಾವಿಸಬೇಕು; ರಾಜಧಾನಿಗಳೆಂದು ಮೊದಲಿನಿಂದಲೂ ಸುಪ್ರ ಸಿದ್ಧ 
ವಾಗಿದ ಶೈ ವುಗಳನ್ನು (ಕಲ್ಯಾ ಣ, ದ್ವಾ ರಸಮುದ್ರ, ಸವದತ್ತಿ, ಯಲಬುರ್ಗಿ ಇತಾ ದಿ 
ಮತ್ತು ಇ ಬಾವುದೇ ಪಟ್ಟಣದ ಹಿಂದ ಇಲ್ಲವೆ. ಮುಂದೆ “ರಾಜಧಾನಿ' ಇಲ್ಲವೆ ಈ 
ಅರ್ಥದ ಇತರ ಪದ ಬಳಕೆಯಾಗಿದ್ದರೆ ಅಂಥವುಗಳನ್ನು ಮಾತ್ರ ರಾಜಧಾನಿಗಳೆಂದಂ 
ತಿಳಿಯಬೇಕು. 


ರಾಜಧಾನಿಗಳನ್ನು ಉಲ್ಲೇಖಿಸುವ ಸಂದರ್ಭದಲ್ಲಿ ಕಂಡ:ಬರುವ ಇನ್ನೊಂದಂ 
ಪದ “ಬೀಟ ವೃತ್ತಿ” ಇಲ್ಲವೆ *"ಬೀಲಾ ವೃತ್ತಿ”. ಶಾಸನಗಳಲ್ಲಿ ಇದಕ್ಕೆ ಬೀಡ 
ವೃತ್ತಿ, ಬೀಡಾನುವ ತ್ತಿ ಎಂಬ ಪರ್ಯಾಯ ಪದಗಳು ಸಿಗುವುದರಿಂದ ಇದು “ಬೀಡು? 
ಶಬ್ದದಿಂದ ನಿಷ್ಪನ್ನವೇ ಹೊರತು ಡಾ. ಎಂ. ಚಿದಾನಂದಮೂರ್ತಿ ಅವರು ಊಹಿ 
ಸಿದಂತೆ "ಬೀಮ್‌? (- ಪತನ) ಧಾತುವಿನಿಂದಲ್ಲವೆಂದು ಈಗ ಹೇಳಬೇಕಾಗುತ್ತದೆ. 13 
ಬೀಡು, ನೆಲೆವೀಡು ಪದಗಳು ಚಕ್ರವರ್ತಿ, ಸಾಮಂತ, ಮಾಂಡಲಿಕರಿಗೆ ತಾರತಮ್ಯ 
ಎಲ್ಲದೆ ಬಳಕೆಯಾಗುತ್ತಿದ್ದರೂ ಚಕ್ರ ಶಿ ವರ್ತಿಗಳಲ್ಲದವರ ವಿಷಯದಲ್ಲಿ ಮಾತ್ರ ಕೆಲ 
ವೊಮ್ಮೆ ಬೀಡವೃತ್ತಿ ಇಲ್ಲವೆ ಬೀಡಾನುವೃತ್ತಿ ತೋರಿಬರುತ್ತವೆ. ಆದರೆ ಬೀಡು, 
ನೆಲೆವೀದುಗಳಿಂದ ಈ “ಬೀಡವೃತ್ತಿ' ಯಾವ ಅರ್ಥದಲ್ಲಿ ಭಿನ್ನವಾಗಿದೆಯೆಂಬುದನ್ನು 
ಇನ್ನು ಮೇಲೆ ಶೋಧಿಸಬೇಕಾಗಿದೆ. 


13. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ-ಪು. 341 (1966), 


ಎಚ್‌. ಎಚ್‌. ಗಂಗಾಧರಾಚಾರ್‌ 


ಚಿಕ್ಕಂದಿನಿಂದಲೂ ಈ ವೃಕ್ಷದಡಿಯಲ್ಲೇ ಅಟವಾಡಿದ್ದೇನೆ. 

ಇದರ ಕಾಂಡ ಎಲೆ ಹೂಗಳ ಕಂಡು ಖುಷಿ ಪಟ್ಟಿ ದ್ದೇನೆ. 
ಕೊಂಬೆಯಿಂದ ಕೊಂಬೆಗೆ ಜೋಕಾಲಿಯಾಡಿ 

ಕಾಲು ತರಚಿಕೊಂಡಿದ್ದೇನೆ. 

ಆಡುತ್ತ, ಆಡುತ್ತ, ಈ ವೃಕ್ಷಕ್ಕೂ ನನಗೂ ಸಂಬಂಧ 

ಬೆಳೆಯುತ್ತಾ ಹೋಯಿತು. 

ವೃಕ್ಷ ಮತ್ತು ನಾನು ಜೊತೆ ಜೊತೆಯಲ್ಲೇ ಬೆಳೆಯುತ್ತಾ ಹೋದೆವು. 
ಆಗ ಈ ವೃಕ್ಷ ನನ್ನ ಆಕರ್ಷಣೆಯ ಕೇಂದ್ರವಾಗಿತ್ತು. 

ನನ್ನ ಮನಸ್ಸು ಬುದ್ದಿ ಗಳನ್ನೆ ಲ್ಲ ಸೆಳೆದಿತ್ತು. 

ಈಗ ಮಾತ್ರ, ಈ ವೃಕ್ಷದ ರೆಂಬೆ ರೆಂಬೆಗಳೂ ಬಿಗಿ ಮುಷ್ಟಿಗಳ ಹಾಗೆ, 
ಎಲೆ ಎಲೆಗಳೂ ಕೋರೆ ಹಲ್ಲುಗಳ ಹಾಗೆ, 

ನನ್ನನ್ನು ಕಬಳಿಸಲು ಹೊಂಚು ಹಾಕುತ್ತಿರುವ ಮಹಾ ರಾಕ್ಷಸಿಯ ಹಾಗೆ, 
ಕಾಣಿಸ ತೊಡಗಿದೆ. | 

ಈ ವೃಕ್ಷ ಕಡಿದು, ಬೇರೊಂದು ಸಸಿ ನೆಡಬೇಕೆಂದು 

ನಾನೆಷ್ಟು ಸಲ ಪ್ರಯತ್ನಿಸಲಿಲ್ಲ? 

ಆದರೆ, ನಾನು ಕಡಿಯುತ್ತ ಹೋದಂತೆಲ್ಲ 

ಈ ವೃಕ್ಷ ಚಿಗುರುತ್ತಾ ಹೋಯಿತು. 

ಕಡಿದು, ಕಡಿದು ನನ್ನ ಕೈಗಳು ಸೋತು ಹೋದವು ; 

ನನ್ನ ಕೊಡಲಿ ಮೊಂಡಾಗಿ ಹೋಯಿತು. 


ಈಗ ಅನ್ನಿ ಸುತ್ತದೆ: ಈ; ವೃಕ್ಷದ ಬುಡಕ್ಕೆ ಬಂದದ್ದೇ ತಪ್ಪಾಯಿತು; 
ಎಂದೂ ರಿಪೇರಿ ಮಾಡಲಾಗದ ತಪ್ಪಾಗಿ ಹೋಯಿತು. 
ಇನ್ನು ಈ ವೃಕ್ಷವನ್ನೇ ಮೃದು-ಮಧುರ-ಕೋಮಲವೆಂದು 
ಹೊಗಳಬೇಕಾಗಿದೆ, ಇದನ್ನೇ ಅಪ್ಪಿ ಮುದಾ ಡಬೇಕಾಗಿದೆ. 

ಎ 
ಈ ಸೋಲಿನಲ್ಲಿ ನನ್ನ ಬದುಕಿನ ಹಾಡಿದೆ; ಅದರ ದುರಂತವಿದೆ. 


ಆದರೂ ಜಗತ್ತು ಹೇಳುತ್ತದೆ-ಗೆಲುವನ್ನು ಆಹ್ವಾನಿಸು, 


ವೃಕ್ಷ 37 


ಸದಾ ಗೆಲುವನ ಸಿ ಆಹಾ ಿನಿಸು; ಅದಕ್ಕಾಗಿ ಶ್ರಮಿಸು, 
ಸೋಲಿನ ಸಹಸ್ರ ನಾಲಿಗೆಗಳು ಚಾಚಿ ನಿಂತಿರುವಾಗಲೂ 
ಗೆಲುವನ್ನು ಆಹಾ ನಸು, 

“ಶ್ಚ ಶಾಪಗ್ರಸ್ತ ಗಂಧರ್ವನೆ- ಗೆಲುವನ್ನು ಆಹ್ವಾನಿಸಂ. 


«ಯಯಾತಿ ರಾಜಂಡ ನಾಟಕ? : ಒಂದು ಅಧ್ಯಯನ 


ಸ ವಾ ರಾ ರಾರು ತಾ ಸಾಬಾ ಸಸ ಪ ಸಮಾನ ಂಲಘಚಉಭಳಾನಾತತ 


ಬಿ. ಹರಿಕೃಷ್ಟಭಟ್‌ 


ಹೊಸ ಗನ್ನ ಡ ಅರುಣೋದಯದ ಸಾಹಿತ್ಯ ಪ್ರಕಾರಗಳಲ್ಲಿ ವಿಶಿಷ್ಟತೆಯನ್ನು 
ಹೊಂದಿದ ಬಡು ಕೃ ತಿಗಳು ಹುಟ್ಟಿ po `ಹೊಸೆಗನ್ನ ಡದ ಹ 
ದಯ ಕಾಲವೆಂದರೆ 2೦೫ ಶತಮಾನದ ಗಹ. ಹಾಗೂ ಮುಂದಿನ ಕೆಲವು ದಶಕ 
ಗಳು. 1920ರ ಸುಮಾರಿಗೆ ಕನ್ನಡ ಸಾಹಿತ್ಯ ಒಂದು ಹೊಸ ಘಟ್ಟ ವನ್ನು ಹುಡುಕು 
ತ್ತಿದ್ದ ಕಾಲ. ಹಳೆಯ ಜಾಡಿನ ನ ಹೊಸ ಸತರೆಡೆಗೆ ತುಡಿಯುತ್ತಿ ದ್ದ ಸಂದರ್ಭದಲ್ಲಿ 
ಕೆಲವೊಂದು ವಿಶೇಷ ಪ್ರಯೋಗಗಳು ನಡೆದವು. ಅವುಗಳಲ್ಲಿ ಇನ್ನೂ ಬೆಳಕಿಗೆ 
ಬಾರದೆ ಉಳಿದ ಕೆಲವು ಕೃತಿಗಳಿವೆ. ಉದಾಹರಣೆಗೆ ಸುವದನಾ ಭಾಸ್ಕರ ನಾಟಕ 
(1906) ದೇವದತ್ತ ನಾಟಕ (1920) ಇತ್ಯಾದಿ. 


ಆಡುಭಾಷೆಯಲ್ಲಿ ಕ ೈತಿರಚನೆಗೆ ಆಗಿಂದಲೇ ಪ್ರಯತ್ನ ಗಳು ನಡೆಯುತ್ತಿದ್ದು ವು. 
1887ರಲ್ಲಿ ಪ್ರಕಟವಾದ “ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ'ವು ಹೊಸಗನ್ನ ಡದ 
ಪ್ರಥಮ ಸಾಮಾಜಿಕ ನಾಟಕವೆಂದು ಇದುವರೆಗೆ ಲಭ್ಯ ವಿರುವ ಕೃತಿಗಳ ಆವ 
ಮೇಲೆ, ಹೇಳಲಾಗಿದೆ. ಇದನ್ನು ತ್ವರಕನ್ನ ಡದ ಸಿ ರ್ಸಿಕಡೆಯ ಹವ್ಯ ಕ ಆಡುನುಡಿ 
ಯನ್ನೇ ಬಳಸಿ ರಚಿಸಲಾಗಿದೆ. ಈ ತ್ನ ತಿಯನ್ನು ಪ್ರಕಟಿಸುವ ವುದಕ್ಕಾ ಗಿ ಡರ ಕತ್ಛ ೯ 
ಸೂರಿ ವೆಂಕಟರಮಣ ಶಾಸ್ತ್ರಿಗಳು ಪಟ್ಟಿ ಶ್ರ ಜಾ ಅಪ್ಟಿಷ ಷ್ಟಲ್ಲ. (ಇಗ್ಗಪ್ಪ ಗಡಿಯ 
ವಿವಾಹ ಪ್ರಹಸನ : ಪು iv) ಕನ್ನಡ ಸಾ ಬತ್ಯೆ ಕೃತಿಯನ್ನು ಮುದ್ರಿಸಿ "ಪ್ರಕಟಿಸಲು 
ಬೊಂಬಾಯಿಗೆ ಹೋಗಬೇಕಾಗಿದ್ದಿತ್ತು ವಂದೆ ಅಂದಿನ ಕಾಲಸ್ಜಿತಿ ಅರ್ಥವಾಗಂ 
ತ್ಮದೆ. 


"ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ” ಕೃತಿಯು ಹವ್ಯಕ ಆಡುನುಡಿಯಲ್ಲಿ 
ರಚಿತವಾದರೆ ಹೆಚ್ಚುಕಡಿಮೆ ಹತ್ತು ಹದಿನ )ದು ವರ್ಷಗಳ ಅನಂತರ ಬೆಳಕು ಕಂಡ 
“ಯಯಾತಿ ರಾಜಂಡ ನಾಟಕ''ವು ಕೊಡವ ಭಾಷೆಯಲ್ಲಿ ರಚಿತವಾಗಿದೆ. ಈ ಕೃತಿಯ 
ಪರಿಚಯ ಮಾಡುವ ಸಲುವಾಗಿ ಈ ಲೇಖನ. 


«ಯಂಯಾತಿ ರಾಜಂಡ ನಾಟಕವು ಅಪ್ಪನ ನೆರವಂಡ ಆಪ್ಟಚ್ಛ ಕ ನಂಬ ಕವಿ 1906 
ರಲ್ಲಿ ರಚಿಸಿದ ಕ ತಿ. ಇದು ಸಂಪೂರ್ಣ ಕೊಡವ ಭಾಷೆಯಲ್ಲಿದೆ. (ಕೊಡವರು 
ಆಡುವ ಭಾಷೆ). ಒಂದು ಉಪ-ಭಾಷೆ (6181601)ಯಲ್ಲಿ ಕೃತಿ ರಚನೆ ಮಾಡಲಾಗಿದೆ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 39 


ಯೆಂದರೆ, ಆ ಭಾಷೆ ಅಷ್ಟು ಸಮರ್ಥವಾಗಿದೆಯೆಂದೇ ಅರ್ಥವೆಂಬುದಾಗಿ ಭಾವಿಸ 
ಬೇಕಾಗಿಲ್ಲ. ಭಾಷೆಗಳೆಲ್ಲವೂ ಅವವುಗಳ ಮಟ್ಟಿಗೆ ತಕ್ಕಷ್ಟು , ಸಮರ್ಥವೇ ಆಗಿರಂ 
ತ್ತ್ವವೆಯಾದರೂ, ಸಾಹಿತ್ಯ ಕೃತಿ ರಚನೆಮಾಡುವಾಗ, ಕೆಲವೊಂದು ವಿಶಿಷ್ಟ ಸನ್ನಿ 
ವೇಶಗಳಿಗೆ ತಕ್ಕಂತೆ, ಅವುಗಳ ಪೂರ್ಣ ಹಾಗೂ ಪ್ರಭಾವಶಾಲೀ ಚಿತ್ರಣವನ್ನು 
ಕೊಡುವಲ್ಲಿ ಆ ಭಾಷೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದೂ ಮುಖ್ಯ. ಆ 
ದೃಷ್ಟಿಯಿಂದ ಯಯಾತಿ ರಾಜಂಡ ನಾಟಕದ ವಿಶ್ಲೆ €ಷಣೆ ಮಾಡುವಾಗಲೂ, 
ಇದೊಂದು ವಿಶಿಷ್ಟವಾದ ಕೃತಿ ಎಂಬುದು ಸ್ಪಷ್ಟವಾಗುತ್ತದೆ. 


ಕೊಡವ ಭಾಷೆಯು ದ್ರಾವಿಡ ಭಾಷಾವರ್ಗಕೆ ಸೇರಿದೆ. ಇತರ ದ್ರಾವಿಡ ಭಾಷೆಗ 
ಳಾದ ತಮಿಳು, ಕನ್ನಡ, ಮಲಯಾಳಂ, ತುಳು, ಹವ್ಯಕ-ಗಳ ಶಬ್ದಗಳು ಧಾರಾಳ 
ವಾಗಿ ಇದರಲ್ಲಿ ಕಂಡುಬರುತ್ತವೆ. ಒಟ್ಟಿನಲ್ಲಿ, ಈ ಭಾಷೆಗಳ ಪರಿಚಯವಿದ್ದರೆ 
ಕೊಡವ ಭಾಷೆಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಸಾ ಹಿತ್ಯ ಕೃತಿ 
ಯಲ್ಲಿ, ಭಾಷೆಯು ಎಷ್ಟು ಮುಖ್ಯವೋ, ಅದು ಮಾಡುವ ಪರಿಣಾಮವೂ ಅಷೆ ಸೇ 


ಮುಖ್ಯ. 


ಮೂಲ ಮಹಾಭಾರತದಿಂದ ಆಯ್ದುಕೊಂಡ ಯಯಾತಿರಾಜನ ಕತೆ ಈ ನಾಟ 
ಕದ ವಸ್ತು. ನಾಟಕದುದ್ದಕ್ಕೂ ಕವಿಯ ಆಶಯ ಸ್ಪಷ್ಟವಾಗಿದೆ. “...ಮಹಾ 
ಭಾರತದಲ್ಲಿರುವ ಈ ಪುಣ್ಯ ಕಥೆಯನ್ನು ಕೇಳಿದ್ದ ರಿಂದ “ಜನಕ್ಕೆ ಬುದ್ಧಿ ಯೂ, 
ಗುಣವೂ, ಮೋಕ್ಷವೂ SNE. ತಿಳಿದುಕೊಂಡು pa, .”ದಾಗಿ 
ಅಪ್ಪಚ್ಚಕವಿ ಪೀಠಿಕೆಯಲ್ಲಿ ಹೇಳಿದ್ದಾನೆ. ಅಂದಿನ ಪರಿಸ್ಥಿತಿ ಹಾಗೆ ಇದ್ದಿರಬೇಕು. 


“ಯಯಾತಿ ರಾಜನಾಟಕ'ವು "ನಾಂದಿ": ಯಿಂದ ಆರಂಭವಾಗುತ್ತದೆ. "ಹಿಂದೆ, 
ಯಯಾತಿ ಮಹಾರಾಜ ಸತ್ಯ ದಲ್ಲಿ ಬದುಕಿ ಬಾಳಿದ ಕತೆಯನ್ನು ಅಪ್ಪನೆರವಂಡ 
ಅಪ್ಪ ಚ್ವನೆನ್ನುವ ಕವಿ ಹೊಸದಾಗಿ ಕೊಡವ ಭಾಷೆಯಲ್ಲಿ ರಚಿಸಿದ ನಾಟಕವನ್ನು 
ನೋಡುವುದಕ್ಕೆ ಈ ಸಭೆಯು ಸಂತೋಷದಿಂದ ಇದೆ...” ಎಂಬಲ್ಲಿಂದ ನಾಟಕದ ಕತೆ 
ಆರಂಭವಾಗುತ್ತದೆ. 


ಶರ್ಮಿಷ್ಠೆ ದೇವಯಾನಿಯ: ರು ಜಲಕ್ರೀಡೆ ಮುಗಿಸಿ ಬರುವಾಗ ತಮ್ಮಬಟ್ಟೆ 
ಗಳು ಬದಲಿಹೋಗಿ ಅವರೊಳಗೆ ವೈಷಮ್ಯವೇರ್ಪಡುತ್ತದೆ. ಈ ಕೋಪದಿಂದ 
ಶರ್ಮಿಷ್ಠೆ, ದೇವಯಾನಿಯನ್ನು ಕೆರೆಗೆ ತಳ್ಳಿ, ಹೊರಟುಹೋದ ಅನಂತರ, ದೇವ 
ಯಾನಿ ಕೊಳದಲ್ಲಿ ಒಬ್ಬಳೇ ಸಹಾಯಕ್ಕಾಗಿ ಅಳುತ್ತಾಳೆ. ಬೇಟೆಯಾಡುತ್ತ ಅಲ್ಲಿಗೆ 
ಬಂದ ಯಯಾತಿ ಮಹಾರಾಜ, ದೇವಯಾನಿಯನ್ನು ಕೈ ಹಿಡಿದು ರಕ್ಷಿಸುತ್ತಾನೆ. 
ದೇವಯಾನಿ ಅಷ್ಟ ಕ್ರೈ € ಬಿಡದೆ, ರಾಜನು ತನ್ನನ್ನು ವರಿಸಬೇಕೆಂಬ ಹಟಹಿಡಿಯು 
ತ್ತಾಳೆ. ಬ್ರಾ ಹ್ಮ ಕನ್ಯೆಯ ನನ್ನು ವರಿಸಿದರೆ. ಘೋರ ಅಪರಾಧವಾಗುವುದೆಂದು 


4೦ ಸಾಧನೆ 


ಹೆದರಿದ ರಾಜ, ಆಕೆಯನ್ನು ಎಷ್ಟು ಸಮಜಾಯಿಸಿದರೂ ಕೇಳದೆ, ತನ್ನ ತಂದೆ 
ಶುಕ್ರಾಚಾರ್ಯರಲ್ಲಿ ದೂರಿಕೊಳ್ಳು ತ್ತಾಳೆ. ಶುಕ್ರಾಚಾರ್ಯರು ಮಗಳ ಮೇಲಿನ ಪ್ರೀತಿ 
ಯಿಂದ ಹಜಾ ಗಿ ದೇವಯಾನಿಯ ನ್ನ್ನ ಸೌ ಅಪ್ಪಣೆ ಡಿಕ 
ಗುರುಶಾಪಕ್ಕೆ ಅಂಜಿ, ದೇವಯಾನಿಯನ್ನು ಆತ ವಿವಾ ಹವಾಗುತ್ತಾನೆ ಇತ್ತ, 
ಶರ್ಮಿಷೆ ಗ ಯಯಾತಿಯ ಮೇಲೆ ಮೋಹವಿರುತ್ತ ದೆ. ದಳ: ಶರ್ಮಿ 
ಷ್ಮೆಯ ಮೇಲಿನ ಸೆ ಸೇ ೇಡನ್ನು ತೀರಿಸುವುದಕ್ಕಾ ಗಿ, ಆಕೆಯ ತಂದೆ-ವೈ ಷಪರ್ವ ರಾಜ 

ನನ್ನು ಕರೆಸಿ, ತನ್ನ ತಂದೆ 'ಶುಕ್ರಾ ಚಾರ್ಯರ ಸಾ ಶರ್ವಿಷೆ ಯನ್ನು ತನ್ನ ದಾಸಿ 
ಯನ್ನಾ ಗಿ ಮಾಡಿಸಿಕೊಳ್ಳು ತ್ತಾ ಡೆ ಯಖಯತಾತಿ “ಷಾಕ್‌ ಇಬ್ಬಂದಿತ ಜ್‌ 
ಬೇ ಯುತ್ತಾನೆ ಶರ್ಮಿಷೆ ನಯ ನ್ನೂ ಗುಟ್ಟಾಗಿ ಕೂಡಿ, ಅವಳಿಂದಲೂ, ದೇವಯಾನಿ 
ಯಿಂದಲೂ ಮಕ್ಕ ಳನ್ನು ಪಡೆಯುತ್ತಾ, ನೆ. ಗುರುಕುಲದಲ್ಲಿ ಮಕ್ಕ ಳು ವಿದ್ಯಾಭ್ಯಾಸ 
ಮಾಡುತ್ತಿ ಚತ ಈ ವಿಚಾರವು ದೇವಯಾನಿಗೆ ಗೊತ್ತಾಗಿ, "ನ್ನ್ನ ತಂದೆಯಂ 
ಯಯಾತಿಗೆ ಶಾಪಕೊಡುವಂತೆ ಪ್ರೇರೇಪಿಸುತ್ತಾಳೆ. ಮುದಿತನದ ಶಾಪ ಹೊತ್ತ 
ಯಯಾತಿ ಪ್ರತಿಶಾಪವನ್ನು ಬೇಡುತ್ತಾನೆ. ತನ್ನ ಮಕ ಳಲ್ಲಿ ಯಾರಾದರೂ 
ಯೌವನವನ್ನು. ಸಸ ಮತ್ತೆ ಅವನು ಯೌವನವನ್ನು ಹೊಂದಬಹುದು 
ಎಂಬ ಮರುಶಾಪ ಶುಕ್ರಾಚಾರ್ಯರಿಂದ ದೊರಕಿದುದರಿಂದ, ಯಯಾತಿ ತನ್ನ 
ಮಕ್ಕ ಳಾದ ಯದು, ತುರ್ವಸು, ದ ೈಹ್ಯ ಹಾಗೂ ಅನುವು-ಇವರಲ್ಲಿ ವಿಚಾರವನ್ನು 
ಪಿಸುತ್ತಾನೆ. ಅವರೆಲ್ಲ-ರಾಜ್ಯಭಾರದ ಆಸೆ, ಯೌವನದ ಆಸೆ ಆಕಾಂಕ್ಷೆ 
ಗಳಿಂದ ದೂರವಿರುವುದಕ್ಕೆ ಒಪ ಶದಿರುತ್ತಾರೆ, ಆಗ ತನ್ನೆ ಚಿಕ್ಕ ಮಗ ಪುರು ಆಪ 
ತ್ಕಾಲದಲ್ಲಿ ತಂದೆಯ ಸಹಾಯಕ್ಕೆ ಮುಂದಾಗಿ, ತನ್ನ ಯೌವನವನ್ನು ಧಾರೆಯೆರೆ 
ಯುವುದಕೆ ್ಯ ಒಪ್ಪುತ್ತಾನೆ. 

ಕೊನೆಗೆ, ಯಯಾತಿ, ತನ್ನ ಉತ್ತರಾಧಿಯನ್ನಾ ಗಿ ಪುರುವನ್ನು ಪಟ್ಟ ಕ್ಕೆ ೇರಿಸಲಂ 
ಯೋಚಿಸುತ್ತಾನೆ. ಉಳಿದ ನಾಲ್ವರು ಮಕ್ಕಳು ಇದಕ್ಕೆ ಒಪ್ಪದಿದ್ದರೂ, ಧಮನ 
ದೃಷಿ ಯಲ್ಲಿ ಇದುವೇ ನ್ಯಾಯವೆಂದು ಸರ್ವರೂ ಒಪ್ಪುತ್ತಾರೆ. ಪುರುವಿಗೆ ಪಟಾ ಭಿ 
ಪೇಕವಾಗುತ್ತದೆ. ಇದಿಷ್ಟು ಕತೆಯ ಸಾರ. 

ಪ್ರಕೃತ ನಾಟಕ, 5 ಅಂಕಗಳಷ್ಟು ಎಸ್ತಾರವನ್ನು ಹೊಂದಿದೆ. ಇಲ್ಲಿ ದೃಶ್ಯ 
ಎಂಬುದರ ಬದಲು ಸೀನ್‌ (506086) ಎಂಬ ಇಂಗ್ಲಿಷ್‌ ಪದದ ಬಳಕೆಯಾಗಿದೆ. 
ಇಂತಹ ಒಟ್ಟು 26 ದೃಶ್ಯಗಳಿದ್ದು ಇದು 106 ಪುಟಗಳನ್ನೊಳಗೊಂಡಿದೆ. 


ಹೂದೋಟದ ವರ್ಣನೆಯ ಒಂದು ಹಾಡನ್ನು ನಾಟಕದ ಆರಂಭದಲ್ಲಿ ನಟಿ 
ಹಾಡುತ್ತಾಳೆ (ಬಂಗಾಡ್‌ ನಾ ಕಂಡ । ಚಿಂಗಾರ ಬೋಂಡ || ಪು. 2) ಸೂತ್ರಧಾರ- 
ನಟಿಯರ ಸಂಭಾಷಣೆ ಮುಂದುವರಿಯುತ್ತಿರುವಂತೆಯೇ ತೆರೆಯೊಳಗಿನಿಂದ"ಯಯಾತಿ 
ಮಹಾರಾಜ ಬರುತಿದ್ದಾನೆ' ಎಂಬ ಘೋಷಣೆ ಕೇಳಿಬರುತ್ತದೆ - ನಾಟಕ ಆರಂಭ 


ಆ ಬಯ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 41 


ವಾಗುತ್ತದೆ. ನಾಟಕದ ಉದ್ದಕ್ಕೂ ಕಳೆಕಟ್ಟು ವ ಸಂಭಾಷಣೆಯ ಚುರುಕು 
ಕಾಣಿಸುತ್ತದೆ. ಉದಾಹರಣೆಗೆ ಶರ್ಮಿಷ್ಮ ದೇವಯಾನಿಯರ ಜಗಳ (1ನೇ ಅಂಕ: 
ಪು. 9), ವೃಷಪರ್ವ- ಶುಕ್ರಾಚಾರ್ಯರ ಸಂವಾದ (2ನೇ ಅಂಕ: ಪು. 25), ಯಯಾತಿ 
ತನ್ನ ಮಕ್ಕಳೊಡನೆ ಯೌವನವನ್ನು ಬೇಡುವ ಸಂದರ್ಭ (4ನೇ ಅಂಕ: ಪು. 75), 
ಇತ್ಯಾದಿ. 


ಈ ನಾಟಕದ ಉದ್ದಕ್ಕೂ ಯಯಾತಿ ಮಹಾರಾಜನ ಪಾತ್ರ ಉದಾತ್ತವಾಗಿ 
ಚಿತ್ರಿತವಾಗಿದೆ. ಆತನ ರಾಜ್ಯ ಸುಭಿಕ್ಷವಾಗಿದೆ, ಪ್ರಜೆಗಳಿಗೆ ಏನೇ ತೊಂದರೆಗಳು 
ಬಂದರೂ ಆತ ಕೂಡಲೇ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಒದಗಿಸಲು ಸಿದ್ಧ. 
ಇದರ ವ್ಯವಸ್ಥೆ ಗಳಿಗಾಗಿ ಬುದ್ದಿ ವಂತನಾದ ಮಂತ್ರಿ ಇದ್ದಾನೆ. ಮಂತ್ರಿಯ ಮೇಲೆ 
ರಾಜನಿಗೆ ಅಪಾರ ವಿಶ್ವಾಸ ; ಪ್ರೀತಿ. ಇದನ್ನು ಸ್ಪಷ್ಟಪಡಿಸುವ ವಾತು ರಾಜನ 
ಬಾಯಲ್ಲಿ ಬರುತ್ತದೆ. [ಮಂತ್ರಿಗೆ ಹೇಳುವ ಮಾತು - ಆಹ! ನಿನ್ನಂತ ಬುದ್ಧಿ 
ಶಾಲಿ ಮಂತ್ರಿ ಇಷ್ಟಕ್ಕೆ, ಏಡ ದೇಶತ್‌ ಅಸತ್ಯ ಎನ್ನೆಂಗ್‌ ನಡಕ್‌ ? ಎ ಪು. 4.] 
ಮಂತ್ರಿಗೂ ಹಾಗೆಯೇ - ರಾಜನಲ್ಲಿ ಅಪಾರ ಗೌರವ, ಭಕ್ತಿ; ಆತ ಪ್ರಜೆಗಳ 
ಕ್ಷೇಮದೊಂದಿಗೇ ರಾಜನ ಪ್ರೀತಿಯನ್ನೂ ಸದಾ ಬಯಸುವ ವ್ಯಕ್ತಿ. ಪ್ರಥಮಾಂಕ 
ದಲ್ಲಿ, ರೈತನೊಬ್ಬ, ಬೆಳೆಗಳಿಗುಂಟಾದ ಕಾಡು ಪ್ರಾಣಿಗಳ ಹಾವಳಿಗಳನ್ನು ಕುರಿತಂ 
ದೂರಿಕೊಂಡಾಕ್ಷಣವೇ, ಅರಸನು, ಬೇಟಿಗೆ ಸಜ್ಜಾಗುವಂತೆ ಆಜ್ಞಾಪಿಸುತ್ತಾನೆ. 
ಅನಂತರದ ದೃಶ್ಯದಲ್ಲಿ ಬೇಟೆಯ ಬಗ್ಗೆ ಡಂಗುರ ಸಾರುವುದರ ಚಿತ್ರಣವಿದೆ. 


ಪ್ರಥಮಾಂಕದ ಮೂರನೆ ಹಾಗೂ ನಾಲ್ಕನೆಯ ದ ೈಶ್ಯಗಳು ಇಡೀ ನಾಟಕದ 
ಕೇಂದ್ರ ಭಾಗ (Key pan) ದಂತಿವೆ. ಶರ್ಮಿಷ್ಠೆ ದೇವಯಾನಿಯರ ಸ್ನೇಹ 
ಸಲುಗೆಗಳು ಮೂರನೆಯ ದೃಶ್ಯದಲ್ಲಿ ಚಿತ್ರಿತವಾಗಿದೆ. ನಾಲ್ಕನೆಯದರಲ್ಲಿ ಅವರ 
ಜಗಳದ ದೃಶ್ಯವಿದೆ. ಇಡೀ ಕತೆಗೆ ಮೂಲಬಿಂದುವಾದ ಇದು, ಹಚ್ಚು ಕಡಿಮೆ 
ಸಮರ್ಥವಾಗಿಯೇ ಚಿತ್ರಿತವಾಗಿದೆ ಎನ್ನಬಹುದು. ಜಲಕ್ರಿ "ಡೆಯಿಂದ ಆರಂಭ 
ವಾಗುವ ಸ್ಪರ್ಧೆಯು ಜಗಳದಲ್ಲಿ ಬೆಳೆದು ಪರಸ್ಪರ ಬೈದುಕೊಳ್ಳುವ ಹಂತಕ್ಕೆ 
ತಲುಪುತ್ತದೆ. ಈ ಸನ್ನಿವೇಶ ನೈಜವಾಗಿಯೇ ಮೂಡಿಬಂದಿದೆ. ಹೆಂಗಸರ ಜಗಳ 
ವೆಂದಮೇಲೆ ಕೇಳಬೇಕೆ? ಶರ್ಮಿಷ್ಠೆ ಇನ್ನೂ ಸಾಧು ಗುಣವನ್ನೇ ತೋರುತ್ತಾಳೆ. 
ದೇವಯಾನಿ ತಾನು ಬ್ರಾಹ್ಮಣ ಗುರುವಿನ ಮಗಳು ಏನೇ ಆದರೂ, ತನ್ನ ತಂದೆ 


- ಯಿಂದಲಾಗಿ ಕಾರ್ಯ ಸಾಧಿಸಿಯೇನು ಎಂಬ ಜಂಬವಿರುವವಳು. ತಾನು ಮೇಲು 


ತಾನು ಮೇಲು ಎಂಬ ಧೋರಣೆ ಇಬ್ಬರಲ್ಲೂ. ಬಟ್ಟೆಯ ಅವಾಂತರದಿಂದ 
ಆರಂಭವಾದ ಈ ವಿಚಾರ, ಪರಸ್ಪರ ಬೈದುಕೊಳ್ಳು ಗ ವವರೆಗೆ ಹೋಗುತ್ತದೆ. 
ಕೊಡವದ ಕೆಲವು ಬೆ ಗುಳ ಶಬ್ದವನ್ನು ತೆ ಯಾವ ರೀತಿಯ ಭಾಷಾ ಮಡಿವಂತಿಕೆಯೂ 
ಇಲ್ಲದೆ ಕವಿ ನೈಜವಾಗಿಯೇ ಬಳಸಿದ್ದು ನೆ. ಉದಾ : ಬಾಯಿಬಡಿಕೆ, ಬಾಟ್‌ದುಂಡಿನಿ, 


42 ಸಾಧನೆ 


»೦ಜನಾರಿ, ಚಪ್ಪಿರಿಮೂಕಿ, ಪುಲಿಯಾಡ್‌ಚಿ... ಇತ್ಯಾದಿ. ಕೊನೆಗೆ, ದೇವಯಾನಿ 
ಶರ್ಮಿಷ್ಠೆಯ ಮೆ ಗೆ ಉಗುಳುತ್ತಾಳೆ. ಯಾವ ವ್ಯಕ್ತಿಯೂ ಉಗುಳಿಸಿಕೊಂಡ 
ಮೇಲೆ ಬದುಕಬೇಕಾಗಿಲ್ಲವೆಂಬ ಸಾ ಶಿ ಭಿಮಾನದ ಹೆಣ್ಣು ಶರ್ಮಿಷ್ಮೆ3. ಅವಳು 
ಕೋಪಾವಿಷ್ಟಳಾಗಿ ಗೌಡಿಯ ಹ: ದೇವಯಾನಿಯನ್ನು ಕೆರೆಗೆ ತಳ್ಳು ತ್ತಾಳೆ. 
ಆದರೆ, ಆರಂಭದಲ್ಲಿ ತಾನು ಮಾಡಿದ ಕಾರ್ಯಕ್ಕೆ ಸಂತೋಷಪಟ್ಟ ರೂ, ಅನಂತರ 
ಭಯವಿಹ್ವಲಳಾಗುತ್ತಾಳೆ. ಗುರುಪ್ರತ್ರಿಯನ್ನು ನೀರಿಗೆ ತಳ್ಳಿದ್ದರಿಂದ ಸ್ತ್ರೀಹತ್ಯಾ 
ದೋಷ ಒಬಂದೀತೆಲಾ ... ಇತ್ಸಾದಿಯಾಗಿ ಮಮ್ಮಲಮರುಗುತ್ತಾ ಶರ್ಮಿಷೆ 

೧೨ ಶಿ ೮ ಎದಿ 6 
ನಿರ್ಗಮಿಸುತ್ತಾಳೆ. 


ಯಯಾತಿ ಮಹಾರಾಜ ಬೇಟೆಯ ಸಲುವಾಗಿ ಕಾಡಿಗೆ ಬರುತ್ತಾನೆ. ಬರುತ್ತಾ 
ದಾರಿಯಲ್ಲಿ ಕಾವೇರಿತೀರ್ಥವನ್ನು ಕಂಡು ಆತನಿಗೆ ಅದರಲ್ಲಿ ಮಿಂದು ಪುನೀತನಾಗ 
ಬೇಕೆಂಬ ಆಶೆ ಅಂಕುರಿಸುತ್ತದೆ. ಕವಿಯ ಅಭೀಷ್ಟವೂ ಇಲ್ಲಿ ಸ್ಪಷ್ಟವಾಗಿದೆ. 
ತಾಯಿ ಕಾವೇರಿಯ ಬಗ್ಗೆ ಸುಂದರವಾದ ಹಾಡೂ ಇದೆ.* (ಕಾವೇರ್ಯಮ್ಮೆ ದೇವಿ ತಾಯಿ 
ಯೆನ್ನ ಕಾಪಾಡ್‌ । ಬಾವಬಟ್ಟೆ ನಾ ಕೆಣ್ಣ್‌ ವರಾಳಿಲ್ಲೆ - 16). ರಾಜ, ಸ್ನಾನಾ 
ನಂತರ ತೇವಾರ - ಸಂಧ್ಯಾ ವಂದನೆಗಳನ್ನು ಮಾಡಿ, ಹಣ್ಣು ಕೊಯು ವೃವುದಕ್ಕಾ ಗಿ 
ಹೋಗುವಾಗ ಆತನ ಬಾಳೇ ಹೊಸ ಹಟ ಎದುರಾಗುವಂತ ವಾಟ 
ತಿರುವು ನಮಗೆ ಎದುರಾಗುತ್ತದೆ. ದೇವಯಾನಿ ಯುವತಿ; ಆಹ್‌ 
ಸಿ ) ತಿಯಲ್ಲಿದ್ದಾ ಛೆ, ಸ್ಸು ರದ್ರೂಪಿ ಯುವಕ - ಯಯಾತಿ ಮಹಾರಾಜ ; ಇದೇ 
ತ್ಕ ಸಮಯವಾಗುತ್ತ ಸ ಯಯಾತಿ ಮಹಾರಾಜ, ದೇವಯಾನಿಯ ಕೈ ಹಿಡಿದು : 
ಮೇಲಕ್ಕೆ ಎತ್ತುತ್ತಾನೆ. ರಾಜನಿಗೆ ಮತ್ತೆ ದ್ವಂದ್ವ ಎದುರಾಗುತ್ತದೆ. ತಾ 
ಯೊಡನೆ ನೀನಾರೆಂದು ಕೇಳುವಾಗ, ಆಕೆ ಅರೇ ಪ್ರಶ್ನೆಯನ್ನು ವ ತ್ತೆ ಅವನಿಗೇ 
ಕೇಳುತ್ತಾಳೆ. ಅಂತೂ, ರಾಜ ಸೋಲುತ್ತಾನೆ. ಇಲ್ಲಿ ತಾನು ತನ್ನ ಪರಿಚಯ 
ವನ್ನು ಮೊದಲು ಹೇಳಬೇಕಾಗಿ ಬರುವ ಸೋಲು ಅವನ ಬಾಳಿನ ಸೋ ಲಿನತ್ತ 
ಬೊಟ್ಟು ಮಾಡುತ್ತದೆ. ಹಟಮಾರಿಯಾದ ದೇವಯಾನಿಯನ್ನು ಸಮಾಧಾನಪಡಿಸಲು 
ರೇನಾ, ಯಯಾತಿ ಮತ್ತೆ ಮತ್ತೆ ಸೋತು ಜಾರುತ್ತಾನೆ. ಕವಿ ಆ 
ಸೋಲಿನ ತ್ನ್ನ ಸು ಷ್ಟವಾಗಿ ಚಿತ್ರಿ ಸುತ್ತಾ ನೆ! ರಾಜನಿಗೆ ಹೆದರಿಕೆ; 
ಒಂದು, ತಾನಂ ಬ್ರಾಹ ಒಣ “ನೆ ಯೊಬ್ಬ ಳನ್ನು ಕಟ್ಟಿ ಕೊಳ (ಬೇಕಲ್ಲ ಎಂಬುದು ; 
ಇನ್ನೊಂದು, ಈಕೆ ಗುರುಪ್ರತ್ರಿ ನ ಒಪ್ಪ ದಿದ್ದ ರೆ ಶುಕ್ರಾ ಚಾರ್ಯ ರ” ಶಾಪ ಎಪಕ್ಕೆ ಬಲಿಯಾಗ 
ಬೇಕಲ ಎಂಬುದು ; ಅಡಿಕೆ ಕತ್ತ ರಿಯ ಲ್ಲಿ "ಸಿಕ್ಕಿದ ಅಡಿಕೆಯಂತೆ ಆಗುತ್ತದೆ ಆತನ 
ಪರಿಸ್ಥಿತಿ [ 


ದೇವಯಾನಿ, ತ ತನ್ನ ತಂದೆಯ ಬಳಿ ಮೊಂಡಾಟದ ಹುಡುಗಿ. ತನ್ನ ಕಾರ್ಯ 
ಸಾಧನೆಗಾಗಿ ಯಾವ ರೀತಿ ನಟಿಸ ುವುದಕ್ಕೂ ಸಿದ್ಧ ಛು. ಶರ್ಮಿಷ್ಠೆ ಯೊಂದಿಗೆ ಜಗಳ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 43 


ವಾಡಿದ ಸಂದರ್ಭವನ್ನು ರಂಗು ಹಚ್ಚಿ, ಅದಕ್ಕೆ ರಾಜಕೀಯದ ತಿರುವನ್ನು 
ಕೊಡುತ್ತಾಳೆ. ಹಾಗೆ, ದೇವಯಾನಿ, ತನ್ನ ಮಾತಿನ ಪ್ರಭಾವದಿಂದ ತಂದೆ ಶುಕ್ರ್ರಾ 
ಚಾರ್ಯರನ್ನು ಸಾಕಷ್ಟು ಹುರಿಯಾಡಿಯೇ ವೃಷಪರ್ವ ರಾಜನಲ್ಲಿಗೆ ಕಳಿಸುತ್ತಾಳೆ. 
ವೃಷಪರ್ವನ ಪಾತ್ರ, ವಿನೀತವಾಗಿ, ಕ್ಷಶ್ರಿಯೋಚಿತವಾಗಿ ಚಿತ್ರವಾಗಿದೆ. ಗುರುಗಳನ್ನು 
ಪರಿಪರಿಯಾಗಿ ಸಮಾಧಾನಪಡಿಸುತ್ತಾನೆ. (ಪು. 26) ಒಂದು ವೇಳೆ ಗುರುಗಳು 
(ಶುಕ್ರಾಚಾರ್ಯರು) ಮಾತನ್ನು ಕೇಳದೆ, ರಾಜ್ಯವನ್ನು ತ್ಯಜಸುವುದೇ ಸಿದ್ಧ ಎಂದಾದರೆ, 
ನಮಗೊಂದಿಷ್ಟು ವಿಷಕೊಟ್ಟಹೋಗಿ 3 ಎಂದು ಶುಕ್ರಾಚಾರ್ಯರ ಪಾದಕ್ಕೆ ಅಡ್ಡ 
ಬೀಳುವ ದೃಶ್ಯವಂತೂ ಹೃದಯ ವಿದ್ರಾವಕವಾಗಿದೆ. ಆ ದೃಶ್ಯದ ಕೊನೆಯಲ್ಲಿ 
ಅರಸನ ಮಗಳನ್ನು (ಶರ್ಮಿಷ್ಠೆ) ತನ್ನ ಮಗಳ (ದೇವಯಾನಿ) ಸೇವಕಿಯನ್ನಾಗಿ 
ಮಾಡಿಕೊಳ್ಳುವುದರಲ್ಲಿ ಶುಕ್ರಾಚಾರ್ಯರ ಸಿಟ್ಟು ಶಾಂತವಾಗುತ್ತದೆ, ವೃಷಪರ್ವ 
ರಾಜನ ಮಾನಸಿಕ ತುಮುಲಗಳ ಚಿತ್ರಣ ಪುಟ 29ರಲ್ಲಿದೆ. 


ವೃಷಪರ್ವರಾಜನು ಮಗಳು ಶರ್ಮಿಷ್ಮೆಯ ಮನವೊಲಿಸಿ ದೇವಯಾನಿಯ 
ಬಳಿಗೆ ಕಳುಹಿಸುವ ದ ೈಶ್ಯದಲ್ಲಿ ಶರ್ಮಿಷ್ಮೆಯ ಮನಸ್ಸಿನ ಒಳತೋಟಿ ಬಿಂಬಿತವಾಗಿದೆ. 
ಅವಳ ಬಲಗಣ್ಣು ಇರುವುದು ಅಪಶಕುನದ ಸ ಾಚನೆಯನ್ನು ಕೊಡುತ್ತದೆ. 

_ ಇತಿ ರಾ ಧೆ ಎ ಮ್‌ ಆಚೆ ~~, 
ಅವೆಲ್ಲವನ್ನೂ, ಎಂದರ, ಮನಸ್ಸಿನ ಮೂಲೆಯಲ್ಲಿ ಕುದಿಯುತ್ತಿದ್ದ ಸೇಡಿನ ಕಿಡಿಯನ್ನು 
ಬದಿಗೊತ್ತಿ, ತಂದೆಯ ನ್ಯಾಯ, ಧರ್ಮಕ್ಕೆ ಬಲಿಯಾಗಬೇಕಾದ ಇಕ್ಕಟ್ಟಿನಲ್ಲೂ 
ಧೆ ೈರ್ಯದಿಂದ ಆಡುವ ಮಾತುಗಳು ಅರ್ಥವತ್ತಾಗಿವೆ. "ಅಪ್ಪ-ನನ್ನ ದ ರ್ಭಾಗ್ಯಕ್ಕೆ 
ನೀನು ಬೇಸರಿಸಿ ಏನು ಪ್ರಯೋಜನ ? ಯಾವುದೇ ಬೇರೆಣಿಸದೆ ದೇವರು ಕರುಣಿಸಿದ 
ಕಷ್ಟವನ್ನು ನಾನು ಅನ.ಭವಿಸುತ್ತೇನೆ. ಅವ್ವೈಗೂ ಇದೇ ಸಮಾಧಾನ-ಪಾಪಿಯಾದ 
ನಾನು ನಿನ್ನಲ್ಲಿ ಹುಟ್ಟಿ ನಿನ್ನನ್ನು ಕಣ್ಣೀರಲ್ಲಿ ಮುಳಗಿಸಿದಂತಾಯಿತು. ನಾನು 
ಹುಟ್ಟವುದರ ಬದಲು ಒಂದು ಗಂಡು ಮಗುವಾಗಿರುತ್ತಿದ್ದರೆ ನಿನಗೆ ಸುಖವಿತ್ತು... 
ಮಾಡುವುದೇನು. ನನಗಿನ್ನು ಅಪ್ಪಣೆ ಕೊಡು ಹೋಗುತ್ತೇನೆ...? (ಪು. 32) ಈ 
ಸನ್ನಿವೇಶ ನಾಟಕದಲ್ಲಿ ಮಹತ್ವದ ಘಟ್ಟದಂತಿದೆ. 


ದೇವಯಾನಿಯನ್ನು ಲಗ್ನ ವಾಗುವ ವಿಚಾರದಲ್ಲಿ ಯಯಾತಿ ಮಹಾರಾಜನಿಗೆ 
— — ಎದಿ ಇ ಇ ೫. ನಡ ವರ್ಯ 
ದ್ವಂದ್ವ ಮತ್ತೆ ಕಾಡುತ್ತದೆ. ಮಿತ್ರನೊಡನೆ ಸಂಭಾಷಣೆ ಮಾಡುವ ದೃಶ್ಯದಲ್ಲಿ ಆತನ 
ವಿಚಾರಧಾರೆ ಹರಿದಿದೆ. ಮದುವೆಯಾಗುವುದೆಂದರೆ ಅಷೆ ನೂ ಸುಲಭದ ಕಾರ್ಯವಲ್ಲ; 
ಬಾಳಸಂಗಾತಿಯನ್ನು 'ಮಾಡಿಕೊಳು ವುದಕ್ಕೆ - "ಕುಲಂ ಚ ಶೀಲಂ ಚ ವಪುರ್‌ 
ವಯಸ್‌...'ವೆಂಬ ಅರ್ಥವತ್ತಾದ ಮಾತಿರುವಂತೆ, ರಾಜ ಹೇಳುವ ಮಾತುಗಳೂ 
ಸಾರವತ್ತಾದವು. "ಒಬ್ಬ ಹೆಣ್ಣನ್ನು ಮದುವೆಯಾಗಬೇಕಾದರೆ, ಅವಳ ಗುಣ; ನಡತೆ, 
ಚಹರೆ, ವಂಶಪರಂಪರೆ, ಮುಂತಾದುವುಗಳನ್ನು ತಿಳಿಯುವುದು ಮುಖ್ಯ. 
ಇವೆಲ್ಲವೂ ಒಳ್ಳೆ ಯದೆಂದು ತಿಳಿಯದ ಹೊರತು ಮದುವೆಯಾಗಲೇಬಾರದು 


44 ಸಾಧನೆ 


-ಎಂಬ ಶಾಸ್ತ್ರವಿದೆ. ಹಾಗಿರುವಾಗ ಇವಳ (ದೇವಯಾನಿಯ) ಯಾವದೇ ಒಂದು 
ವಿಚಾರವನ್ನೂ ತಿಳಿಯದೆ ಏನೆಂದು ಒಪ್ಪುವುದು? ಅಯ್ಯೋ... ಕಷ್ಟವಾಯ್ತಲ್ಲಾ ! 
ಒಪ್ಪದೆ ಹೋದರೆ, ಗುರುವಿನ ಶಾಪ ಬರುವದು ಖಂಡಿತ. ಇವಳಿಂದಾಗಿ ಮುಂದಕ್ಕೆ 
ಏನೆಲ್ಲಾ ವಿಪತ್ತುಗಳು ಬರುವುದಕ್ಕಿ ದೆಯೋ ಗೊತ್ತಾ ಗುವುದಿಲ್ಲವಲ್ಲಾ... (ಪು. 46) 
ಅಂತೂ, ಕೊನೆಗೆ ಶುಕ್ರಾಚಾರ್ಯರ ಸಮ್ಮಖದಲ್ಲಿ ಯಂಯಾತಿ-ದೇವಯಾನಿಯರ 
ವಿವಾಹವು ನಡೆಯುತ್ತದೆ. 


ಮುಂದೆ, ರಸಾರ್ದ್ವ ಸನ್ನಿವೇಶ ಬರುವುದು "ಗುರುಮಟ'ದ ದೃಶ್ಯದಲ್ಲಿ- 
ರಾಜನು ಸ್ವಗತವಾಗಿ ಮಾತನಾಡಿಕೊಳ್ಳುವಾಗ (4ನೇ ಆಂಕ: ಪು. 63). “ಇಬ್ಬರಂ 
ಹೆಂಡಿರ ಸುಖವು...” ಎಂಬ ಪುರಂದರ ದಾಸರ ಪದ್ಯ ಇಲ್ಲಿ ನೆನಪಾಗುತ್ತದೆ. 
“ಒಬ್ಬನಿಗೆ ಇಬ್ಬರು ಹೆಂಡಂದಿರು ಆಗಲೇ ಬಾರದು ಎನ್ನುವುದು ಸತ್ಯ...ಹೇಗೆ 
ಹೆಣ್ಣುಜಾತಿಯನ್ನು ನಂಬೋಣ ? ಕಷ್ಟ [... ಇಷ್ಟಕ್ಕೂ ಕಷ್ಟಕ್ಕೂ ಭಾಗಿಯಾಗುವ 
ಹೆಂಡತಿಯ ಸಂಗಡ ಭೂಮಿಯಲ್ಲಿ ಬದುಕುವವನಿದ್ದರೆ ಆತನೇ ಭಾಗ್ಯವಂತ..., 
(ಪು. 68) 


ಮುಂದೆ, ದೇವಯಾನಿಗೆ, ತನ್ನ ಗಂಡ ಶರ್ಮಿಷ್ಕೆಯನ್ನು ವರಿಸಿ, ಅವಳಲ್ಲಿ 
ಮಕ್ಕಳಾದ ವಿಚಾರವನ್ನು ತಿಳಿವ ಸಂದರ್ಭ ಬರುತ್ತದೆ. ಇದು ನಾಟಕದ ಮತ್ತೊಂದಂ 
ಮಹತ್ವದ ಘಟ್ಟ. ತಾನು ಗಂಡನನ್ನೂ ತೊರೆದು ತಂದೆಯ ಬಳಿಗೆ ಹೋಗುವದು, 
ತಂದೆಯಿಂದ ಶಾಪ ಕೊಡಿಸುವುದು, ಯಯಾತಿ ತನ ನಡತೆಗಳಿಗಾಗಿ ನೊಂದು 
ಯೌವನವನ್ನು ಕಳೆದುಕೊಳ್ಳುವುದು- ಈ ಘಟ ತ ಮುಖ್ಯ ಅಂಗಗಳು 
ದೇವಯಾನಿಯನ್ನು ಎಷ್ಟು ಸಮಾಧಾನಪಡಿಸಿದರೂ ಆಕೆ ಕರಗುವವಳಲ್ಲ. 
*.--ಕರ್ಗಲ್ಲಿಗಿಂತಲೂ ಕಠಿಣವಾದ ಈ ಹೆಣ್ಣಿಗೆ ಏನೆನ್ನಲಿ ? ಇಷ್ಟು ನಿಷ್ಕರುಣಿಯಾದ 
ಹೆಣ್ಣು ಮಗಳು ಪ್ರಪಂಚದಲ್ಲಿ ಇನ್ನು ಮುಂದಕ್ಕೆ ಹುಟ್ಟದೇ ಇರಲಿ...” ಎಂಬಲ್ಲಿ 
ಆತನ ಉದ್ಗಾರ ಯಾರ ಹ ಬದಯವನ್ನೂ ಮಿಡಿಯುವಂತೆ ಮಾಡುತ್ತದೆ. ಯಾಕೆಂದರೆ, 
ಶುಕ್ರಾಚಾರ್ಯರನ್ನು ನೆನಸಿಕೊಂಡರೇನೇ ಥರಥರ ನಡಗುವ ಆತ, ಶಾಪಕ್ಕೆ ಅಂಜು 
ತ್ತಾನೆ, ನಿಜ... ಆದರೂ, ತನ್ನ, ಮಾನವೀಯವಷ್ಟೇ ಆಗಬಹುದಾದ ತಪ್ಪಿನ. 
ಕ್ಷಮಾಪಣೆಯ, ಒಂದು ಮಾತನ್ನೂ ಕೇಳಲು ಇಷ್ಟಪಡದೆ, ಕೇಳಿಯೂ ಕೇಳದಂತೆ, 
ಕಲ್ಲೆದೆ ಮಾಡಿ ನೇರ ಹೊರಟು ಹೋಗಿಯೇ ಬಿಟ್ಟ ಶಳಲ್ಲ-ಮಾಟಗಾತಿ, ನಿರ್ದಯಿ !- 
ಎಂಬ ಭಾವದಲ್ಲಿ ಆತನ ಧ್ವನಿ ಗದ್ಗದಿತವಾಗುತ್ತದೆ. ದೇವಯಾನಿಯ ಪಾತ್ರಚಿತ್ರಣ 
ಈ ಸನ್ನಿವೇಶದಲ್ಲಿ "ಪುರುಷರನ್ನು ನಂಬುವದು ಕಷ್ಟ” ಎನ್ನುವಲ್ಲಿ ಅನಂತರ 
“ಅಪ್ಪನಿಗೆ ಹೇಳಿ ಶಾಸ್ತ್ರಿ ಮಾಡಿಸುತ್ತೇನೆ” ಎನ್ನುತ್ತಾ ದಡದಡನೆ ನಡೆದು ಹೋಗಿ 
ಬಿಡುವುದರಲ್ಲಿ ಉಚಿತವಾಗಿ ಮೂಡಿ ಬಂದಿದೆ. ಈ ದೇವಯಾನಿಯ ನಡವಳಿಕೆ 
ಯಿಂದಾಗಿಯೇ ಯಯಾತಿ ರಾಜನ ಬಾಯಿಂದ "ಇಂಥಾ ನಿರ್ದಯಿ ಹೆಣ್ಣು ಇನ್ನು 


ನ 
ಇ 
ದ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 45 


ತ್ತ 

ಕ 

6 
nee! 
(೭. 
€L 


ಂಚದಲ್ಲಿ ಹುಟ್ಟದೆ ಇರಲಿ (ಪು. 71) ಎನ್ನುವ ಮಾತು ಹೊರ 


ತನಗೆ ಶಾಪ ದೊರಕುವಾಗಲೂ ಯಯಾತಿಗೆ ದೇವಯಾನಿಯ ಮೇಲಿರುವ 
ಪ್ರೇಮ ಸ್ಲಿರವಾಗಿಯೇ ಇರುವುದು ಕಂಡುಬರುತ್ತದೆ. ಆತನನ್ನು ಕ್ಷಮಿಸುವಂತೆ 
ಮಾಡುವುದು ಈ ಅಮರ ಪ್ರೇಮವೇ. ಆದುದರಿಂದಲೇ ಆತ ಮರುಶಾಪವನ್ನು 
ಪಡೆಯುತ್ತಾನೆ. ಮುಂದೆ ಕಥೆ ಸರಳವಾಗಿಯೇ ನಡೆಯುತ್ತದೆ. ಯಯಾತಿ, 
ತನ್ನ ಮಕ್ಕಳನ್ನು ಕರೆದು ಯೌವನವನ್ನು ಯಾಚಿಸುವಾಗ ಒಬ್ಬೊಬ್ಬರು 
ಒಂದೊಂದು ನೆವದಿಂದ ಜಾರಿಕೊಂಡು, ಕೊನೆಗೆ ಪುರುವೊಬ್ಬನೇ ಆಪದ್ಭಾಂಧವ 
ನಾಗುತ್ತಾನೆ. ಆತ ಬುದ್ದಿವಂತ. ಮಾನವೀಯ ಅನುಕಂಪೆ ಪುರುವಿನ ಪಾತ್ರದಲ್ಲಿ, 
ಶರ್ಮಿಷ್ಮೆಯ ಪಾತ್ರದಷ್ಟೇ ಚಿತ್ರಿತವಾಗುತ್ತದೆ. “ತಂದೆತಾಯಿಗಳ ಕಷ್ಟಕ್ಕಾಗಿಯೇ 
ಮಕ್ಕಳು ಹುಟ್ಟುವುದು. ಅಷ್ಟು ಒಳ್ಳೆಯದನ್ನು ಮಾಡುವ ಮಕ್ಕಳಿಗೆ ಇಹಪರ 
ಸೌಖ್ಯದೊರಕುವುದು ಸತ್ಯ. ನಾನು ಚಿಕ್ಕವನೆಂದೂ, ನನ್ನಿಂದ ಸಹಿಸುವುದಕ್ಕೆ 
ಅಸಾಧ್ಯವೆಂದೂ ಎಣಿಸಿಕೊಂಡಿದ್ದಾರೆ. ಸರ್ಪದ ಮರಿ ಸಣ್ಣದಾಗಿದ್ದರೂ, ಏಷ 
ಉಳ್ಳದ್ದೇ. ನಾನು ಚಿಕ್ಕವನಾದರೂ, ಸತ್ಯವೆನ್ನುವ ಒಂದು ಶಕ್ತಿಇದೆ ದೃಢವಾಗಿ... 
ಲೋಕಾಪವಾದ ಬರಬಹುದೆಂಬ ಹೆದರಿಕೆಯಿರಬಹುದು ನಿಮಗೆ. ತಿಳಿದವರು ನನ್ನ 
ಸತ್ಯಮಾರ್ಗ ನೋಡುವರಲ್ಲದೆ-ತಂದೆತಾಯಿಯವರಿಗೆ ಕೆಟ ದ್ದನ್ನು ಮಾಡುವ 
ದುಷ್ಟಮಕ್ಕಳು ನನ್ನನ್ನು ನೋಡಿ-ಮುಂದಕ್ಕಾದರೂ ಒಳ್ಳೆದು ಮಾಡಬಹುದು. 
ಸತ್ಯ, ಧರ್ಮ, ಕೀರ್ತಿಗಳು ಲೋಕದಲ್ಲಿ ಶಾಶ್ವತ. ಆದುದರಿಂದ ಬೇರೇನನ್ನೂ 
ಯೋಚಿಸದೆ ತಮ್ಮ ಶಾಪವನ್ನು ನನಗೆ ಕೊಡಿ ಎಂದು ಬೇಡುತ್ತೇನೆ.” (ಪು. 82) 


ಪುರುವಿನ ಪಾತ್ರ ಚಿಕ್ಕದಾದರೂ ಚೊಕ್ಕವಾಗಿ ಚಿತ್ರಿತವಾಗಿದೆ. ನಾಟಕದಲ್ಲಿ 

Pu r | ತ ಸ — 
ಮತ್ತೊಂದು ಮುಖ್ಯಪಾತ್ರ ಈತನದ್ದೇ. ಯಾರಿಗೆ ಪಟ್ಟಕಟ್ಟುವುದೆಂಬ ಪ್ರಶ್ನೆ 
ಉಳಿದವರಿಗೆ ಬರಬಹುದಾದುದರಿಂದ ಅರಸನು ಪ್ರಜೆಗಳನ್ನೇ ಕರೆಸಿ ಕೇಳುವುದಂತೂ 
ಸಹವಾಗಿಯೇ ಇದೆ. ಉಳಿದ ನಾಲ್ವರು ಮಕ್ಕಳಾದ ಯದು, ತುರ್ವಸು, ದೃಹ್ಯ 
ಹಾಗೂ ಅನುವು ಕೇವಲ ಮಾನವ ಜಂತುಗಳೆಂದಷ್ಟೇ ಕತೆಯಲ್ಲಿರುವುದರಿಂದ, 
ಅವರೆಲ ಔಚಿತ್ತವರಿತು, ನಾಟಕದಲ್ಲಿ ಸಾ ನವನ್ನು ಪಡೆಯುತ್ತಾರೆ. ಕೊನೆಗೆ 


—— ಹ ನೆ 4. ೪ pe ದ್‌ 
ತಂತಮ್ಮ ಸ್ವಾರ್ಥವನ್ನು ತೋಡಿಕೊಳ್ಳುತ್ತ ಪಟ್ಟಕಟ್ಟಿಸಿಕೊಳ್ಳುವುದಕ್ಕೆ ಹಾತೊರೆ 
ಯುತ್ತಾ ರೆ. 


ಮಾನವತ್ವದಿಂದ ದೆ ವತ್ವಕ್ಕೇರುವ ಪಾತ್ರ ಪುರುವಿನದಾ ಗಿದೆ. ಯಯಾತಿ 


ಟು 
ಕೇವಲ ಮಾನವ ಸಹಜ ಪಾತ್ರ ; ಅದರಲ್ಲೂ ಒಬ್ಬ ಉದಾತ್ತ ಕ್ಷತ್ರಿಯ ರಾಜನಾಗಿ 


ಚಿತ್ರಿತವಾಗಿದೆ. ಪುರು, ಕ್ಷತ್ತಿಯನಾದರೂ ಬ್ರಹ್ಮೆತೇಜಸ್ನನ್ನೂ ಜ್ಞಾನವನ್ನೂ 


1 


46 ಸಾಧನೆ 


ಹೊಂದಿದ, ಮಾನವಮಟ್ಟದಿಂದ ದೈವಿಕ ಮಟ್ಟವನ್ನೇರುವ ಪಾತ್ರ-ಎರಡೂ 
ಪಾತ್ರಗಳು ಕವಿಯ ಲೇಖನಿಯಿಂದ ಸಹಜ ಸುಂದರವಾಗಿ ಮೂಡಿವೆ. 


ನಾಟಕದ ಕೊನೆಯಲ್ಲಿ ಉಳಿದ ನಾಲ್ವರು ವ.ಕ್ಕಳ ಜಗಳವನ್ನು, ದೂರ್ವಾಸ 
ಮಹರ್ಷಿ ಹಾಗೂ ಶುಕ್ರಾಚಾರ್ಯರ ಸಮಕ್ಷಮದಲ್ಲಿ ಮುಗಿಸಲಾಗುತ್ತದೆ. ನಾಟಕವು 
ಸುಖಾಂತವಾಗಿ ಎರಡು ಮಂಗಳ ಹಾಡುಗಳೊಂದಿಗೆ ಮುಕ್ತಾಯವಾಗುತ್ತದೆ. 


ಈ ನಾಟಕದಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಕಣ್ತಪ್ಪಿನಿಂ 
ಉದಾಹರಣೆಗೆ ಕೆಲವು ದೃಶ್ಯಗಳಲ್ಲಂತೂ ಇಂಗ್ಲಿಷ್‌ ಪದಗಳು (ರೈಪ 
ಕೇಸು, ಲ್ಯಾಂಡ್‌ಸೆಸ್ಸು-ಇತ್ಯಾದಿ) ಲೀಲಾಜಾಲವಾಗಿ ಬಳಕೆಯಾಗಿವೆ ಎಂಬುದು 


ಕಥೆಗೆ ಸಂಬಂಧಪಟ್ಟ ಪೌರಾಣಿಕ ಪಾತ್ರಗಳ ಬಾಯಿಂದ ಈ ಶಬ್ದಗಳ ಪ್ರಯೋಗ 
ವಾಗುವುದಿಲ್ಲ. 


ನಾಟಕದುದ್ದಕ್ಕೂ ಚ್ಹುಕಡಿಮೆ ಅರುವತ್ತಕ್ಕೂ ಮಿಕ್ಕಿ ಕಂದಪದ್ಯಗಳನ್ನು 
ಬಳಸಲಾಗಿದೆ. ಹಾಗೆಯೇ, ನೂರಮೂವತ್ತಕ್ಕೂ ಹೆಚ್ಚು ಇತರ ಹಾಡುಗಳಿವೆ. 
ಇವುಗಳಲ್ಲಿ ಹೆಚ್ಚಿನವೂ ರಾಗಬದ್ಧವಾಗಿ ಹಾಡಬಲ್ಲಂಥವುಗಳು. ಈ ನಾಟಕ ಕೊಡವ 
ಭಾಷೆಯಲ್ಲಿ ರಚಿತವಾಗಿದೆ ಎಂಬುದಷ್ಟೇ ಇದರ ಮಹತ ಶೈ ಖಂಡಿತಕ್ಕೂ ಆಗಲಾರದು. 
ಇದರ ವಸ್ತು, ಪಾತ್ರಗಳ ಚಿತ್ರಣ, ಸುಸೂತ್ರವಾದ, ತೂಕಬದ್ಧ ಸಂಭಾಷಣೆ, 
ಪರಿಣಾಮಕಾರಿಯಾದ ಶಬ್ದಪ್ರಯೋಗ, ದೃಶ್ಯನಿರ್ವಾಣ-ಮುಂತಾದ ನಾಟಕದ 
ತಾಂತ್ರಿಕ ದೃಷ್ಟಿಯಿಂದಲೂ, ಓದಿ ಆಸ್ವಾದಿಸಬಲ್ಲ ಕೃತಿ. ಕೊಡವಭಾಷೆಯಲ್ಲಿ 
ಬಳಕೆಯಲ್ಲಿರಬಹುದಾದ ಕೆಲವೊಂದಂ ಗಾದೆಗಳು ಉದಾ: ಪಾಪಿಪೋನಲ್ಲಿ ಪಾತಾಳ 
(ಪಾಪಿಹೋದಲ್ಲಿ ಪಾತಾಳ), ಓರುಮಳೆಕ್ಕ್‌ ಒರು ಕೊಡೆ ಕೀತುವಕಾಗ (ಒಂದೇ 
ಮಳೆಗೆ ಒಂದು ಕೊಡೆಯಂತಾಗಬಾರದಂ) ಇತ್ಯಾದಿ. ಕೆಲವೊಂದು ಸೂಕ್ತಿಗಳು 
ಸಂದರ್ಭೋಚಿತವಾಗಿ ಅರ್ಥವತ್ತಾಗಿ ಬಳಕೆಯಾಗಿವೆ. ಉದಾ : ಒಂಬ್ಬಂಗೆ ದಂಡ್‌ 
ಪೊಣ್ಣ್‌ ಆಗ, (ಒಬ್ಬನಿಗೆ ಇಬ್ಬರು ಹೆಂಡರಿರಬಾರದು), ಇಷ್ಟಕ್ಕೂ ಕಷ್ಟಕ್ಕೂ 
ಭಾಗಿಯಾಪಪೊಣ್ಣ್‌ನ್‌ ಬೆಚ್ಚಿತ್‌ ಭೂಮಿಲ್‌ ಬದುಕುವವನೆ ಭಾಗ್ಯವಂತ 
(ಇಷ್ಟೂಕ್ಕೂ ಕಷ್ಟಕ್ಕೂ ಭಾಗಿಯಾಗುವ ಹೆಂಡತಿಯಸಂಗಡ ಭೂಮಿಯಲ್ಲಿ 
ಬದುಕುವವನೇ ಭಾಗ್ಯವಂತ), ಮನ್‌ಸಕ್ಕ್‌ ಒನ್ನಾಂದೂ ದವುಲತ್ತ್‌ ಸಿರಿಇಪ್ಪಕ್ಕಾಗ 
(ಮನುಷ್ಯನಿಗೆ ಅಧಿಕ ದೌಲತ ಸಿರಿ ಇರಲಾಗದು) ಇತ್ಯಾದಿ. 

"ಯಯಾತಿರಾಜ ನಾಟಕ” ಕ ೈತಿರಚನೆಯಲ್ಲಿ ಕವಿಯ ಸ್ವಂತಿಕೆ ಸ್ಪಷ್ಟವಾಗಿಯೇ 
ಇದೆ. ತನ್ನ ಭಾಷೆಯಾದ ಕೊಡವದಲ್ಲೇ ರಚಿಸಿದ್ದಾನೆ ಎಂಬುದು ಒಂದು. 
ನಾಟಕದ ಜೀವಾಳವೇ ಸಂಭಾಪಣೆಯಾಗಿರುವುದರಿಂದ ಸಂದರ್ಭಕ್ಕೆ ತಕ್ಕಂತೆ, ಆ 


ಯಯಾತಿ ರಾಜಂಡ ನಾಟಕ : ಒಂದು ಅಧ್ಯಯನ 47 


ಭಾಷೆಯನು ಎಷ್ಟು ಲೀಲಾಜಾಲವಾಗಿ, ಅರ್ಥವತ್ತಾಗಿ ಬಳಸಿದ್ದಾನೆ ಎನ್ನುವುದನ್ನು 
ನೆನೆದರೆ ಈ ನಾಟಕದ ಮಹತ ಓದ ಅರಿವಾಗುತ್ತದೆ. ಜೊತೆಗೆ, ತನ್ನ ಹುಟ್ಟುನಾಡಿನ 
ಬಗೆಗಿರುವ ಅಭಿಮಾನವನ್ನು ಔಚಿತ್ಯವರಿತು ಪಾತ್ರದ ಮೂಲಕ ಹೇಳ.ತ್ತಾನೆ. 
ಉದಾಹರಣೆಗೆ ಯಯಾತಿರಾಣ ಹಾಡುವ ಕಾವೇರಿಯ ಹಾಡು. ಕೊಡವರು 
ಕಾವೇರಿ ತಾಯಿಯನ್ನು ಆರಾಧ್ಯದೇವತೆಯಾಗಿ ಪೂಜಿಸುವುದರಿಂದ, ಆಕೆಯನು ಸ 
ಭಜಿಸುವ ಈ ಹಾಡು ನಾಟಕದಲ್ಲಿ ಆಭಾಸವನ್ನೇನೂ ಮಾಡುವುದಿಲ್ಲ. ಯಾಕೆಂದರೆ, 
ಯಯಾತಿ ರಾಜನನ್ನು ಆ ದೇಶಕ್ಕೆ ಸೇರಿದವನೆಂದು ಕವಿ ಎಲ್ಲಿಯೂ ಹೇಳುವುದಿಲ್ಲ. 
ಕೊಡವ ಭಾಷೆಯಲ್ಲಿ ರಚಿತವಾದ ಪ ಥಮ ಕ್ಕ ತಿ ಇದು ಎಂದು ಸ ಸ್ವತಹ ಕವಿಯೇ 
“ಪೀಠಿಕೆ'ಯಲ್ಲಿ ಹೇಳಿಕೊಂಡಿದ್ದಾ ನೆ. ಅದರೆ “ಈ ನಾಟಕದ ರಸಾನುಭವ ಕೇವಲ 
ಸೀಮಿತ ಸಹ್ಭೃ ದಯರದ್ದಾ ಗುತ್ತ ದೆ ಎನು ವುದು ಕಠೋರ ಸತ್ಯ. ಆದರೆ, ಆ 
ಭಾಷೆಯಲ್ಲೂ ಕೃತಿರಚನೆ ಮಾಡಬೇಕು, ಪೌರಾಣಿಕ ಕಥೆಯನ್ನು ತಮ ವರಿಗೆ ತಿಳಿಸ 
ಬೇಕು, ಎಂಬ ರ: ವಿಶಾಲ ಹೃದಯ ಸಂಸ ಸ್ಕಾರವನ್ನು ಅರಿತಾ ಗ ಹೃದಯ 
ತುಂಬಿ ಬರುತ್ತದೆ. ಒಂದು ವೇಳೆ ಇದೇ ಕೃತಿಯು ಕನ್ನಡದಲ್ಲಿ ರಚಿತವಾಗಿರುತ್ತಿದ್ದರೆ, 
ಆಧುನಿಕ ಯುಗದ ಮೊತ್ತಮೊದಲಿನ ಸ್ವತಂತ್ರ ಪೌರಾಣಿಕ ನಾಟಕವೆಂಬ ಅಗ್ರ ಪಂಕ್ತಿ 
ದೊರಕುತ್ತಿತ್ತು. ಆದರೆ ಆ ಗೌರವವು ಕೊಡವ ಭಾಷಯಲ್ಲಂತೂ ಬಂದೇ 
ಬಂದಿದೆ. 

ಇನ್ನು, ಒಂದು ವಿಚಾರವನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಅಪ್ಪ ಚ್ಚ 
ಕವಿ, ತಾನು ಆಯ್ದು ಕೊಂಡ ಪೌರಾಣಿಕ ವಸ್ತು ಎನ್ನು ಹಾಗೆಯೇ ತನ್ನದನ್ನಾ py 
ತನ್ನ ಮಾತೃಭಾಷೆಗೆ ಅಳವಡಿಸಿದ್ದಾನೆ. ಇಲ್ಲಿ ಪ್ರಾ 'ಮಾಣಿಕವಾ ಇದ ಪ್ರ ಪ್ರಯತ್ನ "ದೆ. 
ಈ ಕವಿಯ ಇತರ ಮೂರು ನಾಟಕಗಳಾದ ಸಾವಿತ್ರಿ ಧ್‌: ಸುಬ್ರಹ್ಮಣ್ಯ ನಾಟಕ 
(1908) ಹಾಗೂ ಕಾವೇರಿ ನಾಟಕಗಳೂ (1918) ಕೊಡವ ಭಾಷೆಯಲ್ಲಿಯೇ 
ಇವೆ. ಇವೆಲ್ಲವೂ 1918ರ ಮೊದಲೇ ಪ್ರಕಟಣೆಗೊಂಡಿದ್ದವು ಎಂದಾಗ ಸಾಹಿತ್ಯ 
ಚರಿತ್ರೆಯ ದೃಷ್ಟಿಯಲ್ಲಿ ಅವುಗಳ ಸ್ಥಾ ನವನ್ನು ಗುರುತಿಸಬಹುದು. 

ಈ ನಾಟಕದ ವಸ್ತುವನ್ನೇ sc ಭಾರತದ ವಿವಿಧ ಭಾಷೆಗಳಲ್ಲಿ ಹಲವಾರು 
ನಾಟಕ ಕಾದಂಬರಿ ಮುಂತಾದ ಸಾಹಿತ ಪ್ರ ಕಾರಗಳು ಬಂದಿವೆ. (ಇನ್ನು ಮುಂದಕೂ K 
ಬರಬಹುದೇನೊ?) ಕನ್ನಡದಲ್ಲಿ ಶ್ರಿ ಶ್ರೀರಂಗರ "ಸಂಜೀವನೀ', ಗಿರೀಶಕಾರ್ನಾಡರ 
"ಯಯಾತಿ? ನಾಟಕಗಳು ಬಂದಿದ್ದು. ಸಾಕಷ್ಟು ಜಯಭೇರಿ ಹೊಡೆದಿರುವುದನ್ನು 
ಇಲ್ಲಿ ನೆನೆಯಬಹುದು. ಮರಾಠಿಯಲ್ಲಿ ಖಾಂಡೇಕರ್‌ ಅವರು ರಚಿಸಿದ ಯಯಾತಿ 
ಕಾದಂಬರಿ ಸಾಕಷ್ಟು ಜನಪ್ಪ್ರಿ ಯತೆಯನ್ನು ಗಳಿಸಿ ಈಚೆಗೆ, ಅದಕ್ಕೆ ಅಖಿಲಭಾರತ 

ಜ್ಞಾನಪೀಠ ಪ ಶ್ರಶಸ್ತಿ yy ಅಭಸಿರುಪುಿ ಎಲ್ಲರೂ ತಿಳಿದ ವಿಷ Eee. ಇವೆಲ್ಲ 
ವನ್ನು ಕೋಡುವ? ಯಯಾತಿ ಮಹಾರಾಜನ ಕಥೆ ಎಷು ್ಸಿ ಜನಪ್ರಿಯತೆಯನ್ನು 
| ಗಳಿಸಿ, ಉಳಿಸಿ, ಬೆಳೆಸುತ್ತಾ ಇದೆ ಎನ್ನುವುದು ವ್ಯಕ್ತವಾಗುತ್ತದೆ. 


48 


ಸಾಧನೆ 


ಅಡಿಟಿಪ್ಪಣಿಗಳು 


}, 


ಆಧುನಿಕ ಕೃತಿಗಳಲ್ಲಿ ಈ ರೀತಿಯ ನಿವೇದನೆಗಳು ಇರುವುದಿಲ್ಲ. ಹಿಂದೆ ಸಮಾಜ 
ಸುಧಾರಣೆಯನ್ನು ಸಾಹಿತ್ಯದ ಮೂಲಕ ಮಾಡುವುದು ಸಾಧ್ಯವೆಂಬ ಧೋರಣೆ 
ಯಿದ್ದಂತೆ ಕಾಣುತ್ತದೆ-ಇದೇ ಅವಧಿಯಲ್ಲಿ ಬಂದ ಹೆಚ್ಚಿನ ಕೃತಿಗಳಲ್ಲೂ. 

“ನಾಂದಿ' ಎಂಬ ಪದವನ್ನು ಕವಿ ಎಲ್ಲೂ ಪ್ರಯೋಗ ಮಾಡದಿದ್ದರೂ ನಾಟಕದ 
ಆರಂಭವು ನಾಂದಿಯಿಂದಲೇ ಆಗಿದೆ. | 

ಆರಂಭದಲ್ಲೇ ಶರ್ಮಿಷ್ಠೆಹೇಳುತ್ತಾಳೆ."ನಾನೂ ಮೊಲೆ ಬಂದ ಪೊಣ್ಣೇ ಪುಟ 10. 
ಯಯಾತಿ ಮಹಾರಾಜನನ್ನು ಕಾವೇರಿ ತೀರ್ಥಕ್ಕೆ ಕರೆದೊಯ್ಯುವ ಕವಿಯ ಚಾತುರ್ಯ 
ಮೆಚ್ಚ ತೆಕ್ಕದ್ದೆ €. ಯಾಕೆಂದರೆ ಕಾವೇರಿ ತೀರ್ಥವೆಂದು ಪ್ರಸಿದ್ಧವಾಗಿರುವ ತಲ 
ಕಾವೇರಿಯ ವರ್ಣನೆ, ಅದರ ಮಹತ್ವಗಳನ್ನು ಇಲ್ಲಿ ಪದ್ಕ ರೂಪದಲ್ಲಿ ಬರೆಯಲಾಗಿದೆ. 
ಕನ್ನಡ ಸಾಹಿತ್ಯದ ಹಿಂದಿನ ಕವಿಗಳ ಕೃತಿಗಳಲ್ಲೂ ಅವರ, ಇಂತಹ ಸ್ವಕ್ಷೇತ್ರಗಳ ವರ್ಣ 
ನೆಗಳನ್ನು ನಾವು ಕಾಣುತ್ತೇವೆ, ಪುರಾಣದ ಪಾತ್ರಗಳನ್ನು ತಮ್ಮ ನಾಡಿಗೆ ಒಯ್ದು 
ಆ ಕ್ಷೇತ್ರಗಳನ್ನು ಪಾವನಗೊಳಿಸುವುದೂ ನಮ್ಮಲ್ಲಿ ವಿಶೇಷವೇನೂ ಆಲ್ಲ, 
ಇದರಿಂದಾಗಿಯೇ ನಮ್ಮ ದೇಶದಲ್ಲಿ ಪಾರಾಣಿಕ ಹಿನ್ನೆಲೆಗಳ ಕಥೆಯಿಂದ ಕೂಡಿದ 
ಕ್ಷೇತ್ರಗಳು ಕಾಣಸಿಗುತ್ತವೆಯೇನೋ. 

ಉದಾಹರಣೆಗೆ ಪಂಪನು ಅರ್ಜುನನನ್ನು ಬನವಾಸಿಗೆ ಕರೆತರುವುದು; ರಾಘವಾಂಕ 
ಹರಿಶ್ಚಂದ್ರನನ್ನು ಪಂಪಾಕ್ಷೇತ್ರಕ್ಕೆ ಕರೆದುಕೊಂಡು ಬರುವುದು ಇತ್ಯಾದಿ, 
“ಈಂಡಮೇಲೂ ಪೋಪೇಂಗಿ ನಾಕ್‌ ವಿಷತಂದಿತ್‌ ಪೋ.. ಪು. 27. 

ಇದು, ಕೊಡವರ ಮೇಲೆ ಇಂಗ್ಲಿಷ್‌ ಭಾಷೆ ಎಷ್ಟು ಪ್ರಭಾವ ಬೀರಿತ್ತು ಎಂಬುದಕ್ಕೆ 
ಸಾಕ್ಷಿ. 

ಈ ಕೃತಿಯಿಂದ ಎಷ್ಟೋ ಮುಂಚೆಯೇ ಬಸವಪ್ಪಶಾಸ್ತ್ರೀ, ತೂರಮರಿ ಮುಂತಾದವರ 
ಶಾಕುಂತಲವೇ ಮೊದಲಾದ ಪೌರಾಣಿಕ ನಾಟಕಗಳು ಬಂದಿದ್ದವಾದರೂ, ಅವು 
ಮೂಲ ಸಂಸ್ಕೃತದಿಂದ ಹಾಗೆಯೇ ಭಾಷಾಂತರಿಸಲಾದುವು. 


ಪ್ರಕೃತ "ಯಯಾತಿ ರಾಜಂಡ ನಾಟಕ' ವು ಮೂಲ ವಸ್ತುವನ್ನು ಮಾತ್ರ ಪಡೆದು 


ತನ್ನದೇ ಆದ ಭಾಷೆ. ಶೈಲಿಗಳಲ್ಲಿ ರಚಿಸಲಾದುದು ಎಂಬ ದೃಷ್ಟಿಯಿಂದ ಇದು 
ಪ್ರಥಮ ಸ್ವತಂತ್ರ ಪೌರಾಣಿಕ ನಾಟಕವೆಂಬುದಾಗಿ ಹೇಳಲಾಗಿದೆ, 


[ಈ ಲೇಖನವನ್ನು ಸಿದ್ಧ ಪಡಿಸುವಲ್ಲಿ ಸೂಕ್ತ ಸಲಸೆ ಸಹಕಾರಗಳನ್ನು ನೀಡಿದ ಆತ್ಮೀಯ 
ಗುರುಗಳಾದ ಡಾ, ಕೆ. ಕುಶಾಲಪ್ಪಗೌಡ ಅವರನ್ನು ಕೃತಜ್ಞತೆಯಿಂದ ನೆನೆಯುತ್ತೇನೆ...ಲೇಖಕ] 


ಜಾಹೀರಾತಿನಲ್ಲಿ ಕನ್ನಡ 


ಎ. ಸಿ. ರಾಜಶೇಖರ್‌ 


ಸಮೂಹ ಸಂಪರ್ಕ ಮಾಧ್ಯಮಗಳಲ್ಲಿ ಜಾಹೀರಾತು ಪ್ರಮುಖವಾದುದು. 
ಮುದ್ರಣದ ಉಗಮದ ಜೊತೆಗೆ ಜಾಹೀರಾತು ತನ್ನ ಬೆಳವಣಿಗೆಯನ್ನು ವೃದ್ಧಿ 
ಪಡಿಸಿಕೊಳ್ಳುತ್ತಾ ಬಂದಿದೆ. ಮೊದಮೊದಲು ಕೈಗಾರಿಕಾ ಪ್ರಗತಿಯಿರುವ ದೇಶ 
ಗಳಲ್ಲಿ ಹೆಚ್ಚು ಹೆಚ್ಚಾಗಿ ಮತ್ತು ಸ್ಪಷ್ಟವಾಗಿ ಜಾಹೀರಾತು ತಲೆಯೆತ್ತತೊಡಗಿತಂ. 
ಕೈಗಾರಿಕಾ ಪ್ರಗತಿಯ ಜೊತೆಜೊತೆಗೆ ಇದೂ ಸಹ ಪ್ರಗತಿಯನ್ನು ಹೊಂದುತ್ತಾ 
ಬಂದು ಇಂದು ಅದೇ ಒಂದು ಉದ್ಯಮವಾಗಿ ಪರಿಣಮಿಸಿದೆ. ಇದರ ನಿರ್ದಿಷ್ಟ 
ಬೆಳವಣಿಗೆಯನ್ನು ಹತ್ತೊಂಬತ್ತನೆಯ ಶತಮಾನದ ಅಂತ್ಯ ಮತ್ತು ಇಪ್ಪತ್ತನೆಯ 
ಶತಮಾನದ ಆದಿಭಾಗದಲ್ಲಿ ಗುರುತಿಸಬಹುದು. 


ಬದುಕಿನ ಎಲ್ಲಾ ರಂಗಗಳಲ್ಲಿಯೂ ಸ್ಪರ್ಧೆ ನಡೆಯುತ್ತಿರುವ ಇಂದು ಜಾಹೀ 
ರಾತಿನ ಪಾತ್ರ ಅನಿವಾರ್ಯವಾಗುತ್ತಿದೆ. ಉತ್ಪತ್ತಿಯಾದ ಯಾವುದೇ ವಸ್ತು 
ದೂರ ದೂರದ ಮತ್ತು ಹೆಚ್ಚು ಹೆಚ್ಚಿನ ಜನಸಮೂಹವನ್ನು ಮುಟ್ಟಬೇಕಾದರೆ 
ಪ್ರಚಾರ ಅತ್ಯಗತ್ಯ. ಉತ್ಪನ್ನವಾದ ವಸ್ತುವಿಗೆ ಲಾಭ ಪಡೆಯುವ ಉತ್ಪಾ 
ದಕ ಸಾಕಷ್ಟು ಹಣ ತೊಡಗಿಸಿ ವಿವಿಧ ಮಾಧ್ಯಮಗಳ ಮೂಲಕ ತನ್ನ ಉತ್ಪನ್ನಗಳ 
ಪರಿಚಯ ಮಾಡಿಕೊಡುವುದಕ್ಕೆ ಪ್ರಯತ್ನಿಸುತ್ತಾನೆ. ಇಂತಹ ಮಾಧ್ಯಮಗಳಲ್ಲಿ 
ಪತ್ರಿಕೆ ಮತ್ತು ಬಾನುಲಿಗಳು ಪ್ರಮುಖವಾಗಿ ಕಂಡುಬರುತ್ತವೆ. ಇಂದು ಜಾಹೀ 
ರಾತು ಎಷ್ಟು ಪ್ರಮುಖವಾಗಿದೆಯೆಂದರೆ ಉತ್ಪನ್ನ ಗಳಷ್ಟೇ ಅಲ್ಲ; ಆಲೋಚನೆ 
ಗಳನ್ನೂ ಲಾಭದಾಯಕವನ್ನಾಗಿಸುವ ಪ್ರಮುಖ ಮಾಧ್ಯಮವಾಗಿದೆ. ಹೀಗೆ 
ತಮ್ಮ ವಸ್ತುಗಳನ್ನು ಜಾಹೀರಾತುಗೊಳಿಸುವ ಜಾಹೀರಾತುದಾರರು ಪರಿಸ್ಥಿ ತಿಗೆ 
ತಕ್ಕಂತೆ ಭಾಷೆಯನ್ನು ಬಳಸಿಕೊಳ್ಳುತ್ತಾ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿ 
ಯನ್ನು ರೂಢಿಸಿಕೋಡಿರುವುದನ್ನು ಗಮನಿಸಬಹುದು. ಬಾನುಲಿಯ ಮೂಲಕ 
ಪ್ರಸಾರವಾಗುವ ಜಾಹೀರಾತುಗಳು ಧ್ವನಿಯ ಏರಿಳಿತದ ಮೂಲಕವೊ, ಸಹಜ 
ವಾತಾವರಣ ಸೃಷ್ಟಿಯ ಮೂಲಕವೋ ಕೇಳುಗರ ಮೇಲೆ ಪ್ರಭಾವ ಬೀರಲು ಯತ್ನಿ 
ಸಿದರೆ, ಮುದ್ರಣದಲ್ಲಿ ಬರುವ ಜಾಹೀರಾತುಗಳು ವಿಶಿಷ್ಟ ಪದಬಂಧದ ಮೂಲ 
ಕವೋ, ಆಕರ್ಷಕ ಮತ್ತು ವ್ಯಂಗ್ಯ ಚಿತ್ರಗಳ ಮೂಲಕವೋಗ್ರಾಹಕರ ಸುಪ್ತ ಲೈ ೈಂಗಿಕ 

ಸಾ.-4 


50 ಸಾಧನೆ 


ಭಾವನೆಗಳನ್ನು ತನ್ನ ಅನುಕೂಲಕ್ಕೆ ತಕ್ಕ ಂತೆ ಪ ಶ್ರ ಗಂಡು ಹೆಣ್ಣಿ ನ ಚಿತ್ರ 
ಗಳನ್ನು ಮುದ್ರ ಸುವುದರ ಮೂಲಕ ಕ ಓದುಗರನ್ನು ಸೆರೆಹಿಡಿಯಲು ಪ ಕ್ರಯ ತ್ತಿಸು 
ತ್ತವೆ. ಇತ್ತೀಚೆಗೆ ದೂರದರ್ಶನವನ್ನೂ ಸಹ RE ಮಾಧ್ಯಮಕಾ ಗಿ 

ಅಳವಡಿಸಲಾಗಿದೆ. ಧ್ವ ನಿ ಮತ್ತು ದೃ ಶ್ಯ Te ಸಂಯೋಜನೆಯಿರುವ ಈ ಮಾಧ್ಯ ಮ 


ಜಾಹೀರಾತುದಾರರಿಗೆ ಹೆಚ್ಚು ಹೆಚ್ಚೆ ನ "ಅವಕಾಶಗಳನ್ನು ಕಲ್ಪಿ ಸಿಕೊಟ್ಟೆ ದೆ. 


ಭಾರತಕ್ಕೆ ಬ್ರಿಟಿಷರ ಆಗಮನಕ್ಕಿಂತ ಮೊದಲು ಪ್ರಚಾರ ಮತ್ತು ಜಾಹೀ 
ರಾತುಗಳ ಮಧ್ಯೆ ಹೆಚ್ಚಿನ ವ್ಯತ್ಯಾಸಗಳಿರಲಿಲ್ಲ. ಆಗ ಭಾರತದ ವ್ಯಾಪಾರ ವಲಯ 
ಗಳಲ್ಲಿ ಹೆಚ್ಚಾಗಿ ವಸ್ತು ವಿನಿಮಯ ಪದ್ಧ ತಿ (Barter System) ಮಾತ್ರ ರೂಢಿ 
ಯಲ್ಲಿದ್ದು ದರಿಂದ ಅಗತ್ಯ ವಸ್ತುಗಳ ವಿತ ರಣೆ ಮುಖಾಮುಖಿಯಾಗಿ ನಡೆಯು 
ತ್ತಿದ್ದು ದರಿಂದ ಅಗತ್ಯ ವಸು ಗಳ ಜಾಹೀರಾತಿನ ಪಾತ್ರ ಅಷ್ಟಾ ಗಿ ಇರಲಿಲ್ಲ; ಬದಲಿಗೆ 
ಅನ ಔಪಚಾರಿಕ ಪ್ರಚಾರ ಮಾಧ್ಯಮಗಳನ್ನು ಮಾತ್ರ ಬಳಸಿಕೊಳ್ಳುತ್ತಿ ಕದ್ದರು. 
ಇಂತಹ ಸಂದರ್ಭಗಳಲ್ಲಿ ವಸ್ತುಗಳು "ಹೆಚ್ಚು ಜನಗಳನ್ನು ಲ ತಲುಪಬೇಕೆಂಬ ಉತ್ಕ ಟ 
ಆಕಾಂಕ್ಷೆಯಾಗಲೀ, ವಸ್ತುಗಳು ವಿತರಣೆಯಾದಷ್ಟೇ ವೇಗದಲ್ಲಿ ಮತ್ತೆ ವ 
ಉತ್ಪಾದಿಸುತ್ತೇವೆಂಬ ಧೈರ್ಯವಾಗಲೀ ಉತ್ಪಾದಕರಿಗೆ ಇರಲಿಲ್ಲ. ಈ ಹಿನ್ನಲೆ 
ಯಲ್ಲಿ ಕನ್ನಡ ಜಾಹೀರಾತಿನ ಬೆಳವಣಿಗೆಯನ್ನು ಗಮನಿಸಿದಾಗ ಅದೊಂದು ಪ್ರಚಾರ 
ಮಾಧ್ಯಮದ ಭಾಗವಾಗಿ ಕಂಡುಬರುತ್ತದೆ. 


ರಾಜರುಗಳು ತಮ್ಮ ರಾಜ್ಯದಲ್ಲಿ ಜನರಿಂದ ತೆರಿಗೆಗಳನು ್ನ ವಸೂಲುಮಾಡಲು, 
ಕಾಯಿದೆ ಕಾನೂನುಗಳನ್ನು ತಿಳಿಸಲು ಡಂಗೂರ ಆಥವಾ ತಮಟೆಗಳ ಮಂಖಾಂತರ 
ಹಳ್ಳಿ ಹಳಿ ಗಳಿಗೆ ವಿಚಾರಗಳನ್ನು ಮುಟ್ಟಿ ಸುತ್ತಿದ್ದರು. ಇನ್ನು ಕೆಲವರು ಶಾಸನ 
ಗಳನ್ನು ಬರೆಸಿ ಬೇರೆ ಬೇರೆ ಕಡೆಗೆ ಪ್ರತಿಸ್ಥಾ ಪಿಸುತ್ತಿದ್ದರು. 1812 ರಿಂದೀಚೆಗೆ 
ಮುದ್ರಣದ ಉಗಮದ ಜೊತೆಗೆ ದಿನಪತ್ರಿಕೆಗಳು, ವಾರಪತ್ರಿಕೆಗಳು ಪ್ರಕಟವಾದಾಗ 
ಔಪಚಾರಿಕ ಜಾಹೀರಾತಿನ ರೂಪಗಳನ್ನು ಕಾಣಬಹುದು. 1885 ರಲ್ಲಿ ಪ್ರಕಟ 
ವಾದ “ವೃತ್ತಾಂತ ಚಿಂತಾಮಣಿ” ಎಂಬ ಪತ್ರಿಕೆಯ ಮೊದಲ ಪುಟದ ನಾಲ್ಕು 
ಕಾಲಂಗಳು ಜಾಹೀರಾತಿನಿಂದ ತುಂಬಿದ್ದು ವೆಂದು ತಿಳಿದುಬರುತ್ತದೆ... ಅಲ್ಲಿಂದೀ- 
ಚೆಗೆ ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಅಥವಾ ಯಾವದೇ ಪತ್ರಿಕೆಗಳಲ್ಲೂ- 
ಗಲೀ ಒಂದಲ್ಲಾ ಒಂದು ಜಾಹೀರಾತು ಇದ್ದೇ ಇರುತ್ತವೆ. ಉತ್ಪಾದಕರಿಗೆ ಜಾಹೀ 
ರಾತು ಎಷ್ಟು ಲಾಭದಾಯಕವೋ, ಪ್ರಕಾಶಕರಿಗೂ ಅಷ್ಟೇ ಲಾಭದಾಯಕವಾಗಿ ಪರಿ 
ಣಮಿಸಿದೆ 

ಇಂದು ದೇಶದಾದ್ಯಂತ ಪರಿಣುಮಕಾರಿಯಾದಂಥ ಜಾಹೀರಾತನ್ನು ರೂಪಿಸುವು 
ದಕ್ಕೆಂದೇ ಕೆಲವಾರು ಸಂಸ್ಥೆಗಳು ಹುಟ್ಟಿಕೊಂಡಿವೆ. ವಿಶೇಷ ಸಲಹೆ ನೀಡುವುದ- 
ರಿಂದಿಡಿದು ತಾವೇ ಜಾಹೀರಾತ ತನ್ನು ಪ್ರ ಇರ್ಣವಾಗಿ ಯಾವುದೇ ಮಾಧ್ಯಮಕ್ಕಾದರೂ 


ಜಾಹೀರಾತಿನಲ್ಲಿ ಕನ್ನಡ 51 


ಅಳವಡಿಸಿಕೊಡುವ ಪರಿಣತರು ಈ ಸಂಸೆ ಗಳಲ್ಲಿದ್ದಾ ಧೆ.- ಹ ೃತ್ತಪತ್ರಿಕೆಯಲ್ಲಿ ಬರುವ 
ಕಿರುಪ್ರಮಾಣದ ಜಾಹೀರಾತಾಗಬಹುದು, ಬಾನುಲಿಯಲ್ಲಿ ಬರುವ ವಾಣಿಜ್ಯ 
ವಿಭಾಗದ ವಿಶೇಷ ಆಕರ್ಷಣಾ ಜಾಹೀರಾತಾಗಬಹುದು, ಕಿರು ಚಲನಚಿತ್ರಗಳ 
ಮೂಲಕ ಬರುವ ಜಾಹೀರಾತಾಗಬಹುದು ; ಇಲ್ಲೆ ಲ್ಲಾ ಭಾಷೆಯನ್ನು ಬಳಸುವುದ 
ರಿಂದಿಡಿದು ಸನ್ನಿ ವೇಶಗಳನ್ನು ರೂಪಿಸುವವರೆಗೆ ಜು ಕೌಶಲವನು ಬ ತೋರಿಸಿರು 


ತ್ತಾರೆ. 


ಪ್ರಸ್ತುತ ಜಾಹೀರಾತಿನಲ್ಲಿ ಕನ್ನಡ ಭಾಷೆಯ ಬಳಕೆ ಯಾವ ರೂಪದಲ್ಲಿ ಆಗು 
ತ್ತಿದೆ ಎಂಬುದನ್ನು ಪರಿಚಯ ಮಾಡಿಕೊಡುವುದು ಈ ಲೇಖನದ ಉದ್ದೆ ೀಶ. ಈ 
ಉದ್ದೆ ೇಶಕ್ಕೊ ಸ್ಕ ತ ಇಲ್ಲಿ ಕೆಲವು ಮಾಸಪತ್ರಿಕೆಗಳಲ್ಲಿ ಮುದ್ರಿ ತವಾಗಿರುವ ಜಾಹೀ 
ರಾತುಗಳನ್ನು” ಮಾತ್ರ ಆಯೆ ಮೈ ಎಇ ವಿಶ್ಲೆ ಸಂದಿ, ಜನಗಳ ಬದ 
ಲಾಗುವ ಆಜ ತಕ್ಕ ತೆ ಸ "`ಾಮಗ್ರಿಗಳನ್ನು ಪೂರೆ ಸುವ ಉತ್ಪಾದಕರು, ಜನರ 
ಗಮನವನ್ನು ತಮ್ಮ 4 )ದನೆಯ ಕಡೆಗೆ ಆಕರ್ಷಿಸುವುದಕ್ಕೆ ಭಾಷೆಯನ್ನು ಹೇಗೆ 
ಪರಿಣಾಮಕಾರಿಯಾಗಿ ಬಳಸುತ್ತಾರೆಂಬುದು ತುಂಬಾ ಕುತೂಹಲಕಾರಿಯಾದ ಅಂಶ. 
ಭಾಷೆ ಸೂಕ್ಷ್ಮವಾಗಿ ಬಳಕೆಯಾದಾಗ ಆಕರ್ಷಕವಾಗಿ ಕಂಡು ಗ್ರಾಹಕರನ್ನು ಹಿಡಿದು 
ನಿಲ್ಲಿಸುತ್ತದೆ. ಆದ್ದ ರಿಂದಲೇ ಕನ್ನ ಡದಲ್ಲಿಂದು “ಜಾಲರಾತು ಭಾಷೆಯೆಂಬ 
ಪ್ರತ್ಯೇಕ ಶೈಲಿಯನ್ನೇ "ಉಣಬಹುದು. ವೃತ್ತಪತ್ರಿಕೆಯಲ್ಲಿ ಬಳಸುವ ಭಾಷೆಯಾಗಲಿ, 
ಕಥೆ, " ಣದಾಬರಿಗಳಲ್ಲಿ ಬಳಸುವ ಜಟ” ಅಥವಾ ದೆ ನಂದಿನ ಚ ಚಟುವಟಿಕೆ 
ಗಳಲ್ಲಿ ಬಳಸುವ ಭಾಷೆಯಾಗಲೀ ಈ ಉದ್ದೆ ೇಶದಿಂದ ಸಫಲವಾಗುವುದಕ್ಕೆ ಸಾಧ್ಯ 
ವಾಗುವುದಿಲ್ಲ. ಆ ದೃಷ್ಟಿಯಿಂದ ಜಾಹೀರಾತು ಭಾಷೆಯನ್ನು ಬೇರೆ ಭಾಷಾ 
ಪ್ರಕಾರಗಳ ಜೊತೆ ಸ ಲಿಸ ನೋಡಿದಾಗ ವ್ಯಾ ಕರಣ ನಿಯಮಗಳನ್ನು ಉಲ್ಲಂಘಿ 
ಸಿಯೋ, ಬಳೆ | ವಿರಳವಾದ ಪದಗಳನ್ನು ಪೆನರ್‌ವ್ಯಾ ಪಿಸಿಯೋ, "ಪ್ದ ಶ್ರಸಬದ್ಧ 
ವಾಕ್ಯ ಗಳನ್ನು ಸೃಷ್ಟಿಸಿಯೋ, ಜನಪ್ರಿಯ "ಕವಿಗಳ ಕವನಗಳ ಮಾದರಿಯಲ್ಲಿಯೋ 
ಭಾಷೆಯನ್ನು. ದುಡಿಸಿಕೊಂಡು ತಮ್ಮ ಉದ್ದೆ ೇಶವನ್ನು ಸಾಧಿಸಲು ಯತ್ತಿ ಸುವುದನ್ನು 
ಕಾಣಬಹುದಂ. 


ಜಾಹೀರಾತಿನ ಭಾಷೆಯನ್ನು ಶಿಷ್ಠ ಭಾಷೆಯೊಂದಿಗೆ ಹೋಲಿಸಿ ನೋಡಿದಾಗ 
ಅಲ್ಲಿ' ಕಂಡುಬರುವಂತೆ ಸಂಕೀರ್ಣ ವಾಕ್ಯಗಳಾಗಲೀ, ಸಂಯುಕ್ತ ವಾಕ್ಯಗಳಾಗಲೀ 
ಕಂಡುಬರುವುದು ವಿರಳ. ತಮ್ಮ ವಸ್ತುಗಳ ಟ್ರೇಡ್‌ವಕಾರ್ಕ್‌ ಮುತ್ತು ಅವುಗಳ 
ಉತ್ಕೃ ಪೃತೆಗಳನ್ನು ಹೇಳಲು ಸ ರಳ ವಾಕ್ಯಗಳನ್ನೋ, ವಾಕಾ 6೦ಿಶಗಳನ್ನೋ ಆಥವಾ 
ಪದಪುಂಜಗಳನ್ನೋ ಬಳಸಿ ವಿವರಣೆ ಅನ ವಶ್ಯಕವಿದ್ದಲ್ಲಿ ವಾಕ ಗಳನ್ನು ಬಳಸಿರುವು- 
ದನು ಕ ಕಾಣಬಹುದು. ಜಾಹೀರಾತಿನ ಭಾಷೆ ಹೆಚ್ಚಾಗಿ ವಾಕ್ಯಾಂಶಗಳನ್ನು K ಅಥವಾ 
ಪದಪುಂಜಗಳನ್ನು ಮಾತ್ರ ಹೊಂದಿರುತ್ತದೆ. ಉದಾಹರಣೆಗೆ ದಾವಣಗೆರೆ ಕಾಟನ್‌ 


7 ' ಸಾಧನೆ 


ಮಿಲ್ಫ್‌ನ “ನಿಮ್ಮ! ದನ್ನಾಗಿ ಮಾಡಿಕೊಳ್ಳಿ ರಿ” ಅಥವಾ ಮಧುರಾ ಬಟ್ಟೆ ಗಳ “ಬಣ್ಣ 
ಗಳು ಚು “ಸ್ಕೈ ಳು ಹರಿತ ಇವುಗಳನ್ನು ಸಿಷಡಬಹರದ. 


ಜಾಹೀರಾತಿನ ಭಾಷೆ ಯಾವಾಗಲೂ ಗ್ರಾಹಕನ ಮೇಲೆ ಕಣ್ಣಿಟ್ಟ ರುವುದರಿಂದ 
ಎದುರಿಗಿರುವ ವೃಕ್ಲಿಯನೆ € ಉದ್ದೇಶಿಸಿರುವಂತಿರುತ್ತದೆ. ಅವನ ಗಮನ ಸೆಳೆಯ 
ಶ್ರಿ fo) 


ವುದಕ್ಕೆ ನೋಡಿರಿ...... ಹಿಗೆ; ೫: » ತಾಯಂದಿರೇ...... , ದಂಡಿಯುವ 
ಇ್‌ ಢಾ ಆ. ಜು ಇಳಿ ಕ 
ಕೈಗಳಿರಾ ಕ ಇತ್ಯಾದಿ ಸಂಭೋದನಾತ್ಮಕ ಪ್ರಯೋಗಗಳನ್ನು ಬಳಸಿಕೊಳ್ಳು 


ವುದರ ಮೂಲಕ ಆತ್ಮೀಯತೆಯನ್ನು ಪಡೆದುಕೊಳು ವುದಕ್ಕೆ ಪ್ರಯತ್ನಿ ಸಿರುತ್ತಾರೆ. 


ಇನ್ನು ಕೆಲವು ಜಾಹೀರಾತುದಾರರು ಗ್ರಾಹಕನ ಪ್ರತಿನಿಧಿಯಂತಿರುವ ವ್ಯಕ್ತಿ 
ಯೊಬ್ಬನ ಮುಖಾಂತರ “ನನಗೆ ಹೀಗಾಗಂತಿ ದ್ದ ರೆ ಖಂಡಿತ ಅನಾಸಿನ್‌ ತೆಗೆದಂ 
ಕೊಳ್ಳು ಫ್ರಿ ದ್ದೆ >, "ಸೂಪರ್‌ ಶಕ್ತಿ ನನ್ನಲ್ಲಿಗೆ ೫1 ಶಕ್ತಿ', ಪ್ರತಿದಿನವೂ ಏುಠಾಯೀ 
ರಸದೌತ ತಣ ತ್‌ “ನಂಗೆ ಬೇರಾವ ಗ್ಲೂಕೋಸ್‌ ಬಿಸ್ಕೇಟ್‌ ಬೇಡ ನಂಗೆ 
ಪಾರ್ಲೆ ಯೇ ಬೇಕು” ಮುಂತಾಗಿ ಹೇಳಿಸುವುದರ ಮೂಲಕ ಗ್ರಾಹಕನ ಒಲವನ್ನಪೇ ಕ್ಷೆ 
ಸುತ್ತಾ ರೆ. ಇನ್ನು ಕೆಲವು ಜಾಹೀರಾತುದಾರರು ಪ ಪ್ರಸಿದ್ಧ ನಟ ನಟಿಯರು, ಪ್ರಮುಖ 
ಕ್ಬ್ರಿ ಹಗಳು ಕಾಲ್ಬ ನಿಕ ವೀರರು ನಮ್ಮ ಗ್ರಾ ಹಕರಾಗಿದಾ ರೆ; ಆದ್ದರಿಂದ 
ನೀವು ನಮ್ಮ ಗ್ರಾ ನ ಎಂಬ ಆಕರ್ಷಣೆಯನ್ನೊ ತ್ತು ತ್ತಾರೆ. ಪ್ರಮುಖವಾಗಿ 
ಚಹೋರಾತಿನ ಭಾಷೆಯನ್ನು ಕೆಳಕಂಡಂತೆ ವಿಭಾಗಿಸಿ, ಎಕೆ "ಷಿಸಬಹಂದು. 


1. ಪಾ ್ರಿಸಬದ್ಧ ಉಕ್ತಿಗಳು 

ಖೆ ಕಾವ್ಯಮಯತೆ 

3. ವಿರಳ ಪದಪ್ರಯೋಗಗಳು 
4, ತುಲನಾತ್ಮಕ 

$, ಸಂಬೋಧನಾತ್ಮಕ 

6. 


ಭಾಷಾ ನಿಯಮದ ಉಲ್ಲಂಘನೆ 
1. ಪ್ರಾಸಬದ ಉಕ್ತಿಗೆಳು : 
೦ 
ಉದಾಹರಣೆ : "ಎಲ್ಟಾರ್‌ನ ನಡಿಗೆ... 
ಷಯ ಕಡೆಗೆ”. 
ಇದು ಎ ಸೂಟಿಂಗ್‌ನವರ ಜಾಹೀರಾತು. ಈ ಜಾಹೀರಾತು 


`ನ ಬ ಧರಿಸಿದ ವ್ಯ ಕೆ ಕ್ರಿಯೊಬ್ಬ ನಡೆಯುತ್ತಿರುವ ಚಿತ್ರದೊಂದಿಗೆ 


"ಎ 
ಪ್ರಕಟವಾಗಿದ. "ಎಲ್ಟಾರ್‌'ನ ನ ಗವ ವೈರುಧ್ಯದಿಂದ ಕೂಡಿದ ವಾಕ್ಯ. ಬಟ್ಟಿ. 


ಜಾಹೀರಾತಿನಲ್ಲಿ ಕನ್ನಡ 53 


ನಡೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿಯ ಕ್ರಿಯೆಯ ಕರ್ತೃ ಗ್ರಾಹಕನಾದ್ದರಿಂದ 
ಅವನಿಗನ್ವಯಿಸಿಕೊಂಡು ಪ್ರತಿಷ್ಠೆಯ ಕಡೆಗೆ ನಡೆಯುತ್ತಾನೆ ಎಂದು ಅರ್ಥೆ ಸಿಕೊಳ್ಳ 
ಬೇಕಾಗುತ್ತದೆ. ನಡಿಗೆ, ಕಡೆಗೆ ಇವುಗಳ ಮಧ್ಯೆ ಬಳಸಿರುವ ಪ್ರತಿಷ್ಠೆಯ ಗುಣ 
ವಿಶೇಷಣ ಇಲ್ಲಿ ಪ್ರಮುಖವಾದುದು. 


“ಅಸ್ತ್ರಕ್ಕೆ ಅಸ್ತ, ಶಸ್ತ್ರಕ್ಕೆ ಶಸ್ತ್ರ, ಪ್ರಾಣಕ್ಕೆ ಪ್ರಾಣ” “ತಂದೆ-ಮಗನ ಭೀಕರ 
ಕಾಳಗ''_ ಎಂಬ ಬಬ್ರುವಾಹನ ಚಲನಚಿತ್ರದ ಜಾಹೀರಾತು, ಚಲನಚಿತ್ರದಲ್ಲಿ 
ಬಭ್ರುವಾಹನ ಮತ್ತು ಅರ್ಜುನನ ಕಾಳಗದಲ್ಲಿ ಬರಬಹುದಾದ ರೋಮಾಂಚಕಾರಿ 
ಸನ್ನಿವೇಶಗಳ ಪರಿಚಯ ಮಾಡಿಕೊತುತ್ತದೆ. ಪುನರುಕ್ತಿಯಾಗುವ ಈ ಪಾ ತ್ರಾಸಬದ್ಧ 
ಪದಗಳು ಆಕರ್ಷಣೀಯವಾಗಿ ಕಂಡರೂ ಪ್ರಾಣಕ್ಕೆ ಪ್ರಾಣ ಎಂಬಲ್ಲಿ ತನ್ನ ಅರ್ಥ 
ವನ್ನು ಕಳೆದುಕೊಳು ತ್ತ್ವದೆ. ಅಸ್ತ್ರಕ್ಕೆ ಪ್ರತಿ ಅಸ್ಯ ಬಿಡುವುದಂತೂ ನಿಜ. ಆದರೆ 
ಪ್ರಾಣಕ್ಕೆ ಪ್ರಾಣ ಬಿಡುವುದು ಅರ್ಥಹೀನವಾದರೂ ಜನಾಕರ್ಷಣೆಯಲ್ಲಿ ಜಾಹೀರಾತು 
ಸಫಲವಾಗುತ್ತದೆ. 

ಲಯಕ್ಕೋಸ್ಕರ ಕೆಲವೊಮ್ಮೆ ಆಡು ಮಾತನು ಸ್ನ ಬಳಸುವುದನ್ನು ಕಾಣ 
ಬಹುದು. “ಪ್ರತಿನಿತ್ಯವೂ, ಮಿಠಾಯೀ ರಸದೌತಣ ನಂಬಾಯಿ” ಎಂಬಲ್ಲಿ, 
“ನಂಬಾಯಿ* ಎಂಬ ಆಡುಮಾತಿನ ಪ್ರಯೋಗವನ್ನು ಕಾಣಬಹುದು. 


ಕೆಲವು ಜಾಹೀರಾತುದಾರರು ಅಂತ್ಯಪ್ರಾಸವೊಂದನ್ನೇ ಅಲ್ಲದೆ ಒಂದೊಂದಂ 
ವಾಕ್ಯದಲ್ಲಿ ಇಂತಿಷ್ಟೆ ಪದಗಳನ್ನು ಉಪಯೋಗಿಸುತ್ತಾರೆ ಎಂಬುದಕ್ಕೆ ಮೆಡಿಮಿಕ್ಸ್‌ 
ಆಯುರ್ವೇದಿಕ್‌ ಸೋಪ್‌ನವರ, “ಸೌಂದರ್ಯರಾಣಿ ! ಸೌಗಂಧರಾಣಿ 11», ಯಂನೆ 
ಟೆಡ್‌ ಕಮರ್ಷಿಯಲ್‌ ಬ್ಯಾಂಕ್‌ನವರ, “ಇಂದು ಉಳಿಸಿ, ನಾಳೆ ಸಂತೋಷಿಸಿ” 
ಹಾಗೂ ಮಧುರಾ ಬಟೆ ಗಳವರ, “ಬಣ್ಣಗಳು ನೂರಾರು, ಡಿಸೆ ೈನುಗಳು ಹಲವಾರು” 
-ಈ ಪ್ರಯೋಗಗಳನ್ನು ನೋಡಬಹುದು. ಮೇಲಿನ ಜಾಹೀರಾತುಗಳಲ್ಲಿ 
ಒಂದೊಂದು ವಾಕ್ಯಗಳಲ್ಲಿ ಎರಡೆರಡು ಪದಗಳನ್ನು ಮಾತ್ರ ಬಳಸಲಾಗಿದೆ. 


2. ಕಾವ್ಯಮಯತೆ : 
ಜನಪ್ರಿಯ ಕವಿಗಳ ಕವನಗಳನ್ನೋ, ಪದಬಂಧಗಳನ್ನೋ, ಕಾವ್ಯಾತ್ಮಕ 
ವಾಗಿರುವ ಪದಪುಂಜಗಳನ್ನೋ ಬಳಸಿಕೊಳ್ಳು ್ಸಿವುದರ ಮೂಲಕ ಗ್ರಾಹಕರನ್ನು 
ಆಕರ್ಷಿಸುವ ತಂತ್ರವನ್ನು ಇಲ್ಲಿ ಕಾಣಬಹದು. 
ಉದಾಹರಣೆಗೆ : “ಕಾಡಿಗೆಯಿಂದ ಅಲಂಕೃತವಾದ ನಿಮ್ಮ ಕಣ್ಣಗಳು... 
ಸಾವಿರ ಕವನಗಳು! 


54 ಸಾಧನೆ 


ಎಂಬಲ್ಲಿ ಕವನಗಳು ಫೋ ತಕ ಎಂಬ ಭಾವನೆಯನ್ನು ಮೂಡಿಸಲೆತ್ತಿ 
ಸಿರುವುದನ್ನು ಕಾಣಬಹುದು. ಸಾವನದಿಂದ ಕೂಡಿದ ಹುಡುಗಿಯರಿಗೆ ಸದರ 
ಕವನಗಳು ಮಾದಕ ವಸ್ತು ಗಳಿದ್ದ ಸ ಎಂಬ: ನಂಬಿಕೆ ನಮ್ಮಲ್ಲಿ ್ರ ಲ್ಲ ಕೆಲವರಿಗುಂಟು. 
ಬಹುಶಃ ಕಾಡಿಗೆ ಹಚ್ಚಿದ ಹುಡುಗಿ ಕವನಗಳ ಸಾಮ್ರಾಜ್ಯ ದಲ್ಲಿ "ತೇಲುತ್ತಾ ಳೆ ಎಂಬ 
ಆಕರ್ಷಣೆ ಯಾವ ಹುಡುಗಿಯರನ್ನು ತಾನೇ ಆಕರ್ಷಿಸುವುದಿಲ್ಲ? ಒಟ್ಟಾ ರೆ ಇಲ್ಲಿ 
ಜಾಹೀರಾತುದಾರನು ಕಣ್ಣು ಪತ್ತು ಕವನಗಳನ್ನು ಹೋಲಿಸಿ ಆ ಮೂಲಕ ಕವನ 
ಗಳಷ್ಟೆ ಕಾಡಿಗೆ ಹಚ್ಚಿ ದ ಕಣ್ಣು ಗಳು ವಿವಿಧಾರ್ಥಗಳನ್ನು ಇ ರುಧ್ಯ ಗಳನ್ನು ಚ ನೋಡು 
ವವರ' ಭಾವನೆಗಳಿಗೆ ತಕ್ಕ ಂತೆ ತನ್ನ ಸೌಂದರ್ಯವನ್ನು ಹೆಚ್ಚ ಸುತ್ತವೆ ಎಂಬ ಅಭಿ 
ಪ್ರಾಯದಿಂದ ಈ ಜಾಹೀರಾತನ್ನು ಚೂರ ಜೂ . 


“ನಿಲ್ಲು ಪಯಣಿಗ, ಹೇಳು ಯಾವೆಡೆಗೆ ಪಯಣ?” ಎಂದು ಸಿಂಡಿಕೇಟ್‌ 
ಬ್ಯಾಂಕ್‌ ಪ್ರಯಾಣಿಕರನ್ನು ತನ್ನೆಡೆಗೆ ಸೆಳೆದುಕೊಳ್ಳು ವುದು ಟ್ರ್ರಾ ವೆಲರ್ಸ್‌ ಚಕ್ಕುಗಳ 
ಆಮಿಷ ತೋರಿಸುವುದಕ್ಕೆ. ತಮ್ಮ ಉದ್ಯಮವನ್ನು ಕುದುರಿಸಿಕೊಲ್ಲು ವ ಎವ 
ಎಲ್ಲಿಗೆ ಹೋಗ್ತೀಯಾ ? ಎಂದು ಕೇಳುವುದಿಲ್ಲ. ಕಾವ್ಯಾತ ಕವಾಗಿ ಸ್ಯ ಹಿವೆಡೆಗೆ 
ಪಯಣ ಎನ್ನುತ್ತಾ ರೆ. ಯಾವ ವ್ಯ ಕ್ರಿಯೂ ತೇ ಆ ಪ್ರಭಾವವನ್ನು ಭಾಷೆ 
ಬೀರುತ್ತದೆ. ಇದೇ ತಂತ್ರವನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ 
ಯವರು ಗಿರಿಧಾಮಗಳಿಗೆ ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಬಳಸಿಕೊಂಡಿದ್ದಾರೆ. 
ಕೆಮ್ಮಣ್ಣು ಗುಂಡಿಯ ಬಗ್ಗೆ ಪರಿಚಯ ಮಾಡಿಕೊಡುವಾಗ “ಧುಂ ಧುಂ ಎಂದಂತೆ 
ಧುಮುಕಿ ಬಾ”, ಎಂದು ಹೆಜ್ಜೆ ಜಲಪಾತದ ಬಗ್ಗೆ ಕಟ್ಟುವೆವು ನಾವು...” ಎಂದು 
ಬೆಟ್ಟಗಳ ಸೋಪಾನದಲ್ಲಿ ಆಲೂಗಡ್ಡೆ ಬೆಳೆಯುವುದರ ಬಗ್ಗೆ ಹೇಳುತ್ತಾರೆ. “ಕಟ್ಟು 
ವೆವು ನಾವು...” ಎಂದು ಅಡಿಗರು ಗುಡುಗಿದ ಸಂದರ್ಭಕ್ಕೂ ಕಟ್ಟ್ರವೆವು ನಾವು 
ಎಂದು ಬೆಟ್ಟಗಳ ಸೋಪಾನದಲ್ಲಿ ಆಲೂಗೆಡ್ಡೆ ಬೆಳೆಯುವುದಕ್ಕೂ ಭಾಷೆ ಅನುವು 
ಮಾಡಿಕೊಡುತ್ತದೆ. ಜಾಹೀರಾತುದಾರ ಎಷ್ಟು ಚಾಣಾಕ್ಷನಾಗಿರುತ್ತಾನೆಂದರೆ ಅರ್ಥ 
ಮತ್ತು ಶಬ್ದಕ್ಕೆ ಹೇಗಾದರೂ ಮಾಡಿ ಸಂಬಂಧವನ ತ ಕಲ್ಪಿಸಿ ತನ್ನ ವ್ಯಾಪಾರವನ್ನು 
ಕುದುರಿಸಿಕೊಳ್ಳುತ್ತಾನೆ. ೯ 


3. ವಿರಳ ಪದ ಪ್ರಯೋಗಗಳು 


ಕೆಲವೂಮ್ಮೆ ಪ್ರಾಸಕ್ಕಾಗಿ ಅಥವಾ ವಿಶೇಷ ಪರಿಣಾಮ ಬೀರುವುದಕ್ಕಾಗಿ 
ವಿರಳವಾಗಿ ಬಳಸುವ ಪದಗಳನ್ನು ಜಾಹೀರಾತುದಾರ ಬಳಸುತ್ತಾನೆ. ಉದಾಹರಣೆಗೆ 
ಕ್ಯಾಡ್‌ಬರಿಸ್‌ ಚಾಕಲೇಟ್‌ನವರ ""ಚೌಕಲೇಟಿನಲ್ಲಿ ಹೊಸತು ಮೋದ ಒಂದರಲ್ಲೇ 
ಎರಡು ಸಾ ದ” 


ಜಾಹೀರಾತಿನಲ್ಲಿ ಕನ್ನಡ $5 


ಎಂಬ ಜಾಹೀರಾತಿನಲ್ಲಿ ಮೋದ, ಮತ್ತು ಸ್ವಾದ ವಿರಳ ಪ್ರಯೋಗಗಳು. 
"ಅಮೂಲ್‌ ಮಿಲ್ಫ್‌ ಪೌಡರ್‌ ಇದ್ದರೆ ವ.ನೆಯಲ್ಲೇ "ದುಗ್ಬಾಲಯ'ವಿದ್ದ 
ಹಾಗೆ” ಎಂಬ ಜಾಹೀರಾತಿನಲ್ಲಿ, ""ದುಗ್ಭ್ರಾಲಯ'”ವು ಸಹ ವಿರಳ ಪ್ರಯೋಗ. 


4. ತುಲನಾತ್ಮಕ 


"ಎಲ್ಲಕ್ಕಿಂತ, "ಬೇರೆ ಯಾವುದೇ” ಮುಂತಾದ ತುಲನಾತ್ಮಕ ಪದಪ್ರಯೋಗ 
ಗಳನ್ನು ಬಳಸಿಕೊಂಡು ತಮ್ಮ ವಸ್ತುವೇ ಉತೃೃಷ್ಟವೆಂದು ಸಾಧಿಸುವ ಜಾಹೀರಾತು 
ದಾರರೂ ಇದ್ದಾರೆ. 


ಉದಾಹರಣೆಗೆ: *"464 ಡಿಟರ್ಜೆಂಟ್‌ ಬಾರ್‌ ಬೇರೆ ಯಾವುವೇ ಸಾಬೂನು 
ಗಳನ್ನು ಮಾರಿಸುತ್ತದೆ?'' ಮತ್ತು “ಸ್ವಸ್ತಿಕ್‌ ಡಿಟರ್ಜೆಂಟ್‌ ಬಾರ್‌ನವರ ಎಲ್ಲಕ್ಕಿಂತ 
ಹೆಚ್ಚು ಸ ೈಚ್ಛತೆ ಎಲ್ಲಕ್ಕಿಂತ ಕಡಿಮೆ ಬೆಲೆಯಲ್ಲಿ” ಮೇಲಿನ ಎರಡು ಸಾಬೂನುಗಳ 
ಜಾಹೀರಾತನ್ನು ಗಮನಿಸಿದರೆ ಗ್ರಾಹಕನಿಗೆ ತಬ್ಬಬ್ಬಾಗುತ್ತದೆ. ಬೇರೆ ಯಾವದೇ” 
ಮತ್ತು ""ಎಲ್ಲಕ್ಕಿಂತ'' ಎರಡು ಪ್ರಯೋಗಗಳು ಒಂದೇ ಆರ್ಥವನ್ನು ಕೊಡುತ್ತವೆ. 
ಎರಡನೇ ಜಾಹೀರಾತಿನಲ್ಲಿರುವ “ಹೆಚ್ಚು'' ಮತ್ತು “ಕಡಿಮೆ” ಎಂಬ ಪದಗಳನ್ನು 
ಗವನಿಸಬಹುದು. ವಿರುದ್ಧಾ ತ್ಮಕವಾದ ಪ್‌ ಪದಗಳನ್ನು ಬಳಸಿಕೊಳ್ಳುವುದರ 
ಮುಖಾಂತರ ಗ್ರಾಹಕರನ್ನು ಆಕರ್ಷಿಸುತ್ತಾರೆ. 


ಇನ್ನು ಕೆಲವರು ಎಲ್ಲಕ್ಕಿಂತ ತಮ್ಮ ವಸ್ತು ಶ್ರೇಷ್ಠ ಎನ್ನುವುದರ ಬದಲು 


ಆ ಇದ ~ © 
ರೂಢಿಗತವಾದ, ಜನಪ್ರಿಯವಾದ, ವಸ್ತುವಿನಷ್ಟೇ ಮ್ಮದೂ ಶ್ರೇಷ್ಠ ಎನ್ನು ವುದರ 


ತ 
ಮೂಲಕೆ ಸಮತೋಲನಗೊಳಿಸಲು ಯತ್ನಿಸುತ್ತಾ ರೆ. ಇದನ್ನು ಕೆಳಗಿನ ಜಾಹೀ 
ರಾತಿನಲ್ಲಿ ಗಮನಿಸಬಹುದು. 
ರಿಕರಿ ಇನ್‌ಸ್ಟೆಂಟ್‌ನವರ ""ಬಹಳಷ್ಟು ಫಿಲ್ಲರ್‌ ಕಾಫಿಯಷ್ಟೇ ರುಚಿಯಾಗಿರು 
ವುದರಿಂದ ವ್ಯತ್ಯಾಸವನ್ನು ಹೇಳುವುದು ಬಹಳ ಕಷ್ಟ''. 


5. ಸಂಬೋಧನಾತ್ಮಕ 
ಗ್ರಾಹಕರ ಗಮನ ಸೆಳೆದು ಅವರೊಡನೆ ನೇರ ಸಂಭಾಷಣೆಗಿಳಿಯುವುದನ್ನು ' 

ಕೆಳಗಿನ ಜಾಹೀರಾತುಗಳಲ್ಲಿ ಕಣಬಹುದು. 

““ತಾಯಂದಿರೇ 

ಡಾಕ್ಟರರು,ಶಿಶು.ಆಹಾರದಲ್ಲಿ 

ಯಾವುದನ್ನು ನಿರೀಕ್ಷಿಸುತ್ತಾರೋ ಅದನ್ನು 

ಅವರು ಅಮೂಲ್‌ ಸ್ಪೇಯಲ್ಲಿ ಕಾಣುತ್ತಾರೆ'' 
ಇಲ್ಲಿ ತಾಯಂದಿರೇ ಎಂದು ಸಂಬೋಧಿಸಿ "ಮಗುವಿನ' ಮತ್ತು "ಆಕೆಗಿರುವ' ಕಾಳಜಿ 
ಯನು ಕ ಲಾಭ ಪಡೆಯುವ ಯತ್ನ ವಿದೆ. ಇಂಥ ಸಂಬೋಧನಾತ್ಮಕ ಸನ್ನಿವೇಶಗಳಲ್ಲಿ 


56 ಸಾಧನೆ 


ಗಮನ ಸೆಳೆಯುವ ಯತ್ನ ಪ್ರಮುಖವಾದುದು. ನೋಡಿರಿ, ತಡೆಯಿರಿ, ಕೇಳಿರಿ, 
ನಿವಗಗೆ, ನಿಮ್ಮ ಕುಟುಂಬಕ್ಕೆ ಇತ್ಯಾ ದಿ ಗಮನ.ಸೆಳೆತಗಳ ಮೂಲಕ ಅವರ ದ್ಭ ಷ್ಟಿ 
ಯನ್ನು ಸೆಳೆಯುವ ಯತ್ನವನ್ನು ಎಸರು. ಹೀಗೆ ಮೊದಲು ಅವರನ್ನು 
ಆಕರ್ಷಿಸಿ ನಂತರ ತಮ್ಮ ವಸ್ತುಗಳ ಗುಣವಿಮರ್ಶೆಗೆ ತೊಡಗುತ್ತಾರೆ. ಹೆಚ್ಚು 
ಹೆಚ್ಚು ಗುಣವಾಹಕಗಳನು ಶ್ರ ಬಳಸಿದಷ್ಟು ತಮ್ಮ ವಸ್ತುಗಳ ಗುಣಮಟ್ಟ ಶ್ರ ಮಾರು- 
ಕಟ್ಟೆಯಲ್ಲಿ ಏರುತ್ತವೆಂದು ಉತ್ಪಾದಕರು ತಿಳಿದಂತೆ ಇಣುತ್ತದೆ. ಉದಾಹರಣೆಗೆ 
«ರಸಭರಿತ, ವಿಚಾರಪೂರಿತ, ರೋಮಾಂಚಕಾರಿ, ಚೇತೋಹಾರಿ ವಿಶ ಕಥಾಕೋಶ”? 
ಎಂಬ ಜಾಹೀರಾತನ್ನು ನೋಡಬಹುದು. ವಿಶ್ವಕಥಾಕೋಶ ಮೇಲ್ಕಂಡ ಎಲ್ಲಾ 
ಗುಣವಿಶೇಷ ಳನ್ನು SE) ಇಲ್ಲದಿರಬಹುದು. ಆದರೆ ಭಿನ್ನ 
ಅಭಿರುಚಿಯ ಜನಕ್ಕೆ ಮೇಲಿನ ನಾಲ್ಕು ಗುಣಗಳಲ್ಲಿ ಒಂದಾದರೂ ರುಚಿಸದೆ ಇದ್ದಿ ತೆ? 
ಇನ್ನೊಂದು ರಾವ್‌ ಸ ಈ ಮನಮೋಹಕ ಕಾಂತಿ, ಕೋಮಲ, 
ನಯ, ಸಹಜ, ಸುಂದರ'' ಇಲ್ಲಿ ಮೊದಲನೆ ವಾಕ್ಯದಲ್ಲಿ ನಾಲ್ಕು ಪದಗಳಿವೆ. 
ಅದಕ್ಕೆ ಸಂವಾದಿಯಾಗಿ ನಾಲ್ಕು ಗುಣವಾಚಕಗಳನ್ನು ನೀಡಲಾಗಿದೆ. ಹೀಗೆ ಒಹು 
ತೇಕ ಜಾಹೀರಾತ:ದಾರರು ಒಂದಕ್ಕಿಂತ ಹೆಚ್ಚಿನ ಗುಣವಾಚಕಗಳನ್ನು ಬಳಸುವುದರಲ್ಲಿ 
ಉತ್ಸುಕರಾಗಿರುತ್ತಾರೆ. 


6. ಭಾಷಾನಿಯಮದ ಉಲ್ಲಂಘನೆ 


ಕಡೆಯದಾಗಿ, ಜಾಹೀರಾತುದಾರರು ಕೆಲವೂಮ್ಮೆ ಸಾಮಾನ್ಯ ಭಾಷಾ ನಿಯಮ 
ಗಳನ್ನು ಹೇಗೆ ಉಲ್ಲಂಘಸುತ್ತಾರೆಂಬುದನ್ನು ನೋಡಬಹುದು. ಬಹುತೇಕ ರಾಜ್ಯ 
ಭಾಷೆಗಳಲ್ಲಿ ಬರುವ ರಾಷಿ ಪ್ರೀಯಮಟ್ಟದ ವಸ್ತುಗಳ ಜಾಹೀರಾತುಗಳು ಮೂಲತಃ 
ಇಂಗ್ಲೀಷಿನಲ್ಲಿದ್ದು ಭಾಷಾಂತರ ಮಾಡಿದವುಗಳೆಂದು ತೋರುತ್ತದೆ. ಏಕೆಂದರೆ, 
ಕನ್ನಡಕ್ಕೆ ಅಸಹಜವನಿಸುವ ಉಕ್ತಿಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಅನುವಾದಕ 
ಮೊದಲಿಗೆ ಒತು ಿಕೊಡುವುನು ಪಾ ಸಕ RN ನಂತರೆ ಅರ್ಥಕ್ಕೆ. ಪದಗಳ ಅರ್ಥವನ್ನು 
ನೀಡುವಾಗ ಒಟ್ಟಾರೆ ಆ ಜಾಹೀರು ಬಗ್ಗೆ ಗವನನೀಡುತ್ತಾರೆಯೇ ವಿನಃ ಕಿಲ 
ವೊಮ್ಮೆ ಬಂದೊಂದು ಪದ ತಪ್ಪಾದರೂ ಅಷ್ಟು ಗಿ ಗಮನಿಸುವುದಿಲ್ಲ. ಉದಾಹರ 
ಣೆಗೆ : "ನಿವು ಒದನ್ನಾಗಿ ಮಾಡಿಕೊಳ್ಳಿ ರಿ ನಿಮ್ಮ ಹಣಕ್ಕೆ ಅಧಿಕ ನ್ಯ 
ಪಡೆಯಿರಿ” ಇದು ದಾವಣಗೆರೆ ಕಾಟನ್‌ ಮಿಲ್ಫ್‌ ನವರ ಚೊಬೀರಾತ ಇಲ್ಲಿ 
“ಮೌಲ್ಯ” ಎಂಬ ಪದ ಭ್ಯ ಕೊಳ್ಳು ವ ವಸ್ತು ಒಟ್ಟಿ ಯಾದ್ದ 
ರಿಂದ ಅದು ಕೊಡುವ ಹಣಕ್ಕೆ ' ನೀಡುತ್ತ ದೆಯೇ ತ: ಫಾ ವನ್ನ ಲ. 
ಅದು “ನಿಮ್ಮ ಹಣಕ್ಕೆ Gt pe ಸಿ ಪಡೆಯಿರಿ'' ಎಂದಿರಬೆ ಅದೆ: 
: ರೀತಿ "ಹೊಸ ಈ ಕಪ್ಪ “ಸೂಪರ್‌” ಶಕಿ ನನ್ನೆ ಲ್ಲಗೆ ಸಂಜ k ಘಃ ನಿಪ್ಪೊ ¢ 


ಎದಿ 
ಸೂಪರ್‌ ಬ್ಯಾಟರಿ "ಜಾಹೀರಾತಿನಲ್ಲಿ ಕಪು ಬ ಸಳಾಪರ್‌ಶಕ್ತಿ” ಎಂದು ಒಂದ 


ಜಾಹೀರಾತಿನಲ್ಲಿ ಕನ್ನಡ 57 


ಘಟಕವಾಗಿ ಓದಿಕೊಂಡರೆ ಜಾಹೀರಾತಿನ ಉದ್ದೇಶಕ್ಕೆ ವ್ಯತಿರಿಕ್ತವಾದ ಅರ್ಥ 
ಬರುತ್ತದೆ. ಇಲ್ಲಿ ಈ ಕಪ್ಪನ್ನು ನಿವಾರಿಸುವ “ಸುಪರ್‌' ಶಕ್ತಿ ಎಂದಿದ್ದರೆ ಗ್ರಾಹಕ 
ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಿದ್ದ. ಇನ್ನೊಂದು ರೀತಿಯ ಸಂದಿಗ್ಧ ಕ್ಕೆ 
"ಬಿಳುಪಿನ ಒಗೆತಕ್ಕಾಗಿ 107 ಸ್ಪೆಷಲ್‌ ಡಿಟರ್ಜೆಂಟ್‌' ಎಂಬ ಜಾಹೀರಾತನು ಡೆ ನೋಡಿ. 
“ಬಿಳುಪಿನ ಒಗೆತ' ಎಂಬ ಪದಪುಂಜ ಬಿಳುಪನ್ನು ಒಗೆಯುವುದು ಎಂಬ ಅರ್ಥ 
ಕೊಟ್ಟರೆ, ಬಟ್ಟಿ ಒಗೆಯುವುದಕ್ಕೆ ಬೇರೆ ಸೋಪು ಹುಡುಕಿಕೊಂಡು ಹೋಗಬೇಕಾ 
ದೀತು. ಇನ್ನು ಕೆಲವು ಜಾಹೀರಾತುದಾರರು ತಮ್ಮ ವಸ್ತುವಿನ ಟ್ರೇಡ್‌ 
ಮಾರ್ಕನ್ನೇ ಗುಣವಾಚಕವನ್ನಾಗಿಸುವ ವಿಶೇಷ ಸೌಲಭ್ಯವನ್ನು ಪಡೆದಿದ್ದೂ ವಿಫಲ 
ರಾಗುತ್ತಾರೆಂಬುದಕ್ಕೆ "ನಿಮ್ಮ ಪ್ರೆಸ್ಟ್ರೀಜ್‌ನಿಂದ ಹೆಚ್ಚು ಲಾಭ ಪಡೆಯಿರಿ” 
ಎಂಬ ಜಾಹೀರಾತನ್ನು ನೋಡಬಹುದು. “ನಿಮ್ಮ ಪ್ರೆಸ್ಟ್ರೀಜ್‌ನಿಂದ ಪ್ರೇಸ್ಟೀಜ್‌ 
ಹೆಚ್ಚಿಸಿಕೊಳ್ಳಿ'' ಎಂದು ಜಾಹೀರಾತು ಇದ್ದರೆ ಇನ್ನೂ ಆಕರ್ಷಕವಾಗಿರುತ್ತಿತ್ತು. 
ಇಲ್ಲಿ ಕೆಲವು ಭಾಷಾ ಉಲ್ಲಂಘನೆಯ ಉದಾಹರಣೆಗಳನ್ನು ಮಾತ್ರ ಕೊಡಲಾಗಿದೆ. 


ಕೊನೆಯದಾಗಿ ಜಾಹೀರಾತಿನ ಭಾಷೆ ಸರಳವಾಗಿರುತ್ತದೆ. ಮತ್ತು ಸ್ಫುಟ 
ವಾಗಿರುತ್ತದೆ. ಚಿಕ್ಕ ಚಿಕ್ಕ ವಾಕ್ಯ ಅಥವಾ ಪದಪುಂಜಗಳೇ ಇಲ್ಲಿ ಬಳಕೆಯಾಗುವುದು 
ಹೆಚ್ಚು. ಕನ್ನಡವನ್ನು ಜಾಹೀರಾತಿನಲ್ಲಿ ಬಳಸುವಾಗ ಜನರನ್ನಾ ಕರ್ಷಿಸುವ ಭಾಷಾ 
ಸ್ವರೂಪವನ್ನು ಬಳಸಿಕೊಳ್ಳ ಲು ಎಲ್ಲರೂ ಪ್ರಯತ್ನಿಸಿದ್ದಾರೆ. ಇನ್ನೊಂದು 
ಪ್ರಮುಖ ಅಂಶವೆಂದರೆ ಎಲ್ಲಾ ಜಾಹೀರಾತುದಾರರು ತಮ್ಮ ಜಾಹೀರಾತಿನಲ್ಲಿ 
' ತಮ್ಮ ವಸ್ತುವೇ ಶ್ರೇಷ್ಠವೆಂದು ಪ್ರತಿಪಾದಿಸುವುದಕ್ಕೆ ಒತ್ತುಕೊಡುವ ರಚನೆಗಳನ್ನು 
(Emphatic structure) ಹೆಚ್ಚಾಗಿ ಬಳಸುತ್ತಾರೆ.* 


*ಮೇ 11 1980ರ ಭಾನುವಾರ ಮೈ ಸೂರಿನ ಚೇತನ ಕನ್ನಡ ಸಂಘದ ದಶಮಾನೋತ್ಸವ 
. ಸಂದರ್ಭದಲ್ಲಿ ಏರ್ಪಡಿಸಿದ್ದ *'ಕನ್ನಡ ಭಾಷೆ ಬಳಕೆ'' ಎಂಬ ವಿಚಾರ ಸಂಕಿರಣದಲ್ಲಿ 
ಮಂಡಿಸಿದ ಪ್ರಬಂಧ. 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು, 


ಜಯಶ್ರೀ ಚೌಟಿ 


ಕಥೆಯನ್ನು ಲೇಖಕ ನೇರವಾಗ ತಾನೇ ಹೇಳಬಹುದು. ಕೃ ತಿಯ ಒಂದು ಪಾತ್ರ 
“ತುನಾಗಿ' (in First Person) ಮುನ್ನ ಡೆಸಿಕೊಂಡು ಸೂಚ ಧಿ ಲೇಖ ಕನೇ 
ಒಂದು ಪಾತ್ರವಾಗಿ ಕಾದಂಬರಿ ಮುನ್ನಡೆಯಬಹುದು. ಮುಂತಾದವುಗಳು 
ಕಾದಂಬರಿಯ ನಡೆಗೆ ಬಳಸಿಕೊಳು ವ ವಿವಿಧ ತಂತ್ರಗಳು ಹೇಗೋ ಹಾಗೇ “ಡೆ ರಿ” 
ಕಾದಂಬರಿಯ ತಂತ್ರ ಕ್ಕಾಗಿ ಬಳಸಿಕೊಳ್ಳು ವ ಒಂದು ವಿಧಾನ. ಒಬ್ಬ ವ್ಯಕ್ತಿಯ 
ವ್ಯಕ್ತಿತ್ವದ ಅನ್ವೆ ಸಿ ಹೊರಟಾಗ, ಜತೆ ವ್ಯಕ್ತಿ ಕ್ರಿಯನ್ನು ಕುರಿತು ಇನ್ನೊಬ್ಬರು 
ಹೇಳ: ವುದಕ್ಕಿ ಸ್ತ ಆ ವ್ಯಕ್ತಿ ಫಿಯೇ ಸ್ವಂತ ತೌ ಸತ ಪ್ರಾಮಾಣಿಕತೆಯ ಅಂಶ 
ಹೆಚ್ಚು. ಇಂಥ ವ್ಯ ಕ್ರಿ ಸ ಅಂತ ಸಾ ವಸು ಶ್ರಿನಿಷ್ಠವಾಗಿ ಬಿಚ್ಚಿಕೊಳ್ಳಲು "ಡೈ ರಿ? 
ಒಳ್ಳೆಯ ಮಾಧ್ಯಮ. ಈ ದಿಶೆಯಲ್ಲಿಯ ಕಾರಂತರ “ಅಳಿದ ಮೇಲೆ”, ಭೈರಪ್ಪ 
ನವರ “ಅನ್ವೇಷಣೆ” ಮತ್ತು ನಾ. ಮೊಗಸಾಲೆಯವರ “ನನ ್ಲದಲ್ಲದ್ದು' ಕಾದಂಬರಿ 
ಗಳನ್ನು ಕುರಿತು ವಿವೇಚಿಸುವುದು ನನ್ನ ಈ ಲೇಖನದ ಉದ್ದೆ ಶ. “ಕಾದೇಬರಿಯ 
ವಸ್ತು ನಿನ ಬೆಳವಣಿಗೆಯಲ್ಲಿ "ಡೈ ರ ಅರ್ಥಪೂರ್ಣತೆ ಗಳಿಸಿಕೊಳು ವುದನ್ನು ಈ 


ಎಲ್ಲ ಕಾದಂಬರಿಗಳಲ್ಲಿ ಕಾಣುತ್ತೇವೆ. 


ಅಂದಂದಿನ ಘಟನೆಗಳ ದಾಖಲೆಗೆ “ದಿನಚರಿ” ಅಥವಾ "ಡೈ ರಿ” ಎಂದು 
ಕರೆಯಬಹುದು. ದಿನಚರಿಯನ್ನು ಯಾಕೆ ಬರೆಯಬೇಕು ಎನ್ನುವ ಪ್ರಶ್ನೆ. ಕೆಲ: 
ವೊಂದು ಜಾಯಮಾನದವರಿಗೆ ವೃ ಶ್ರೀಯವರಿಗೆ ಅದು ಅನಿವಾರ್ಯವೇ. 
ನಾವಿಕ, ಪ್ರವಾಸಿಗ, ಯೋಧ, ಕ್ರೀಡಾವಿಲಾಸಿ, ಪತ್ರಿ ಕೋದ್ಯಮಿ, ಕಾರ್ಯದರ್ಶಿ 
ಅಂತೂ ಕೆಲವೊಂದು ವೃತ್ತಿಯಲ್ಲಿರುವವರಿಗೆ ಡೈರಿ ಬರೆಯುವುದು 'ಅವಶ್ಯ ವೇ 
ಅಹುದು. ಆದರೆ ಇಂತಹ ವ್ಯವಹಾರಿಕ ದಿನಚರಿಗಳನ್ನು ಹೊರತ ಪಡಿಸ 
ವೈ ಯಕಿ ಕಿಕತೆಗೇ ಒತ್ತು ಕೊಟ್ಟ ದಿನಚರಿಗಳನ್ನು ಕುರಿತು ಈಪ್ಪ ಶ್ನೆ "ಮುಖ್ಯ. ವ್ಯ ಕ್ರಿಗಳ 
ಆಂತ ತರಂಗವನ್ನು ತೆರೆದಿಡುವ ದಿನಚರಿಗಳಿಗೆ ಕಾರಣವೇನು pr ಅಪಪ 
ಬರೆಯಲು ಮೂಲ ಪ್ರೇರಣೆ ಏನು? ವಿಚಾರಿಸುವ ಅಂಶ. ಬದುಕು ಸಂಕೀರ್ಣ 
ವಾದಾಗ, ಪ ಪ್ರಶ್ನೆಯಾದಾಗ, ಅಂತರಂಗವನ್ನೇ ಬುಡಮೇಲು ಮಾಡುವ . ವಿಚಾರ 


ಧಾರೆಗಳಿಗೆಲ್ಲ ಅಭಿವ್ಯಕ್ತಿ ಬೇಕೇ ಆಗುತ್ತದೆ. ಬದುಕಿನ ಸಂಕೀರ್ಣತೆಯ ಹಿನ್ನೆಲೆ 


ಯಲ್ಲ ಘಟನೆ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ನಮ್ಮ ಅನುಭವಗಳೇ 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 59 


ನಮಗೆ ಭಾರವಾಗುತ್ತವೆ. ಹೇಗಾದರೂ ಸರಿ ಹೊರಗೆ ಹಾಕಲೇಬೇಕೆಂಬ ತುಡಿತ 
ತೀವ್ರವಾಗುತ್ತದೆ. ಎಷ್ಟೇ ಆತ್ಮೀಯರಾದರೂ ನಮ್ಮೆಲ್ಲವನ್ನೂ ಇನ್ನೊಬ್ಬ 


ರೊಂದಿಗೆ ಬಿಚ್ಚಿಕೊಳ್ಳುವುದು ಸಾಧ್ಯವಿಲ್ಲ. ಎಲ್ಲೊ ಕೆಲವು ಮುಚ್ಚಿಟ್ಟ ಕೊಳ್ಳುತ್ತವೆ. 


ದೌರ್ಬಲ್ಯಗಳಿರಬಹುದು, ತಪ್ಪಿ ತಸ್ಥ ಕಲ್ಪನೆಯಿರಬಹುದು - ಅಂತಹುದನ್ನೆಲ್ಲ 
ಇನ್ನೊಬ್ಬ ರೊಂದಿಗೆ ಹೇಳಿಕೊಳ ಗಲು ಏನೋ ಮುಜುಗರ. ಆದರೂ ತಡೆಯ 
ಲಾರದ ತುಡಿತ. ಹೊರಬರಲೇಬೇಕು. ಒಬ್ಬ ವಕಿ.ಯೊಂದಿಗೆ ಹೇಳಿಕೊಳ್ಳುವಾಗ 


೫ ಸಹಜವಾಗಿಯೇ ಸಿಗುವ ನೆಮ್ಮದಿ, ಬರವಣಿಗೆಯಿಂದಲೂ ಆಷ್ಟೇ ಪ್ರಮಾಣದಲ್ಲಿ 


ಈ ಲ ್‌್ಚ6್ಥ್ಹ್ಹ್ಹ 4% 


೬ 
ಸಿಕ್ಕುತ್ತದೆಂಬುದು ಖಂಡಿತ ಸತ್ಯ. ಬಹುಶಃ, ವಿಚಾರವಂತರೆನಿಸಿಕೊಂಡವರು ಡೈರಿ 


ಬರೆಯಲು ಇದೇ ಮೂಲ ಕಾರಣವಿರಬೇಕು. 

“ದಿನಚರಿಯನ್ನು ಯಾರು ಬೇಕಾದರೂ ಬರೆದಿಡಬಹುದು. ಅದು ಕೆಲವು 
ಎಶಿಷ ಗುಣಗಳಿಂದ ಕೂಡಿಕೊಂಡಿದ ರೆ ವರಾತ, ಸ್ತೀಕರಣೀಯಾು ಸಾಹಿತ್ಯವಾಗುತ್ತದೆ. 

ಗ ಎ ಅ ವ ಶಿ ಇತಿ 

ಬಹುಕಾಲ ಜೀವಂತವಾಗಿರ.ತ್ತದೆ. ಆಲ್ಚಾದ - ಪ್ರಯೋಜನ ಎರಡನ್ನೂ 
ಒದಗಿಸುತ್ತದೆ, ಸಾಮಾಜಿಕ ಜೀವಿಯಾಗಿರಬೇಕಾದ ಮನುಷ್ಯ ಪ್ರಾಣಿಗೆ ಪ್ರಜ್ಞೆ 
ಸದಾ ಅತ್ತವಶ್ಶಕ. ಆದರೆ ಅದು ಸ್ನಪ್ರಜ್ಞೆಗೆ ಆಥವಾ ತನ್ನರಿವಿಗೆ ತಿರುಗಿ ಪ್ರಬಲ 
ರಿ ಶಿ ಇ ಬ 


(Gl 


ರಿ 
"ವ 
ಗೊಂಡರೆ ಒಳ್ಳೆಯದಲ್ಲ. ತಾನು ತನ್ನ ಸುಖ-ದುಃಖ ತನ್ನ ಕೀರ್ತಿ ಇತ್ಯಾದಿಯನ್ನು 
ಇತರರ ಮುಂದೆ ಪ್ರದರ್ಶಿಸುವ ಹಂಬಲಿಕೆ ಬೆಳೆಯುತ್ತದೆ. ಪರಿಣಾಮವಾಗಿ 
ಇತರರಿಗೆ ಬೇಸರ. ದಿನಚರಿಕಾರ ತನ್ನ ಆಗುಹೋಗುಗಳನ್ನೇ ದಾಖಲಿಸಿದರೂ ಅದು 
ತನ್ನರಿವಿನಿಂದ ವಿವೇಚನೆ ಪಡೆದ ಬರೆಹ ಆಗಬೇಕು. ನಿರ್ಲಿಪ್ತತೆ ಅದರ 
ಲಾಂಛನ”!. 


ಎಸ್‌. ವಿ. ರಂಗಣ್ಣನವರು ದಿನಚರಿಗಳಲ್ಲಿ ಕೆಲವು ಪ್ರತ್ಯೇಕ ವಿಂಗಡನೆಗಳನ್ನೇ 
ಮಾಡುತ್ತಾರೆ : 1) ಉದ್ದೇಶ ಶೂನ್ಯ ವ್ಯಾಪಾರ ಪ್ರಾಯಶಃ ಮಾನವ ಪ್ರಕೃತಿಗೆ 
ವಿರುದ್ಧ. ದಿನಚರಿ ಬರೆದಿಡುವುದು ಯಾವದೋ ಒಂದು ಅಪೇಕ್ಷೆಯನ್ನು 
ಕೈಗೂಡಿಸಿಕೊಳು ವುದಕ್ಕೆ. 2) ಲೋಕದ ವಿದ್ಯವರಾನಗಳನ್ನು ಕುರಿತು ನಿಜಾಂಶ 
ದಾಖಲಿಸುವ ಇಚ್ಛೆಯೂ ಕೆಲವರನ್ನು ದಿನಚರಿಗೆ ಸೆಳೆಯುತ್ತದೆ. 3) ತಮಗೆ 
ಯಾವ ಕಾರ್ಯಕ್ರಮ ಉಲ್ಟಾ ಸಕರವೂ ಪ್ರಯೋಜನಕರವೂ ಆಯಿತೋ ಆದನ್ನು 
ಇತರರಿಗೆ ಸಿಫಾರಸು ಮಾಡುವುದಕ್ಕಾಗಿ ದಿನಚರಿಯನ್ನು ಪ್ರಕಟಿಸಬಹುದು. 
4) ಹಣ ಸಂಪಾದನೆಗಾಗಿ ರೋಜು ದಾಖಲೆ, ದಿನಚರಿಗಳನ್ನು ಒರೆದವರಿದ್ದಾರೆ. 
5) ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಸುಧಾರಣೆಗಳಿಗೆ ಸಂಬಂಧಿಸಿದ ದಿನ 


' ಚರಿಯೂ ಸಾಕಹಿ ದೆ. 6) ತಮ್ಮ ತಮ್ಮ ಆಂತರಂಗವೇ ಆದರೂ ಅದು 


ಕೆಲವರಿಗೆ ಬಿಡಿಸಲಾಗದ ಸಮಸ್ಯೆ. 7) ನಾನೆಷ್ಟು ಚೆನ್ನಾಗಿ ಬರೆಯಬಲ್ಲೆ ಎಂಬ 


1. ವಿಶ್ವಕೋಶ ಸಂಪುಟ 9, ಪು. 597-98. 


60 ಸಾಧನೆ 


ಸೊಕ್ಕಿನಿಂದಲೂ, ನನ್ನ ಸಮಾನರುಂಟೇ ಎಷ್ಟು ವೈವಿಧ್ಯವಂಯವಾದ ಬದುಕು 
ನನ್ನದು ಎಂಬ ಬಿಗುಮಾನದಿಂದಲೂ ದಿನಚರಿಗೆ ಕೈಹಾಕುವವರು ಇಲ್ಲದಿಲ್ಲ.2 


ಪ್ರಸ್ತುತ ಕಾದಂಬರಿಗಳ ಧಿನಚರಿಕರ್ತರ ದಿನಚರಿಗಳು, ಒಂದು, ಐದು ಮತ್ತೂ 
ಆರನೆಯ ವಿಂಗಡನೆಗಳಿಗೆ ಅಷ್ಟಿಷ್ಟು ಹೊಂದಿಕೊಳ್ಳುತ್ತವೆ. ಒಂದು ಕಾದಂಬರಿ 
ಯಲ್ಲಿ ಕೊನೆಯದರ ವಿಮೆರ್ಶೆಯೂ ನಡೆಯುತ್ತದೆ. ಉದ್ದೇಶವಿಲ್ಲದೆ ಯಾರೂ 
ದಿನಚರಿಯನ್ನು ಬರೆಯಲಾರರು. ಬರವಣಿಗೆಗೆ ಯಾವುದೋ ಒಂದು ಅಪೇಕ್ಷೆ 
ಇದ್ದೇ ಇರುತ್ತದೆ. ತನ್ನನ್ನು ತಾನು ಕಂಡುಕೊಳ್ಳಬೇಕೆನ್ನು ವುದೂ ಅಪೇಕ್ಷೆಯೇ. 
ತನ್ನ ತಪ್ಪುಒಪ್ಪುಗಳನ್ನು ವಿವೇಚಿಸಿಕೊಳ್ಳಬೇಕೆನ್ನು ವುದೂ, ದ್ವಂದ್ವ ಮನಸ್ಸಿಗೆ 
ಬರವಣೆಗೆಯಿಂದ ಪರಿಹಾರ ಕಂಡುಕೊಳ ಬೇಕೆಂಬುದೂ — ಅಪೇಕ್ಷೆಗಳೇ. ಅಪೇಕ್ಷೆ 
ಗಳಿಂದ ನಿಜಕ್ಕೆ ಹೊರತಾದ ಉತ್ಪೆ ಘಕ್ಷೆ ಬೆಳೆಯುವ ಸಾಧ್ಯತೆ ಹೆಚ್ಚು. ಆದರೆ ಈ 
ಸಾಧ್ಯತೆಯನ್ನು ದಾಟಿ, ತಮ್ಮ ಬದುಕಿನಷೆ ನೇ ತಮ್ಮ ದಿನಚರಿಯೂ ಪ್ರಾಮಾಣಿಕ 
ವಾಗಿರಬೇಕೆಂಬ ಪ್ರಜ್ಞೆ, ಇಲ್ಲಿಯ ಕಾದಂಬರಿಗಳ ಎಲ್ಲ ದಿನಚರಿಗಳಲ್ಲೂ ಗೋಚರಿಸು 
ತ್ತದೆ. ಪ್ರಾಮಾಣಿಕತೆಗೆ ಹೆಚ್ಚು ಒತ್ತುಕೊಟ್ಟಿರುವುದೇ ಇಲ್ಲಿಯ ದಿನಚರಿಗಳ 


ಇರಿ 


 ದಿನಚರಿಕರ್ತರ ವಿಶೇಷತೆ. 


ದಿನಚರಿಯ ನಿರೂಪಣೆಯೊಂದಿಗೆಯೇ ಕಾದಂಬರಿಯ ವಸ್ತು ಬೆಳವಣಿಗೆ 
ಹೊಂದುವದು "ಅಳಿದ ಮೇಲೆ”, “ಅನ್ವೇಷಣೆ”, “ನನ್ನದಲ್ಲದ್ದು' ಕಾದಂಬರಿಗಳಲ್ಲಿ 
ಗಣನೆಗೆ ಬರುವ ಅಂಶ. ಕಾದಂಬರಿಯ ವಸ್ತು ಮತ್ತು ದಿನಚರಿ ಹೊಂದಿಕೊಂಡೇ 
ಬರುವುದರಿಂದ ತಂತ್ರದ ದ್ದ ಕಷ್ಟಿಯಿಂದ ಡೆ ಬರಿಯ ನಿರೂಪಣೆ ಅರ್ಥಪೂರ್ಣತೆ ಗಳಿಸಿ 


ಕೊಳು ತ್ತದೆ 


ಯಶವಂತರಾಯರ ಬಾಳಿನ ಸಂಜೆಯಲ್ಲಿ ಅವರ ಸ್ನೇಹಿತರಾಗಿ ಬಂದ 
ಕಾಠಂತರು, ಅವರ ಸಾವಿನ ನಂತರ ಅವರ ಬಾಳು ಎಂಥದಿತ್ತೆಂಬುದನ್ನು “ಅಳಿದ 
ಮೇಲೆ' ಕಾದಂಬರಿಯಲ್ಲಿ ಹುಡುಕಲೆತ್ನಸಿದ್ದಾರೆ. ಯಶವಂತರಾಯರು ಬಿಟ್ಟು 
ಹೋದ ಬದುಕಿನ ಹೆಜ್ಜೆಯ ಜಾಡನ್ನು ಗುರುತಿಸುವಲ್ಲಿ ಕಾರಂತರಿಗೆ ಮುಖ್ಯವಾಗಿ 
ಮಾರ್ಗದರ್ಶಕವಾದದ್ದು ಅವರ ದಿನಚರಿ. ದಿನಚರಿಯಲ್ಲಿಯ ಉಲ್ಲೇಖಗಳ 
ನೆರವಿನಿಂದ ಯಶವಂತರಿಗೆ ಸಂಬಂಧಿಸಿದ ವ್ಯಕ್ತಿಗಳ ಸಂದರ್ಶನದೊಂದಿಗೆ ಅವರ 
ಬದುಕು ಕಾದಂಬರಿಯಲ್ಲಿ ತೆರೆಯುತ್ತ ಹೋಗುತ್ತದೆ. ದಾಂಪತ್ಯವನ್ನು ಮಾಮರ... 
ಮಲಿಗೆಗಳಿಗೆ ಹೋಲಿಸಿದ ಅವರು ಸಂಸಾರದಲ್ಲಿ ಕಂಡ ಕಹಿ, ಅನಿರೀಕ್ಷಿತವಾಗಿ ತಮ್ಮ 
ಜೀವನದಲ್ಲಿ ಸಂಧಿಸಿ ಕಾಡುಮೈನಾದಂತೆ ಕುಕ್ಕಿ ಗಾಯಮಾಡಿದ ಮೇರಿಯಿಂದ 
ಅವರುಂಡ ನೋವು, ಗಿಳಿ ಎಂದು ತಂದು ಸಾಕಿ, “ದಾದಾ'ಎಂದು ಅಂತಃಕರಣದಿಂದ ಕರೆ 


2. ವಿಶ್ವಕೋಶ ಸಂಪುಟ 9, ಪು. 597-98. 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 61 


ದರೆ ತಮ್ಮ ತಲಿಯ ಮೇಲೇ ಮೆಣಸು ಅರೆದ ಆಳು, ಅವನ ದುಷ ತನ ಅರಿತರೂ 

ಅವನಿಗಾಗಿರುವ ಅವರ ಸಹಾನುಭೂತಿ-ಯಶವಂತರಾಯರ ವ್ಯಕ್ತಿತ್ವದ ಪಕಳೆಗಳು 

ಬಿಚ್ಚಿಕೊಳ್ಳು ವದು ಅವರ ದಿನಚರಿಯಿಂದಲೇ. ಯಶವಂತರ ಬದುಕಿನ ಪದರು 

ಪದರುಗಳನ್ನು ನಯನಾಜೂಕಿನಿಂದ ತೆರೆದಿಡುವಲ್ಲಿ ಕಾದಂಬರಿಕಾರರಿಗೆ ಬೆನ್ನೆಲುಬಾಗಿ 
ನಿಂತಿದ್ದು ಮತ್ತೆ ಅವರ ದಿನಚರಿ, 


ಇನ್ನು “ಅನ್ವೇಷಣೆ”, ಕಾದಂಬರಿಕಾರರೇ ಹೇಳಿದಂತೆ "ಗೃಹಭಂಗ'ದ ಕೊನೆ 
ಯಲ್ಲಿ ಉಳಿಯುವ ವಿಶ್ವ ನಾಥನ ಜೀವನವನ್ನು ಹುಡುಕ ಹೊರಟ ಕಾದಂಬರಿ. 
'ತನ್ನವರೆನ್ನುವವರು ಯಾರೂ ಇಲ್ಲದಾಗ,ತನ್ನ ಬದುಕಿನ ದಾರಿಗೆ ತಾನೇ ನಿರ್ದೇಶಕನಾದ 
ವಿಶ್ವನ ಜೀವನ ಎಲ್ಲಿಯೂ ಗಟ್ಟೆಯಾಗಿ ತಳ ಊರುವುದಿಲ್ಲ. ಕಾದಂಬರಿಯುದ್ದಕ್ಕೂ 
ವಿಶ್ವ ಅಲ್ಲಲ್ಲಿ ಬಿಟ್ಟಹೋದ ಬದುಕಿನ ಹಿನ್ನೆಲೆಯಲ್ಲಿ, ಅವನ ವ್ಯಕ್ತಿತ್ವದ ಪ್ರಭಾ 
ವಕ್ಕೆ ಸಿಲುಕಿ ಅವನನ್ನು ಹುಡುಕುವ, ಅಧೆ ರ್ರ ಸುವ ಪ್ರಯತ್ನ ನಡೆಸುವ ಪ್ರತಿ 
ಯೊಂದು ಪಾತ್ರವೂ ತನ್ನನ್ನೂ ಹುಡುಕಿಕೊಳ್ಳು ಶವ ಕ್ರಿಯೆಯಲ್ಲಿ ತೊಡಗಿ “ಆನ್ಲೈಷ 
ಣೆ'ಯ ತಂತ್ರ ರೂಪಿಸುತ್ತದೆ. ಇಂತಹ ತಂತ್ರಕ್ಕೆ ಬೆಂಬಲವಾಗಿಯೇ ದೇಶಪಾಂಡೆ 
ವಕೀಲರು - ಅವರ ಡೈರಿಯ ಕುರಿತ ಮಾತುಗಳು ಕಾದಂಬರಿಯಲ್ಲಿ ಉದ್ದ ರಿತವಾಗು 
ವವು. "ಒಂಟಿಯಾಗಿರಬಲ್ಲ, ಮಾತಿಲ್ಲದೆ ಇರಬಲ್ಲ, ಜನರಿಲ್ಲದೆ ಇರಬಲ್ಲ' ಅವನ- 
ತಮ್ಮ ಬದುಕು ಸಾಮ್ಯವೆನಿಸಿದಾಗ, ಎಶ್ವ ನ ಬದುಕಿನ ಘಟನೆಗಳನ್ನು ಕೇಳಿಯೇ 
ದೇಶಪಾಂಡೆ ವಕೀಲರಿಗೆ ತಮ್ಮ ಬದುಕನ್ನೂ ತೆರೆದು ನೋಡಬೇಕೆನ್ನುವ ಹಂಬಲ 
ಉಂಟಾಗುವುದು ; ಅದರಿಂದಲೇ ಡೈರಿಯ ಪ್ರಸ್ತಾಪ ಬರುವದು. 


ಕಾದಂಬರಿಯ ಕೊನೆಯಲ್ಲಿ ಬರುವ ವಿಶ್ವನಾಥನ ಡೈರಿಯ ಪುಟಗಳೂ ಕೂಡ 
ಕಾದಂಬರಿಯ ವಸ್ತು ಬೆಳವಣಿಗೆಗೆ ನೆರವಾಗಿಯೇ ನಿಲ್ಲುತ್ತದೆ. ತನ್ನನ್ನು ತಾನು 
ಕಾಣಬೇಕೆಂಬ ವಿಶ್ವನ ತಂಡಿತ ಅಲ್ಲೆಲ್ಲ ಗೋಚರಿಸಿ ಕಾದಂಬರಿಯ ಉದ್ದೇಶಕ್ಕೆ 
ಪೋಷಕವಾಗುತ್ತದೆ. ಕಾದಂಬರಿಯಲ್ಲಿ ಅಲ್ಲಲ್ಲಿ ಅವರಿವರ ಬಾಯಲ್ಲಿ ಬರುವ ಅವನ 
ಬದುಕಿನ ತುಣುಕುಗಳು ಇಲ್ಲಿ ಒಂದು ಮೂರ್ತ ರೂಪದಲ್ಲಿ ಕಾಣಬರುತ್ತವೆ. 
ಸುನಂದೆಯ ಬಗೆಗಿನ ತನ್ನ ನಡವಳಿಕೆ, ರಾಮೋಜಿಯೊಂದಿಗಿನ ತನ್ನ ಆತ್ಮನಿಷ್ಮುರ 
ಪ್ರಾಮಾಣಿಕತೆ........ 01 ೪... ತನ್ನ ನಡವಳಿಕೆಯನ್ನು ಕುರಿತು ದ್ವಂದ್ವ 
ವಿವೇಚನೆ ವಿಶ್ವನ ದಿನಚರಿಯಲ್ಲಿ ಒಡೆದು ಕಾಣುತ್ತದೆ. ಅಷ್ಟೇ ಅಲ್ಲ, ಅದನ್ನೋದಿ 
ತ್ಕ ತಾವೇ ಅನ್ವೇಷಿಸಿಕೊಳ್ಳುವ ಹೆಡ್‌ಮಾಸ್ತರರ ಕ್ರಿಯೆಗೆ ಪ್ರೇರಕವಾಗು 
uk 


ಫ್‌ 


“ನನ್ನೆ ದಲ್ಲದ್ದು” ಕಾದಂಬರಿಯಲ್ಲಂತೂ ಕಾದಂಬರಿಯ ಗತಿ ಗಟ್ಟಿಗೊಳ್ಳುವದಂ 
ಶ್ರೀನಿವಾಸರ ದಿನಚರಿಯ ಉಲ್ಲೇಖಗಳು ತೆರೆದುಕೊಂಡಾಗಲೇ, ಉಳಿದೆರಡು 
ಕಾದಂಬರಿಗಳಿಗಿಂತಲೂ ಇಲ್ಲಿ ದಿನಚರಿ ದೀರ್ಫ್ಥವಾಗಿ ಉಲ್ಲೇಖಗೊಂಡಿದೆ. ಸುಮಾರಂ 


62 ಸಾಧನೆ 


ಕಾದಂಬರಿಯ ಅರ್ಧಭಾಗವನ್ನೆ ಲ್ಲ ಅದು ತುಂಬಿಕೊಳ್ಳು ತ್ತ್ರದ. ಯಶವಂತರಾಯರು, 
ವಿಶ್ವನಾಥನಿಗಿಂತ ಡಾ | ಶ್ರೀನಿವಾಸರಲ್ಲಿ ಮಾನಸಿಕ ತಿಕ್ಕಾಟ ಭಟ ತೀವ್ರ. 
ಫ್ರಿ ೇನಿವಾಸರ ಅಂತರಂಗದ ಒಳಗಂಗಳನ್ನು ತೆರೆದಿಡುವುದು ಅವರ ದಿನ ರಿ. ವೈಚಾರಿ 
ಕತೆಯನ್ನು ವೈಯಕ್ತಿಕ ಜೀವನದಲ್ಲಿ ಕಾರ್ಯರೂಪಕ್ಕೆ ಳಿಸಿ ಸತ್ಯವನ್ನು pe 
ವಾಗಿ ತೆರೆದಿಡಲು ಹೋಗ ವಾಸ್ತವತೆ ವಂಚಿಸಿ ಪರಿಣಾಮ ತಿರುಗುಮುರುಗಾದಾಗ, 
ಇ ಎನೆ ಇ 5 ಆ ಲೆನ್‌ 
ತನ್ನ ವೈಚಾರಿಕ ಸೋಲನ್ನು ಸಹಿಸಿಕೊಳ ಲಾಗದ ಅವರ ವ್ಯಕ್ತಿತ ದ ಒಳ ಘರ್ಷಣೆ, 
ಪ್ರಾಯಶಃ ಶೇಖರರಾಯರ ನಿರೂಪಣೆಗಿಂತಲೂ ನೇರವಾಗಿ ತಟ್ಟುವದು ಅವರ 
ದಿನಚರಿಯಿಂದಲೇ. ಆ ದೃಷ್ಟಿಯಿಂದ ಕಾದಂಬರಿಕಾರರ ಉದ್ದೇಶಕ್ಕೆ ಡೆ ರಿಯೇ 


ಇಲ್ಲಿ ಪ್ರಮುಖ ಪಾತ್ರವಾಗಿ ನಿಲುತ್ತದೆ. 


ಆರಂಭದಲ್ಲಿಯೇ ಹೇಳಿದಂತೆ, ಒಂದು ತೆರನಾದ ವಿಶಿಷ್ಟ ಬದುಕನ್ನು ಎದುರಿ 
ಸಿದ ವ್ಯಕ್ತಿ ತಿಗಳ ವ್ಯಕ್ತಿ ತ್ತ್ವ ದ ಅನ್ಲೈ ೀಷಣೆಯೇ ಈ BUN ಧ್ಯ ಯವನ್ನ ಬೇಕು. 
ಆ ದೃಷ್ಠಿ ಯಿಂದ Jl ದಿನಜರಿಕರ್ತರ ದಿನಚರಿಗಳು ಎಷ್ಟು ಬೆಳಕು ಚ್ಲಿವೆ. ಎಂಬು 
ಸ ಸ ದಿನಚರಿಯ ಪುಟಗಳಿಂದ ವಿವೇಚಿಸಿ ನೋಡಬಹುದಿ ನ್ನು. ಯಶವಂತರಾಯರು, 
ಎಶ್ವ, ಡಾ|| ಶ್ರೀನಿವಾಸ, ದೇಶಪುಂಡೆ ವಕೀಲರು--ಡೈರಿ ಬರೆಯುವಲ್ಲಿ ಎಲ್ಲರಿಗೂ 
ಒಂದು ವಿಧವಾದ ಉದ್ದೇಶವಿದ್ದೇ ಇದೆ. ಹಾಗೆ ನೋಡಿದರೆ ಯಾರೇ ಆಗಲಿ ಡೈರಿ 
ಬರೆಯುತ್ತಾರೆನು ಸವುದರಲ್ಲಿಯೇ ಭಾವುಕತೆ ಕಾಣುತ್ತದೆ. ಯಶವಂತರಾಯರು, | 
ಶ್ರೀನಿವಾಸಾದಿಗಳಲ್ಲಿ ತಮ್ಮನ್ನು ತಾವು ಕಾಣಬೇಕೆಂಬ ಸ್ಪಂದನವೂ ಇದೆ. 


ಮನುಷ್ಯ ನ ತಪ್ಪು ಒಪ್ಪು ಒಂದೆಡೆ ಉಳಿದರೆ ಆ ಮೂಲಕವಾಗಿ ಮನುಷ್ಯ 
ತನ್ನ ವ್ಯಕ್ತಿತೆ ವನ್ನು ಎತ್ತ ರಿಸಿಕೆ ಕೊಳ್ಳ ಬಹುದೇನೋ ಎಂಬ ಪ್ರಜ್ಞ ಡೈರಿ ಬರೆಯುವಲ್ಲಿ 
ಯಶವಂತರಿಗೆ ಇದ್ದಂತೆ ತೋರುತ್ತದೆ. ಬದುಕಿಗೆ ಪ್ರಾಮಾಣಿಕವಾಗಿದ್ದರೆ ವ್ಯಕ್ತಿತ್ವ 
ಬೆಳೆದೀತು ಎಂಬ ಭಾವನೆ ಅವರದು. ಬದುಕಿನ ಲೆಕ್ಕಾಚಾರದಲ್ಲಿ ನಾನು ಕೊಂಡುದ 
ಕ್ಕಿಂತಲೂ ಕೊಟ್ಟ ಕದ್ದು ಕಡಿಮೆಯಾಗಬಾರದು ಎಂಬ ಜೀವನದೃಷ್ಟಿಯುಳ್ಳೆ ವ್ಯಕ್ತಿ 
ಪಾ ನಿ ಮಾಣಿಕವಾಗಿಯೇ ಬದುಕಿದರು. ಅದರ ದುರ್ಲಾಭ ಪಡೆದವರೆಷ್ಟು | ಯಶ 
ವಂತರೇ ಹೇಳುವಂತೆ ಅವರಿಗೆ ಹೆರವರ "ದುಃಖವನ್ನು ಕಂಡರೆ ಆಗದು ; ಮರಂಕ 
ಹೆಚ್ಚು. ಅಂತೆಯೇ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಕ್ಕಳನ್ನೇ ಗಟ್ಟಿ ಮನಸ್ಸಿನಿಂದ 
ಬಿಟ್ಟು ಬಂದ ಅವರ ವ್ಯಾಮೋಹ "ದಾದಾ'ನ ಮೇಲೆ ಬೆಳೆಯಿತು. ಅಂತಃಕರಣವನ್ನು 
ಹೊರ ಹಾಕಲು ಅವರಿಗೂ ಒಂದು ಮಾಧ್ಯ ಮ ಬೇಕಾಗಿತ್ತೆ ನ್ನ್ನ ಬೇಕು. ಹ್ಯಾ 
ಸಾವಿಗೆ ಸಮೀಪವಾಗಿ ಬಿದ್ದ ವನನ್ನು ಸಾಕಿ ಜೋಪಾನ ಮಾಡಿದರೆ. ಪ್ರೀತಿ 
ದೌರ್ಬಲ $ವನ್ನರಿತ ಆತ ಇವರ ಮೇಲೆಯೇ ದರ್ಬಾರ ನಡೆಸಿ ಲ್ಲ 


ಅವನನ್ನು ಕುರಿತ ಡೈರಿಯಲ್ಲಿಯ ಅವರ ಹೇಳಿಕೆ ಹೀಗಿದೆ : 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 63 


«ಚಳಿ, ಗಾಳಿಮಳೆಗಳಿಗೆ ನಡುಗಿ ಬಿದ್ದ ಗಿಳಿಮರಿಯನ್ನು ತಂದು ಸಾಕಿದೆ. 
ಗಿಳಿಯ ಮರಿ ಚಂದದ ಪಕ್ಷಿ ಎಂಬ ಭಾವನೆಯಿಂದಲೇ ತಂದಿರಬೇಕು ನಾನು. ಅದು 
ಸತ್ತಿತೇಂಬ ಯೋಚನೆ ಬಂದರೇನೇ ದುಃಖವಾಗುತ್ತಿತ್ತು. ಸುದೈವದಿಂದ ಅದು 
ಬದುಕಿ ಉಳಿಯಿತು....... ಒಳ್ಳೆಯ ಗುಣ ಕೆಟ್ಟುಗುಣ-ಎರಡೂ ಆ ಗಿಳಿಯಲ್ಲಿದೆ. 
ಅಂತೂ ಅದೊಂದು ಜೀವ ಬದುಕಿರುವಷ್ಟು ಕಾಲ ಬದಂಕಿರಲಿ ನನ್ನಬಳಿಯಲ್ಲಿ.?! 
ಎಷ್ಟು ಉತ್ಕಟ ಭಾವದಿಂದ “ದಾದಾ” ನನ್ನು ತಂದು ಸಾಕಿದರೆಂಬುದಕ್ಕೆ ಗಿಳಿಮರಿಯ 
ಹೋಲಿಕೆಯೇ ಸಾಕು. ಆದರೆ ಅದರ ಕೆಟ ತ ಗುಣಗಳ ಅನುನುಭವವೂ ಆಗಿದೆ. 
ಅಷ್ಟಾದರೂ ಕ್ಷಮಿಸಿದರು. ಅವನ ಎಲ್ಲಾ ದುರ್ಗುಣಗಳೊಂದಿಗೆಯೇ ಅವನನ್ನು ಸಹಿ 
ಸಿದ್ದು ಅವರ ಸಹನಶೀಲತೆಯ ಪರಮಾವಧಿ. ನಮಗೆ "ಜಗತ್ತಿನಸುಖ ಬೇಕಾದರೆ 
: ಎಲ್ಲರ ಮಕ್ಕಳೂ ನಮ್ಮ ಮಕ್ಕಳೆಂದು ತಿಳಿದರಾಯಿತು ' ಎನ್ನುವ ವಿಚಾರವಾದಿಗೆ 
ಅದು ದೊಡ್ಡದಲ್ಲ. ತಮ್ಮ ಮಗನಿಂದಲೇ ತಮಗೆ ಸಿಗಬೇಕಾದದ್ದು ಸಿಗದಿದ್ದಾಗ, 
ಮಗನೆಂದು ಭಾವಿಸಿದ ಇವನಿಂದ ನಿರೀಕ್ಷಿಸುವುದೇ ತಪ್ಪೆಂಬ ನಿರ್ಲಿಪ್ತ ಭಾವ 
ಅವರದು. ದಿನಚರಿಯ ಉಲ್ಲೇಖಗಳಿಗೆ ಹೊಂದಿಕೊಂಡೇ ವಿಶಿಷ ತ ಅರ್ಥ ಪೂರೆ ಸುವ 
ಅವರ ಕೆಲವು ಚಿತ್ರಗಳಲ್ಲಿ “ದಾದಾ” ನ ಚಿತ್ರವನ್ನೂ ಕಾರಂತರು ಗುರುತಿಸಿದ್ದಾರೆ. 
ಕಪು ಬಿಳುಪು ಬಣ್ಣಗಳಿಂದ ಕೂಡಿದ ಒಬ್ಬ ತರುಣನ ಚಿತ್ರ, ಅದು ಅವರ ಆಳು 
"ದಾದಾ' ನದು. ನಿಜವಾದ ಮಾನವ ಹ )ದಯವಿರುವ ಅವನ ದೇಹದ ಎಡಭಾಗಕ್ಕೆ 
ತುಂಬಿರುವ ಕಪು ಎ ಬಣ್ಣ ಸ್ವಾರ್ಥ, ದೌಷ್ಟ N ನಿರ್ದಯಗಳಂತಹ ಅವನ ಕಪ್ಪು 
ಗುಣಗಳಿಗೆ ಸ್ಪಷ್ಟ ಸಂಕೇತ. ಚಿತ್ರದ ಕುರಿತ ದೀರ್ಫ ತರ್ಕ ಅವನ ಸ ಭಾವಕ್ಕೆ 
ಹೊಂನಿಕೆಯಾದದ್ದು ಯಶವಂತರು ಅವನನ್ನು ಅರ್ಥ ಮಾಡಿಕೊಂಡೂ ಸಹಿಸಿದ್ದ- 
ರೆನ್ನುವದಕ್ಕೆ ಈ ಚಿತ್ರವೇ ಸಾಕ್ಷಿ. 


ಅವರ ಮುಂಬೈ ಬದುಕಿನಲ್ಲಿ “ದಾದಾ” ನಂತೆ ಅಂಟಿಕೊಂಡಂ ಗಾಯ ಮಾಡಿದ 
ಇನ್ನೊಬ್ಬ ವ್ಯಕ್ತಿ ಮೇರಿ (ದಿನಚರಿಯ ರೀಮಾ) ""ಎಳೆತನದಲ್ಲಿ ನಾನು, ಹೊಗಳು 
ವವರು ತೆಗೆದ ಹೊಂಡಕ್ಕೆ ಅನೆಯಾಗಿ ಬಿದ್ದಿದ್ದೇನೆ. ಆ ಮೇಲೆ ಹೊಗಳುವವರೆಲ್ಲರೂ 
ಕಳ್ಳರೆಂದು ಭಾವಿಸುತ್ತ ಬಂದೆ. ಈಗ ಇನ್ನೊಮ್ಮೆ ನನ್ನ ಎಳಿತನದ 
ಮೂರ್ಪ ಭಾವನೆ ಬಂದಿರಬಹುದು. ಈ ವಿಷಯದಲ್ಲಿ ನಾನು ನನ್ನನ್ನು ತೂಕ 
ಮಾಡುವದಕ್ಕೆ ಅಯೋಗ್ಯ”. 3-- ರೀಮಾಳಿಗೆ ಅಂಟಿಕೊಂಡ ತಮ್ಮ ದೌರ್ಬಲ್ಯವನ್ನು 
ಯಶವಂತರು ಗುರುತಿಸಿದ ರೀತಿ ಇದು. ಇಷ್ಟೇ ಅಲ್ಲ "ಒಂದು ಬಗೆಯ 
ಜೀವನವನ್ನು ಕಂಡು ಜಿಗುಪ್ಸೆ ತಾಳಿ, ನಾನು ಇಲ್ಲಿಗೆ ಬಂದಿದ್ದರೂ ಹೆಣ್ಣು ಎಂಬ 
ವಸ್ತುವಿನ ಮೇಲೆಯೇ ವೈರಾಗ್ಯವನ್ನು ತಾಳಿ ನಾನು ಮುಂಬಯಿಂಗೆ ಬಂದಿಲ್ಲವಲ್ಲ' 
ಎಂಬ ಪ್ರಜ್ಞೆಯೂ ಅವರಲ್ಲಿದೆ. ಅದರಿಂದಲೂ ಅವರು ಅವಳಿಗೆ ಸೋತದ್ದು. 


| 1. ಅಳಿದ ಮೇಲೆ, ಪು. 45 


64 ಸಾಧನೆ 


ಆದರೆ ಅವಳುಕೊಟ್ಟು ಹೋದ ಮರೆಯಲಾರದ ನೋವು, ಮೇರಿಯನ್ನು "ಕಾಡು 
ಮೈನಾ'ಕ್ಕೆ ಹೋಲಿಸುತ್ತಾರೆ ಯಶವಂತರು. ತಮ್ಮ ಮೈಮೇಲಿನ ಉಣ್ಣಿ 
ಹೆಕ ವದರಿಂದ ದನಕರುಗಳಿಗೂ-ಮೈನಾಗಳಿಗೂ ವಿಶೇಷ ಮೈತ್ರಿ. ಕಾಂಡಾಲಾ 
ದಲ್ಲಿಯ ಈ ನಿತ್ಯ ನೋಟದಿಂದ ಅವರಿಗೆ ಅಂತಹ ಹೋಲಿಕೆ ಸ್ಪುರಿಸಿದೆ . 


"ಒಂದು ದಿನ ನೋಡುತ್ತೆನೆ-ಉಣ್ಣಿ ಇಲ್ಲದಕ್ಕೊ ಏನೋ, ಹಸಿವಾದದಕ್ಕೊ 
ಏನೋ ಒಂದು ಮೈನಾ ಬಡ ದನವೊಂದರ ಬೆನ್ನ ನ್ನು ಕುಕ್ಕಿ ಗಾಯ ಮಾಡಿತ್ತು. 
ಅದರಿಂದ ರಕ್ತ ಬರುತ್ತಿತ್ತು. ರೀಮಾ ಕಾಡು ಹಕ್ಕಿ ; ಕಾಡು ಮೈನಾ......... 
ವಾತ್ಸಲ್ಯ ಹದಗೆಟ್ಟರೆ ಹುಳಿತು ವಿಷವಾಗುತ್ತದೆ. ರೀಮಾ ದನದ ಮೇಲಿನ ಉಣ್ಣಿ 
ತೆಗೆಯುವ ಬಾಂಧವ್ಯ ಬೆಳಸಿದಳು. ಮೆ ಯನ್ನು ಕುಕ್ಕಿ ಗಾಯಮಾಡಿ ಒಂದೆರಡು 
ತೊಟ್ಟುರಕ್ತವನ್ನು ಕುಡಿದ್ದರೆ ಆಶ್ಚರ್ಯವೇ ? ಅಷೊ )೦ದು ಅನುಭವ ಅವಳ 
ವಿಷಯದಲ್ಲಿ ನನಗುಂಟಾಗಿತ್ತು. ಆ ಪಕ್ಷಿಯ ಸ್ಸ "ಹವೇ' ಅಂತಹದು.” 
ಇಂತಹ ಹೀನ ವ್ಯಕ್ತಿ ಕ್ರಿತ ವುಳ್ಳ ವಳು, ತನ್ನ ಮುದಿತಾಯಿಯನ್ನೆ ೀ ಮರೆತವಳು, ತನ್ನ 
ವಿಷಯದಲ್ಲಿ ತೋರಿದ್ದು ಮರುಕವಲ್ಲ, ಅದೊಂದು ಬಗೆಯ ಸ್ವಾರ್ಥವೆನ್ನುವ ಅರಿವು 
ಅವರಿಗಿದೆ. ಅಂತೆಯೇ ರೀಮಾಳ ವಿಚಾರ ದಿನಚರಿಯಲ್ಲಿ ಇಷ್ಟ ಕ್ರೈ ೇ ನಿಲ್ಲದೆ ಮಂಂದು 
ವರಿದಲ್ಲಿ, ಪರಜಾತಿಯ ಮರಗಳ ಮೇಲೆ ಬೇರೂರಿ, ತನ್ನ ಎಸ ನಡೆಯಿಸುವ 
ಆರ್ಕಿಡ್‌ (ಮರಬಾಳೆ) ಗಿಡಕ್ಕೆ ಅವಳನ್ನು ಹೋಲಿಸಿ ಬರೆಯುತ್ತಾ ರೆ. ಅದೇ ಅರ್ಥದ 
ಒಂದು ಚಿತ ಶ್ರವನ್ನೂ ಜಾತು ಗುರುತಿಸುತ್ತಾರೆ. ಇಷ್ಟಾದರೂ "ನಿಮ್ಮಂಥ 
ವಂಚಕರು ಇನ್ನಿಲ್ಲ' ಎಂಬ ಅವಳ ಆರೋಪಕ್ಕೆ “`ನನ್ನಲ್ಲಿಯೂ ಏನಾದರೂ ದೋಷ 
ಎದ್ದೀತು. ನಾನು ಅವಳನ್ನು ವಂಚಿಸಿರಬಹುದೆ ? ವಂಚಿಸಿದರೆ ಎಲ್ಲಿ ? ಯಾವ 
ರೀತಿಯಿಂದ? ನನ ಸ್ನ ವಂಚನೆ ನನಗೆ ತಿಳಿಯಂವುದು ಕಷ್ಟ ಕೈ ವಲ್ಲವೇ ?»3 ಎಂದು ತನ ಲಿಲ್ಲದ 
ತಪ್ಪ ನ್ನ್ನ ಹುಡುಕುವ ಯೆಶವಂತರದು ಎಂಥ ಹಿರಿಯ ಸ ಭಾವ ಎನ್ನ ಬೇಕು ! 


“ಬದುಕಿನಲ್ಲಿ ನಾನು ಸುಖಕಂಡುದಿದ್ದರೆ, ಅದು ಸಿರಸಿಯ ಮನೆಯಲ್ಲಿ, 
ನನ್ನನ್ನು ಬೆಳೆಯಿಸಿದ ಪಾರ್ವತಮ್ಮನ ಕೈಯಲ್ಲಿ?” ಎನ್ನುತ್ತಾರವರು. ಪಾರ್ವ 
ತಮ ನ ಕುರಿತು ದಿನಚರಿಯಲ್ಲಿ ಯಾವ ವಿವರಣೆ ಬರದಿದ್ದ ರೂ ಹುಲುಗಾವಲಿನಲ್ಲಿ 
ನಿಂತ ಬಿಳಿ ಬಣ್ಣ ದ ಬಡಕಲು ದನದ ಮೊಲೆಯನ್ನು ಎಮ್ಮೆ ಯ ಕರುವೊಂದು ಜಗ್ಗು 

ತ್ತಿರುವ ಅವರ. ಚಿತ್ರವೇ ಸಾಕು. ತನ್ನ ದಲ್ಲದ ಕರುವನ್ನು ತನ್ನ ದಾದುದಕ್ಕಿ ಂತಲೂ 
ಹೆಚ್ಚಿನ ನ ಮಮತೆಯ ಕಂಡ ಕಾರ್ವತಣ! ನ ವಾತ್ಸ ಲ್ಯ ದ ಭೂತು ಭಾವಗಳನ್ನು 
ಅದು ಅರಹುತ್ತ್ಯ ಬ್ರ, 


1, ಅಳಿದ ಮೇಲೆ, ಪು. 56 
2. ಅದೇ, ಪು. 56.87 
3, ಅದೇ, ಪು. 59 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 65 


"ಮಲ್ಲಿಗೆಯ ವಿಚಾರ ನೆನೆದಾಗಲೆಲ್ಲ-ಅದಂ ತನಗಾಗಿ ಬಾಳುತ್ತದೆ, ಮಾಮರ 
ಕ್ಕಾಗಿ ಅಲ್ಲ-ಎಂಬ ಭಾವನೆ ನನ್ನಿಂದ ಅಳಿದುಹೋಗಲಾರದು. ಮನಸ್ಸಿಗೆ ಶಿಕ್ಷಣ 
ಕೊಟ್ಟು-ಮಾಮರದಂತೆ ನಾನು, ಅದು ಎಷ್ಟೆಂದರೂ ನನ್ನನ್ನೆ ನ್ನೇ ಸುತ್ತಿ ಬಳಸಿದ್ದು, 
ಅದಂ ಕೊಡುವ ಹೂವುಗಳೆಲ್ಲವೂ ನನ್ನ Ps ಥಂಡಿ ಆ ಲತೆಯೂ ನನ್ನ 
ದಾಗಲಿಲ್ಲ: ಲತೆಗೆ ಅಂಟಿದ ಹೂವುಗಳು. ನನ್ನದಾಗಲಿಲ್ಲ... 


"ಸಿರಸಿಯು ಹಾಗಲ್ಲ. ಲೋಕದ ನಿಂದೆಗೆ ಗುರಿಯಾದ ಕುಲವಾದರೂ ಕುಲ 
ವೊಂದೇ ಶೀಲವನ್ನು ನಿಶ್ಚಯಿಸುವುದಿಲ್ಲ. ಸೋರೆಯ ಗಿಡದ ಒಂದೊಂದು ಹಣ್ಣು 
ಒಂದೊಂದು ತೆರ. ಅದರ ಒಂದು ಕಾಯಿ ಹೆಂಡ ಕುಡಿಯುತ್ತಿದ್ದರೆ ಮತ್ತೊಂದು 
ಕಾಯಿ ತಂಬೂರಿಯ ಸವಿನಾದಕ್ಕೆ ಪ್ರೇರಕವಾಗುತ್ತದೆ. ಸರಸಿ ಅಂತಹ ಸೋರೆ 
ದುಡ್ಡು ಕೊಟ್ಟು, ಹಾಡನ್ನು ಕೇಳಬಹುದಾ. ದುಡ್ಡು ಕೊಟ್ಟು 
ಮೈಯ ಸುಖವನ್ನೂ "ಪಡೆಯಬಹುದು. ಮನಸ್ಸಿಗೆ ಸುಖವಾಗುವದಕ್ಕೆ, ಹೃದ 
ಯಕ್ಕೆ ಶಾಂತಿ ದೊರೆಯುವದಕ್ಕೆ ಮನಸ್ಸನ್ನು ತೆರಬಲ್ಲವರು ಬೇಕು. ನಮ್ಮೊಡನೆ 
ಭಾವ ತಲ್ಲೀನರಾಗುವವರು ಬೇಕು.''2 


ಕೈಹಿಡಿದ ಹೆಂಡತಿಯೆಲ್ಲಿ! ಅವಳು ಕೊಡದ ಸಂಖಕ್ಕಾಗಿ ಅರಸಿ ಹೋದ 
ಸರಸಿಯೆಲ್ಲಿ ! ವಿಪರ್ಯಾಸ ಎನ್ನಬೇಕು. ಗಂಡನನ್ನೂ ವಿಸಾರಿದ ಸ್ವಾರ್ಥ ಅವರ 
ಹೆಂಡತಿಯದು. ಯಶವಂತರೇ ಹೇಳುವಂತೆ "ಹಣವಿದ್ದಲ್ಲಿ ಮೋಹವಿದೆ, ದಂರಾಸೆ 
ಯಿದೆ, ಮತ್ಸರವಿದೆ, ಕಹಿಯೂ ಇದೆ”. ಅಂತಹ ಹಣದ ವಾ ಮೋಹ, ಹೆಂಡತಿ- 
ಮಕ್ಕ ಳು ಉಣ ಬಡಿಸಿದ್ದು ಬರಿ ನಂಜು. ತಮ್ಮ ದಾಂಪತ್ಯ ised ಬೆರೆತ 
ಭೂ ಹೋಗಲಿ, ಹಾಲು-ನೀರಿನ ಬೆರಕಿಯೂ ಅಲ್ಲ. ಬೆರೆಯದೆ ಬೆರೆತಂತೆ 
ಕಾಣುವ ಮಜ್ಜಿಗೆ-ನೀರಿನ ಸಂಬಂಧ. ಅದೂ ತಾಮ್ರದ ಪಾತ್ರೆಯಲ್ಲ ತುಂಬಿಸಿಟ್ಟ 
ಮಜ್ಜಿ ಗೆ-ನೀರಿನ ಬೆರಕೆ ಎಂದು ಯಶವಂತರಿಗೆ ಅನಿಸಿದ್ದ ರಲ್ಲಿ ಆಶ್ಚರ್ಯವೆಂತಹದು ) 
ಅದು ಬಿಟ್ಟ ಕಿಲ್ಬಿಷ, ವಿಷ ಸರೆಸಿಯಂತಹ ಅಂತಃಕರಣಗಳನ್ನೂ ತೊರೆದು ಒಂಟಿ 
ಯಾಗಿ ಇರುವ ಜಿಗುಪ್ಸೆ ಹು ಟ್ಟಿ ಸಿತು. “ನಿನಗೇನು ಬೇಕು” ಎಂದು ಕೇಳಿದರೆ 
"ವೀವಿರಿಸಿದ ವಿಶ್ವಾ ಸವೇ ಸಾಕು” ಎಂದವಳೆ ೇ ತಮಗೆ | ಹತ್ತಿರಳಾದ ಒಬ್ಬ ಛೇ 
ವಿಶ್ವಾ ಸಿ ಎಂದು ಯಶವಂತರು ನಂಬಿದರೆ, ಆದರಲ್ಲಿ ಯಾವ ಗೌಣ ? 


[ee 


ಓದಿದ ಮೇಲೆಲ್ಲ ಒಡೆದು ತೋರುವ ಅಂಶ, 
ವ 


ಕ್ರಿಗಳ ಹೆಸರನ್ನೂ ಅವರು ನೇರವಾಗಿ 


1, ಅದೇ, ಪು. 211 


ಸ್ಪಾ... 


66 ಸಾಧನೆ 


ಉಲ್ಲೇಖಿಸುವುದಿಲ್ಲ. ಸರಸಿ-ಸಿರಸಿಯಾದರೆ, ಮೇರಿ-ರೀಮಾ, ಲೂಸಿ-ಸೀಲ 
ಕಮಲ-ಜಲಜರಾಗುತ್ತಾರೆ. ದಾದಾನನ್ನು ಸ್ವತಃ ಕಂಡಿದ್ದರಿಂದ ಕಾರಂತರಿಗೆ be 
ಕುರಿತದ್ದು ಅರ್ಥವಾದದ್ದು . ಪ್ರಾಯಶಃ ಡೈರಿ ಬರೆಯ: ಂವಾಗಲಿಲ್ಲ, ತನ್ನ ಡೈರಿ 
ಯನ್ನು ಮತ್ತೊಬ್ಬರು ಓದಿದರೂ ಕೂಡ ಅದು ಅರ್ಥವಾಗಬಾರದೆಂಬ ಭಾವನೆ 
ಯಿಂದಲೇ ಅವರು ಹೆಸರು ಬದಲಿಸಿರಬೇಕು. ಆದರೆ ಕೊನೆಗಾಲದಲ್ಲಿ ತಮ್ಮ ಡೈರಿ 
ಯನ್ನು ಸ್ನೇಹಿತರು ಓದಬೇಕೆಂಬ ಆಸೆ ಮೊಳತಿತು. ಆವರೇ ಪತ್ರದಲ್ಲಿ ಸ್ನೇಹಿತ 
ಇದ ಕಾರಂತರಿಗೆ ತಿಳಿಸುವಂತೆ, "ತೆರೆ ಬಿದ್ದರೆ ಆಗ ನನ್ನೊಂದಿಗೇ ನನ್ನ "ನೆನಪು 
ಗಳು ಮಾಯವಾಗುತ್ತವಲ್ಲ. ಅಂಥ ಸಹಸ್ರ ನೆನಪುಗಳಲ್ಲಿ ಒಂದು ನಾಲ್ಕೆಂಟು 
ಒಳ್ಳೆಯ ವಸ್ತುಗಳಿರಲಾರವೇ ? ಅವನ್ನು ಯಾರಿಗಾದರೂ ಹೇಳಬೇಡವೇ-ಎನಿ 
ಸಿದ್ದರಿಂದ ನಾನು ಬರೆದಿರುವದನ್ನು ಕಳುಹಿಸಿಕೊಟ್ಟೆ.?'!. ಎಂಬುದೇ ಅದಕ್ಕೆ 
ಕಾರಣ. ನನ್ನ ಬದುಕಿನ ಅನುಭವಗಳು ನನ್ನೊಂದಿಗೇ ಅಳಿಸಿಹೋಗಬಾರದಂ. 
ಯಾರಿಗಾದರೂ ತಿಳಿಯಬೇಕು ಎಂದು ಯಶವಂತರಿಗೆ ಅನಿಸಿದರೆ ತಪೆ ಶ್ರೇನು? 
ಪ್ರಾಯಶಃ ಎಲ್ಲರೂ ಆಶಿಸುವ ಅನಿಸಿಕೆಯಲ್ಲವೇ ಅದು ? 


ದಿನಚರಿ ಬರೆಯುವಲ್ಲಿ ವಿಶ್ವನಾಥನಿಗೆ ಇಂತಹದೇ ಉದ್ದೇಶವಿದೆ ಎಂದು 
ಬೆರಳಿಟ್ಟು ಗುರುತಿಸುವದು ಕಷ್ಟ. ಆದರೆ ಪ್ರಾಮಾಣಿಕತೆಯ ಅಂಶವೇ ಆತನ 
ದಿನಚರಿಗೆ ಆಹಾರ ಒದಗಿಸಿತು ಸನ್ನೆ ಗಟ್ಟಿ ಅಂಶ. ಸುನಂದೆಗೆ ಬರೆದ ಪತ್ರ 
ದಲ್ಲಿ ತನ್ನ ಡೈರಿಯ ಕುರಿತು ಅವನೇ ಹೇಳುವ ಮಾತು ; ""ಇದು ನನಗೆ ನಾನೇ 
ಬರೆದುಕೊಂಡದ್ದು ... ಯಾರಿಗೂ ತೋರಿಸುವ ಉದ್ದೇಶದಿಂದಲ್ಲ. ಆದ್ದರಿಂದ 
ಇದರ ಒಂದು ಅಕ್ಷರವನ್ನು ಕೂಡ, ಯಾವುದನ್ನೂ ಮರೆಮಾಚಲು ಬರೆದಿಲ್ಲ?'.2 
ಡೈರಿ ಬರೆಯಬೇಕೆಂಬ ಪ್ರಜ್ಞೆ » ದೇಶಪಾಂಡೆ ವಕೀಲರ ಡೈರಿ ಓದಿದಮೇಲೆಯೇ 
ಎಶ ಸನಾಥನಿಗೆ ಒಂದಿರಲೂ ಬಹುದು. ತನ್ನ ಬದುಕಿನ ಒಂದು ವಿಶಿಷ್ಟ ಪ್ರಸಂಗ 
ದಲ್ಲಿ ಅವನು ಅವರನ್ನು ಸಂಧಿಸಿದ್ದು. ಹೆಚ್ಚು ಹೆಚ್ಚು ಓದುವ, ವಿಚಾರಿಸುವ 
ಗೀಳು ಬೆಳೆದದ್ದೂ ಅಲ್ಲಿಯ ವಿರಾಮ ಕಾಲದಲ್ಲಿಯೇ. "ನನ್ನ ತರ್ಕ ನಿಜವಲ್ಲದೆ 
ಹೋದರೂ, ಪ್ಪಾ ಮಾಣಿಕತೆಯ ಅಂಶ ಮಾತ್ರ ಅವರು ಡೈ ರಿಯ ಪ್ರಾಮಾಣಿಕತೆಗೆ 
ಬರೆದ ಮಾತುಗಳಿಂದಲೇ ಅವನಲ್ಲಿ ಗಟ್ಟಿ ಯಾದದ್ದು. "ನನಗೆ ಹಾ ಬರೆದು 
ಕೊಳ್ಳು ವ ಡೈರಿಯಲ್ಲಿ ಪೂರ್ತಿ ನಿಜವಿರುತ್ತೆ ಅಂತ ಭಾವಿಸಿದ್ದೆ. ವಕೀಲರ ಮಾತು 
ನಿಜ. ಇಲ್ಲ yd ನಮ್ಮ ಮನಸ್ಸು ನಿರ್ಮಿಸುವ ನಮ್ಮ ಚಿತ್ರಕ್ಕೆ ಸಂತೋಷವಾಗುವ 
ರೀಶಿಯಲ್ಲೇ ನಮ್ಮ ನಾಟ ರೂಪಾಂತರಗೊಂಡಿರುತ್ತದೆ ದೆ. ಈ ಸ್ವಂತ ಚಿತ್ರದ 
ಮೂಲಕ "ಬೆಳಕು ಹೂಯುವುದನ್ನು ನಿಲ್ಲಿಸಿದರೆ ನಿಜದ ಬಣ್ಣ ಹೆಚ್ಚು ಸ್ವತಂತ್ರ 


1, ಅಳಿದ ಮೇಲೆ, ಪ್ಲು 29 
2, ಅನ್ವೇಷಣೆ, ಪ್ರೆ 241 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 67 


ವಾಗುತ್ತದೆ.?'! ಇದುವರೆಗೆ ಬರೆದ ದಿನಚರಿಯ ಕೊನೆಯಲ್ಲಿ ಅವನು ಹೇಳುವ 
ಈ ಮಾತುಗಳನ್ನು ನೋಡಿದರೆ, ತನ್ನ ಪ್ರಾಮಾಣಿಕತೆಯ ವಿಷಯದಲ್ಲಿಯೇ ವಿಶ್ವ 
ನಿಗೆ ಪ್ರಶ್ನೆ ಕಾಡಿತೇ ಎನ್ನುವ ಸಂಶಯ ಏಳುತ್ತದೆ. ಆದರೆ ಯಾಕೋ ಏನೋ 
ಅವನು ಬರೆದದ್ದೆಲ್ಲ ಸತ್ಯವನ್ನೇ ಎಂಬುದೇ ಸತ್ಯವೆನಿಸಿ, ಅವನ ಪ್ರಾಮಾಣಿಕತೆಯ 
ಬಗೆಗೆ ಸಂಶಯವೇ ಓದುಗನಿಗೆ ಕಾಡುವುದಿಲ್ಲ. ತಾನು ಪ್ರಾಮನಾಣಿಕನಾಗಿ ಬರೆಯ 
ಬೇಕೆನ್ನುವ ಉದ್ದೇಶ ಡೈರಿ ಬರೆಯುವಾಗಲೆಲ್ಲ ವಿಶ್ವನಿಗೆ ಇದ್ದೇ ಇದೆ. 


“ನನ್ನ ಜೀವನ ರೈಲು ಎಂಜಿನ್ನಿನ ಹಾಗೆ ಹೋಗುತ್ತಿದೆ. ನುಗ್ಗುತ್ತಿದ್ದೀನಿ 
ಅದಾಗಬೇಕು, ಇದಾಗಬೇಕು ಅಂತ ಯಾರೋ ಹಳಿಯ ಪಾಯಿಂಟ್‌ ಬದಲಿಸು 
ತ್ತಾರೆ. ಬದಲಿಸಿದ ಕಡೆ ಎಂಜಿನ್ನು ತಿರುಗುವ ಹಾಗೆ ನಾನೂ ಯಾವ ಯಾವ 
ದಾರೀಲೋ ಹೋಗುತ್ತಿದ್ದೇನೆ...... 2 ರೈಲು ಎಂದರೆ ವಿಶ್ವನಿಗೆ ಮೊದಲಿನಿಂದಲೂ 
ಆಕರ್ಷಣೆ. ಸಾಯಬೇಕೆನ್ನುವ ಕಲ್ಪನೆ ಬಂದಾಗಲೂ ಕೂಡ, ರೆ ೈಲಿನ ಎಂಜಿನ್ನಿಗೆ 
ತಲೆಕೊಟ್ಟು ಸಾಯುವದೇ ಗಂಡು ಸಾವೆಂದು ಭಾವಿಸಿದವನು. ತನ್ನ ಬದುಕನ್ನೂ 
ಕೂಡ ಅದಕ್ಕೆ ಹೋಲಿಸುವದರಲ್ಲಿ ಅರ್ಥಪೂರ್ಣತೆಯಿದೆ. ವಿಶ್ವ ಎಲ್ಲಿಯೂ ಒಂದು 
ಕಡೆ ಗಟ್ಟಿಯಾಗಿ ನಿಲ್ಲುವದಿಲ್ಲ. ತನಗೆ ಸರಿಬರದ ಪರಿಸರ ಎನಿಸಿದಾಗ ಅಲ್ಲಿಂದ ಕಂಬಿ 
ಕಿತ್ತುತ್ತಾನೆ. ಈಗ ಅನಿಸಿದ್ದು ಈ ಕ್ಷಣವೇ ಬೇಕೆನ್ನುವ ಬಯಕೆಯ ಹಟ, ನ್ಯಾಯ 
ಪ್ರಾಮಾಣಿಕತೆಗಳ ಪ್ರಶ್ನೆಯೇ ವಿಶ್ವನನ್ನು ಒಂದೊಂದು ಊರಿನಿಂದ ಅಗಲಿಸಿದ್ದಾ. 
“ಪರಿಸ್ಥಿತಿ ನನ್ನ ಕೈಲಿದ್ದರೆ ನಾನ್ಯಾಕೆ ಹೀಗೆ ಊರೂರು ತಿರುಗುತ್ತಿದ್ದೆ?' ಎಂಬ 
ನೋವಿನ ಮಿಡಿತದ ವಿವೇಚನೆಯೂ ಅವನಲ್ಲಿದೆ. “ಏನಾಗಬೇಕೆಂಬುದನ್ನು ನಾನೇ 
ನಿಶ್ಚಯಿಸಿಕೊಳ್ಳಲು ಈಗ ತೊಡಗಿದ್ದೇನೆಯೇ ಎನಿಸುತ್ತದೆ. ಸುಮ್ಮನೆ ನುಗ್ಗುವದ 
ಕ್ಕಿಂತ ಸ್ವಲ್ಪ ನಿಂತು ಒಳಗೂ ಹೊರಗೂ ನೋಡಿಕೊಳ್ಳುವದು ಸರಿ ಎನ್ನಿ ಸುತ್ತದೆ.?3 
ಎಂದು ಮುಂಬಯಿಯಿಂದ ಗಂಗಣ್ಣನಲ್ಲಿಗೆ ಹಿಂತಿರುಗಿ ಬರುವ ಒಂದು ಘಟ್ಟದಲ್ಲಿ ಆತ 
ಯೋಚಿಸಿದರೂ ಬಸ್ಸಿನ ಹೋಲಿಕೆಯ, ತನಗೆ ಇಚ್ಛೆ ಬಂದಂತೆ ತಿರುಗಿಸುವ 
ಡ್ರೈವರನ ಸ್ವಾತಂತ್ರ್ಯ ಅವನ ಬದುಕಿಗೆ ಬರುವದೇ ಇಲ್ಲ. 


ಇನ್ನೂ ಪ್ರಾಯ ಮೊಳೆಯುತ್ತಿರುವಾಗಲೇ ನಡೆದ ಘಟನೆ. ಮುನಿಯಮ್ಮ 

ನನ್ನು ಆತ ಕೊನೆಯವರೆಗೂ ನೆನೆಸುತ್ತಾನೆ. ಲಂಪಟತನದಿಂದಲ್ಲ, ಜೀವ ಉಳಿಸಿದ 
ತೆ 

ಳೆಂಬ ಕೃತಜ್ಞ ತೆಯಿಂದ. ಹೆಂಗಸಿನ ಸಂಬಂಧ ಗಂಡಸಿನಲ್ಲಿ ಯಾವತ್ತೂ ಬದುಕುವ 

ಇಚ್ಛೆಯನ್ನು ಬಲಪಡಿಸುತ್ತದೆ ಎಂಬ ಅನಿಸಿಕೆ ಮೂಡಿದ್ದು, "ಕಾಮ ಕೆಟ್ಟದಲ್ಲ 


೨೨ ೨  ಂ4 54್ಷ% 


ಷೆ ಅನ್ವೇಷಣೆ, ಪು. 264 
2. ಅದೇ, ಪು. 255 
3. ಅದೇ, ಪು. 255 


68 ಸಾಧನೆ 


ವಿಕೃತಕಾಮ ಕೆಟ್ಟದ್ದು "ವಂದು ಸ್ವಾಮಿಜಿಗೆ ತಮ್ಮ ಆವರೆಣದಿಂದ ಹೊರಬರಲು 
ಎ ತ 
ಹೇಳಿ ನೈ ತಿಕ ಧೈ ರ್ಯದ ಪೆಟ್ಟು ಕೊಟ್ಟ ದ್ದು ಆ ಅನುಭವದಿಂದಲೇ. 


ೀಸಾಯಂವ ಮನಸ್ಸು ಆವಿಯಾಗಿ ಹೋಗಿದೆ, ಎಂದೆಂದೂ ಮತ್ತೆ ಹುಟ್ಟ 
ದಂತೆ. ಆವೊತ್ತಿನಿಂದ ಇವತ್ತಿ ನವರೆಗೆ ಇನ್ನೊ ೦ದು.ಸಲ ತತ್ಮಹತ್ಯೆಯ ಯೋಚನೆ 
ಬಂದಿರ: ಸಾವಿನ ಯೋಚೆನೆಯನ್ನು ಸ ಮುಚ್ಚಿ ಹಾಕಿ ಗಂಡಸುತನವನ್ನು 


ಚಿಗುರಿಸಿದಳು ಮುನಿಯಮ್ಮ. ನಿನ್ನೆ 'ಚೆಳಿಗ್ಗೆ ಬೀದಿಯ "ಸೂಳೆಯರನ್ನು ಹುಡುಕಿ 
ಕೊಂಡು ವಿ.ಟಿ. ಯಿಂದ ಬಂದಿದ್ದ ಆ ಮದರಾಸಿ ಸ್ನೇಹಿತರಿಗೆ ಜೀ ವನದ ಕುಸಿತ 
ಗೊತ್ತಿಲ್ಲ, ಜೀವನದ ಬೆಳೆತ ಗೊತ್ತಿಲ. ಸಾವನ್ನು ಹೊಡೆದೋಡಿಸ ುವದಕ್ಕೆ ಮಾತ್ರ 
ಗಂಡುಹೆಣ್ಣು ಜೊತೆಗೂಡಬೇಕು. ಮುನಿಯಮ್ಮ ನನಗಂತೂ ಜೀವ ಗೃ ಳು, 
ಜೀವನ ಕೊಟ್ಟಳು. ಅವಳಿಗೆ ಏನು ಸಿಕ್ಕಿತೋ! ಒಂದು ಕಾಸೂ ಮುಟ ಲಿಲ್ಲ” 1 
ಮುನಿಯಮ್ಮನ ಬಗೆಗೆ ದಿನಚರಿಯಲ್ಲಿ ಬರುವ ಮಾತುಗಳಿವು. ತನಗೆ ಜೀವನ 
, ಕೊಟ್ಟಳೆಂಬುದಕ್ಕೆ ಮಾತ್ರ ನೆನಕೆ, ಮುಂಬಯಿಯಲ್ಲಿ ವೇಶ್ಯಾವಾಟಿಕೆಯ ಮಧ್ಯ 
ದಲ್ಲಿದ್ದರೂ ಆ ಕಡೆ ಕಣ್ಣೆತ್ತಿ ನೋಡದವ, ವಿಶ್ವನನ್ನು ಲಂಪಟನೆನ್ನುವುದಾದರೂ 
ಹೇಗೆ? ಸುನಂದೆಯದು ಖಂಡಿತ ಪೂರ್ವಗ್ರಹ ದೃಷ್ಟಿಯೆನ್ನಬೇಕು. 


"ಸಾವನ್ನು ತಿಳಿಯುವ ತನಕ ಜೀವನ ತಿಳಿಯುವುದಿಲ್ಲ. ಬರೀ ಹುಟ್ಟಿದರೆ 
ಸಾಲದು ಸತ್ತು ಹುಟ್ಟ ಬೇಕು. ಆಗ ಜೀವನದ ಬೆಲೆ ಅರ್ಥವಾಗುತ್ತದೆ.'೭ ಸಾವಿಗೂ 
ಹೆದರದ ಗಂಡೆದೆ. ಎರಡು ಮೂರು ಬಾರಿಯ ಸಾವಿನ ಪ್ರಯತ್ನದಿಂದಲೇ ಜೀವನ 
ಅರ್ಥವಾದದ್ದು ಸರಿ. ಆದರೆ ""ಈಗ ಈತನಿಗೆ ಜೀವನ ತಿಳಿದಿದೆಯೆ ? ಅದರ ಬೆಲೆ 
ಅರ್ಥವಾಗಿದೆಯೆ ? ಆಗಿದ್ದರೆ ಇನ್ನೊಂದು ಜೀವದ ಸುಖದುಃಖಗಳಿಗೆ ಅಪೊ ೦ದು 
ವಿಮುಖನಾಗಿ ಯಾಕೆ ದೂರವಾಗಿಬಿಟ್ಟ A ಜೀವನ ಬೆಲೆ ತಿಳಿದಿರುವವರಿಗೆ 
ಇಂತಹ ಸಖತ್‌ ಅನುಕಂಪ ಖಂಡಿತ ಇರಬೇಕು. "3 ಎನ್ನುವ ಹೆಡ್‌ಮಾಸ್ತರರ ಪ ಶ್ನೆ ಗೆ 
ನಾವೇನು ಸಮಾಧಾನ ಹೇಳಿಯೇವು! 


ಮುನಿಯಮ್ಮಳೊಡನೆ ಆದದ್ದು ಅನಿರೀಕ್ಷಿತವಾಗಿದ್ದರೆ, ಸರಳಾಬಾಯಿಯದಂ 
ನಿರೀಕ್ಷಿತವಾಗಿತ್ತು. ಆದರೆ ದಾಂಪತ್ಯ ದ ಕಟ್ಟಡವನ್ನು ಕೊರೆದು ಹೋಗುವದು 
ಅಪರಾಧವೆನಿಸಿದಾಗ ಆ ಕ್ಷಣ ಅಲ್ಲಿಂದ. ತೊರೆದು ಹೋಪಿ: ವಿಶ್ವ ನೇ ದಿನಚರಿ 
ಯಲ್ಲಿ ಹೇಳುವದು, “ಆ ಪರಿಸ್ಥಿ ತಿಯಲ್ಲಿ ರಾಣಿಬೆನ್ನೂರು ಬಿಟ್ಟೆ ದ್ದು ಬಳ್ಳೆ ಯದಾಯಿ 
ಮಾಲತಿಬಾಯಿಯೊಂದಿಗಿನ ಅತನ ಟು ಭವೇ 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 69 


ಬೇರೆ ತೆರನದು. ಆ ಸಮಯದಲ್ಲಿ ವಕೀಲರು-ಚನ್ನವ ನ ಸಂಬಂಧವೇ ಆತನ 
ಕಣ್ಮುಂದೆ ನಿಂತದ್ದು . ವಕೀಲರನ್ನೂ ಮಾರಿಸಿ, ಮಾಲತಿಯನ್ನು ವಂದಂವೆಯಾಾಗಿ 
ಆದರ್ಶ ಸಾಧಿಸುವ ಕನಸು ಕಾಣುತ್ತಾನೆ: *"ವಕೀಲರಿಗಿಂತ ಒಂದು ಹೆಜ್ಜೆ ಮುಂದೆ 
ಹೋಗುತ್ತಿ ದ್ದೆ ನೆ ನಾನು. ವಕೀಲರೇನೋ ಯಾರಿಗೂ ಹೆದರಬೇಕಾಗಿಲ್ಲ. ಆದರೂ 
ಅವರೇಕೆ ಚನ್ನ ವ್ವ ನ ಕೈ ಲೇ ಅಡಿಗಿ ಮಾಡಿಸಿಕೊಂಡು ಜೊತೆಯಲ್ಲಿ ಉಣ್ಣ ಬಾರದು ? 

ಅವರು ಎಲ್ಲೊ ಎತ್ತ ಕರದಲ್ಲಿ ನಿಲ್ಲುತ್ತಾರೆ. ಇವಳು ಕೈಮುಗಿದುಕೊಂಡು ಕೆಳಗೆ 


ಕೂತಿರುತ್ತಾಳೆ. ನನಗೂ ಮಾಲತಿಗೂ ಹಾಗಿಲ್ಲ...... ನಾನು ಅವಳಿಗೆ ತಾಳಿಯನ್ನೇ 
ಕಟ್ಟಿ ಹತ್ತು ಜನರೆದುರು ಕೈ ಹಿಡಿಯುತ್ತೇನೆ.''!  ಮಾಲತಿಬಾಯಿಯೇ ತಿರಸ್ಕರಿಸಿ 


ದಾಗ ಅವನಿಗೆ ಭ್ರಮನಿರಸನವಾಗಿಹೋಗುತ್ತದೆ. ನಾಟಕ ಕಂಪನಿಯನ್ನೇ ತೊರೆದು 
ಹೋಗಿಬಿಡುತ್ತಾನೆ. 

ಧರ್ಮ ಅಧರ್ಮಗಳು ಒಂದರೊಳಗೊಂದು ಹೆಣೆದುಕೊಂಡಿವೆ. ಹಾಗಂತ 
ಖಚಿತ ನಿಶ್ಚಯ, ಖಚಿತ ಕ್ರಿಯೆ ಬೇಡವೇ? ನಮ್ಮ ಜನಗಳಲ್ಲಿ ಇದು ಇಲ್ಲವೇ ಇಲ್ಲ. 
ಗಂಗಣ್ಣ ನ "ಧರ್ಮಬುದ್ಧಿ ಇಷಾ ಪಾಪ! ಮಗಳು ಒಳ್ಳೆ ಯವಳು. ರಾಮ 
ದಾಸಪ್ಪ ನ ಮೋಸವನ್ನು ಮರೆಯದಿದ್ದ ರೆ ಮಗಳಿಗೆ ಪೆಟ ತ ತಾಗುತ್ತ ದೆ. ಆದ್ದ ರಿಂದ 
ಸುಮ ಒಪ್ಪಿ 'ಿಂಡುಬಿಡೆ. ೋಣಅನ್ನು ) ವುದು ಇಂಥವರ ಮನಸ್ಸು. ಹೀಗೆ ನೋಡಿದರೆ 
ಶಿಕ್ಷೆ, ಹೊಣೆ, "ನ್ಯಾಯ, ಅನ್ಯಾಯಗಳ "ನಿಖರತೆ ಸ ಸಾಧ್ಯವೇ ಇಲ್ಲ;'' ಪ್ರಾಣಿವುಟ್ಟದ 
ಅರ್ಥದಲ್ಲಿ ಹುಟ್ಟಿಸಿದವನು Ki | ತೀಟೆ ತೀಡಿ ng ಇವನನ್ನು ನಾನು 
ಅಪ್ಪ ಎಂದು ಭಾವಿಸುವದಿಲ್ಲವೆಂದು ಚನ್ನಿಗರಾಯನ ಶ್ರಾದ್ಧ ಮಾಡಲು ಒಪ್ಪದೆ 
ಆತ್ಮನಿಷ್ಠುರ ಪ್ರಾಮಾಣಿಕತೆಯಿಂದ ಹಟ ಹಿಡಿದವನು; ಎಂದೂ ಆತ್ಮ. €ಯವಾಗಿ 
ಕಾಣದ, ಮೋಸ ad ದೊಡ್ಡ ರುದ್ರಪ್ಪನನ್ನು ನಿನ್ನ ಮದುವೆಗೆ HRN 
ಅವನ ಮಗನನ್ನು ಸ ಸಾಕುವುದು ನಿನ್ನ ಧರ್ಮವಲ್ಲವೆಂದು ಗಂಗಣ್ಣನೊಡನೆ ವಾದಿಸಿ 
ದವನು. - ನ್ಯಾ ಯೆ ಅನ್ಯಾಯಗಳ ತಕ್ಕಡಿಯಲ್ಲಿಯೇ ವಿಶ್ವ ಎಲ್ಲರನ್ನೂ ತೂಗು 
ವುದು. ತೊಸಿಂತ ನಡೆಯಬೇಕು, ಪ್ರಾವ Nee ಕು ಎನ್ನುವ ಅವನ 
ಅಭಿಮತ ಸುನಂದೆಯ ತಂದೆಯ ವಿಷಯದಲ್ಲಿಯೂ ಸಡಿಲಾಗುವುದಿಲ. ತನ್ನ ಸ 
ಮಟ್ಟಿನ ಪ್ರಾಮಾಣಿಕತೆಯನ್ನೇ ಇತರರಲ್ಲಿಯೂ ಆತ ಬಯಸುತ್ತಾ ನೆ. “ರಾಮೋಜಿ 
ಯೊಡನೆ ನಾನು ಆತ್ಮನಿಷ್ಮುರ - me ಟ್ಟುಕೊಂಡಿದ್ದೇನೆ. ಯಾಕೆ ಈ 
ಪ್ರಾಮಾಣಿಕತೆ? ರಾಮದಾಸ ಸಪ್ಪನವರ ಮೋಸಕ್ಕೆ ಕ್ರತಿಭಾರವಾಗಿ ಈ ಮಟ್ಟಿನ 
ಪ್ರಾಮಾಣಿಕತೆಯನ್ನು ಇಟ್ಟುಕೊಂಡಿದ್ದೇನೆಯೇ? ' ಮಾನದಿಂದ ಇತರರೆಲ್ಲರನ್ನೂ 


ಅಳೆಯುತ್ತೇನೆಯೇ ?''3 ಎನ್ನುವ ಪ್ರಶ್ನೆ ಅವನ ಬರವಣಿಗೆಯಲ್ಲಿಯೇ ಕಾಡಿದೆ. 


a: 


1, ಅನ್ವೇಷಣೆ, ಪು. 252-53 
2. ಅದೇ, ಪು. 262 
3, ಅದೇ, ಪು. 264 


70 ಸಾಧನೆ 


ವಿಶ್ವನ ಡೈರಿಯ ತುಂಬ ಹರಡಿಕೊಂಡಿರುವ ಪ್ರಾಮಾಣಿಕತೆಯಿಂದಲೇ ಅವನ ಡೈರಿ 
ನಮಗೆ ಹೆಚ್ಚು ಆತ್ಚ್ಮೀಯವೆನಿಸಿ ಮೆಚ್ಚುಗೆ ಮೂಡಿಸುತ್ತದೆ. 
ಚ [J ಜ 


ತನ್ನ ಹಟಕ್ಕೇ ಬಿದ್ದು ಸುನಂದೆಯ ವಿಷಯದಲ್ಲಿ ವಿಶ ತೆ ನಿರ್ಲಕ್ಷತನ ವಹಿಸಿದ್ದು 
ತಪ್ಪಾದರೂ, ಕರ್ತವ್ಯದಿಂದ ನುಣಿಚಿಕೊಳ್ಳಲೆಂದೇ ಹಾಗೆ ಮಾಡಿದನೆಂದು 
ಆರೋಪಿಸುವದು ಸಲ್ಲದಾಗುತ್ತದೆ. ಸುನಂದೆಯ ಸಾವಿನ ಪ್ರಯತ್ನ, ಮಗುವಿನ 
ಮರಣ, ತಿಳಿದಾಗ ಆತ ಸಾಕಷ್ಟು ಸಂಕಟಪಡುತ್ತಾನೆ: “ ಮೂರು ದಿನದಿಂದ ಸಂಕಟ 
ವಾಗುತ್ತಿದೆ. ಯಾವುದೋ ನ್ಯಾಯ ನಿರ್ಣಯದ ಸ್ಕಾ ನದಲ್ಲಿ ಕೂತು ನಾನು, 
ದೊಡ್ಡ ಅನ್ಯಾಯವೊಂದರಲ್ಲಿ ಭಾಗಿಯಾಗಿರುವ ಅರಿವಿನ. ನೋವಾಗುತ್ತದೆ. 
ಸಾವಿನ ಮುಂದೆ ನ್ಯಾಯ ಅನ್ಯಾಯಗಳ ತಕ್ಕಡಿ ಕಳಚಿ ಬೀಳುತ್ತದೆ. ಸುನಂದಾ 
ದುಡುಕಿದಳೇ ? ಆತ್ಮಹತ್ಯೆಗೆ ಪ್ರಯತ್ನಿ ಸುವವರು ದುಡುಕಿದರೋ ತಾಳ್ಮೆಯಿಂದ 
ವಿವೇಚಿಸಿ ತೀರ್ಮಾನಿಸಿದರೋ ಎಂಬುದನ್ನು ಬೇರೆ ಯಾರು ನಿರ್ಣಯಿಸುವದೂ 
ಸುಳಾ ಗುತ್ತ. ಏನೂ ತಿಳಿಯದ, ತನ್ನ ಜೀವನವನ್ನು ಕಂಡುಕೊಳ ದ ಮಗು 
ಯಾಕೆ ಸಾಯಬೇಕಾಗಿತ್ತು ? ಆಪಾದಿಸುವವನೇ ಆಪಾದಿತನಾಗುವ ಹಾಗಾಗಿದೆ. 
ಈಗ ಹೋಗಿ ಸುನಂದಳನ್ನು ಕಂಡು ಕ್ಷಮೆ ಬೇಡಲೇ? » 


ಯಾರ ಮೇಲೆ ನ್ಯಾಯ ತೀರಿಸಬೇಕು? ಇಂಥ ಸೂಕ್ಷ್ಮದ ಲೇಪವಿಲ್ಲದ 
ಕುಳ ರಾಮದಾಸಪ್ಪನವರು. ಇನ್ನು ಉಳಿಯುವವರು ನಾನು - ಸುನಂದಾ ಇಬ್ಬರೇ. 
ಯಾರ ಮೇಲೆ ತೀರಿಸಬೇಕು? ಆವಳಾಗಲೇ ರೈಲುಕಂಬಿಗೆ ತಲೆಕೊಡಲು 
ಹೋಗಿದ್ದಾ ೪... ಮುನಿಯಮ್ಮನ ನೆನಪಾಗುತ್ತಿದೆ. ನನ್ನನ್ನು ಅವಳು ಉಳಿಸಿದಳು 
ಸುನಂದಾಳನು 3 ಯಾರು ಉಳಿಸಬೇಕು ?! 


--ನ್ಯಾಯ ಬಯಸಿದ ತಾನೇ ಅನ್ಯಾಯದ ಕಟಕಟೆಯಲ್ಲಿ ನಿಂತೆ, ಕರ್ತವ್ಯ 
ವಿ ಅಪ ಆಳೆ 

ಮರೆತೆ ಎಂಬ ಪ ಜ್ಞ | ಚುಚ್ಚ ತ್ತದೆ. ಒಂದೇ ಮಗ್ಗಲಿಗೆ ವಾಲಿ ತಾನೇ ಅಪರಾಧಿ 
ಯಾದೆ ಎಂಬ ತಪ್ಪಿನ ಅರಿವಿನಿಂದಲೇ ವಿಶ 3 ಸುನಂದೆಯೊಡನೆ ಕ್ಷಮೆ ಕೇಳಿ ಭೇಟಿ 
ಯಾಗಲು ಬರುತ್ತಾನೆ. ಇವನು ಸುಮುಖನಾಗುವುದರಲ್ಲಿಯೇ ಅವಳು . ವಿಮುಖ 
ಳಾಗಿದ್ದಳು. ಒಂದು ದ ಿಷ್ಟಿಯಿಂದ ಇವನಷ್ಟೇ ಮಟ್ಟಿ ವ ಹಟವಾದಿಯಾದ ಅವಳು 
ಮಾತಾಡಲು ಇನ್ನು ಏನೂ ಉಳಿದಿಲ್ಲವೆಂದು ಭಾವಿಸುತ್ತಾಳೆ. ತನ್ನ ದಿನಚರಿ ಓದಿ 

ಯಾದರ ಇದೆ ಲ್ಸ ತನ ಆ ೨. ನ್ಯಾಗೆ — - 
ಹ ಇವಳು ತನ್ನನ್ನು ತಿಳಿದುಕೊಂಡಾಳೆಂಬ ಎಶ್ವನ ಗ್ರಹಿಕೆ ಸುಳ್ಳಾಗುತ್ತದೆ. 
ಒಮ್ಮೆ ಹೋದವನು ತಿರುಗಿ ಬಾರದವನು, ಮೈಸೂರಿಗೆ ಹೋದಾಗಲೂ ತನ್ನನ್ನು 
ವಿಚಾರಿಸದವನು, ಗಂಗಣ್ಣನಿಂದ ಅವನ ಬಗೆಗೆ ಅಷ್ಟಿಷ್ಟು ತಿಳಿದ ವಿಚಾರ_ಸುನಂದೆಗೆ 


ಅವನು ಲಂಪಟನೆಂಬ ಅಂಶವೇ ಗಟ್ಟಿಯಾಗಿ ಬಿಟ್ಟಿತ್ತು. ಮಾಲತಿ, ಸರಳಾಬಾಯಿ, 


ಹಾ ಬಾ ಅಸಾ 


ತ್ಡ ಅನ್ವೇಷಣೆ, ಪು. 263-64 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು ' 71 


ಮುನಿಯಮ ಮನ ವಿಚಾರ ಬಂದ ಭಾಗದ ಮೇಲೆಯೇ ಅವಳ ಕಣ್ಣಿ ಜ್ಲೇರು, ಕುಂಕುಮ 
ಗುರುತು ಹದರ ಆ ವಿಷಯವನ್ನೆ € ಅವಳು ಗಟ್ಟಿ ಮಾಡಿಕೊಂಡಳೆನ್ನ ಬೇಕು. 
ವಿಶ್ವ ತನ್ನ ದಿನಚರಿಯನ್ನು ತಿರುಗಿ "ಓದಿದ್ದ ನೋ ಇಲ್ಲವೋ, ez ಅವಳ 
ಸ್ವಭಾವದ. ಹಿನ್ನೆ ಲೆಯ ಬಗೆಗೆ ಮಾತ್ರ ಸೂಕ್ಷ ವಾಗಿ ಯೋಚಿಸಿದವನಲ್ಲ. ಹಾಗಿದ್ದರೆ 


ತನ್ನ ಡೈ ರಿ ಕಳಿಸ ುವ ಧೈ ರ್ಯ ಮಾಡುತ್ತಿ ರಲಿಲ. 


ಅಂತೂ ವಿಶ್ವನ ಬದುಕು ಹಳಿಯ ಪಾಯಿಂಟ್‌ ಬದಲಿಸಿದತ್ತ ತಿರುಗುವ 
ರೈಲು ಎಂಜಿನ್ನಾಯಿತು. ಅವನ ಡೈರಿಯ ಪುಟಗಳನ್ನು ಓದಿದ ಮೇಲಾದರೂ 
ವಿಶ ್ರ ಸಂಪೂರ್ಣವಾಗಿ ಅರ್ಥವಾದನೆ ? ಎಂಬ ಪ ಶ್ನೆ ನಿಗಿ ಕಾಡುತ್ತದೆ. ಇಲ್ಲ 
ವೆಂದರೆ ಅರ್ಥಹೀನವೂದೀತು. ಆದರೆ ಎಲ್ಲವೂ "ಎಂದಲ್ಲ. ಎಲ್ಲವನ್ನೂ ತಿಳಿದು 
ಕೊಳ್ಳ ಲು ಆಗುವುದಿಲ್ಲ. ಹಾಗೆ ತಿಳಿದುಕೊಳ್ಳು ತ್ತೆ ಶೇವೆ, ತಿಳಿದುಕೊಂಡೆವು ವನ್ನು ವದೇ 
ವ್ಯಕ್ತಿ: ತ್ವದ ಅರ್ಧತನ ಅಪೂರ್ಣತೆಯಾದೀತು. ಬದುಕು ಅನ್ವೇಷಣೆಯ ಲಿಯೇ 
ಹಿಡಿತದಲ್ಲಿ ಸಿಕ್ಕುವದಿಲ್ಲ. ಮುಷ್ತಿ . ಸಿಕ್ಕಿದೆ ಎನ್ನುವುದು ಆದರ 

ರೂಪ, ಇಡಿಯಾಗಿ ಅಲ್ಲ- ಎಂಬ ಅಂಶ ಗಟ್ಟಿಯಾಗಿ ಬಿಡುತ್ತದೆ. 


ದ ೈಂದ್ವ ಮನಸ್ಸಿಗೆ ಬರವಣಿಗೆಯ ಮೂಲಕ ವಿರಾಮ ಪಡೆಯುವದಕ್ಕಾ ಗಿಯೇ 
ಡಾ॥ ಶ್ರೀನಿವಾಸರು 'ದಿನಚರಿ ಬರೆದದ್ದು. “ ನನ್ನ ಕೊರಗು ಗಳನು ಹೆ 
ನನ್ನೊಳಗೆ ನಾನು ಅವಿ ತಿಟ್ಟು ಕೊಂಡಾಗ, ಅದು ಇನ್ನಷ್ಟು ಆಳವಾಗಿ ಹರಿದು 
ನನ್ನನ್ನು ನನಗೇ ಪರಕೀ ಯನನ್ನಾಗಿ ಮಾಡುತ್ತ ದೆ. ನನ್ನ ನೋವುಗಳು ಅನುಭ 
ದ್ವಂದ್ವಗಳು ಹೊರಗೆ ಬರಲು ಕಾತರಿಸುತ್ತವೆ. ಆದರೆ ಇವಕ್ಕೆ ರೆಕ್ಕೆಗಳಿಲ್ಲ ಹಾಗಾಗಿ 
ಹೇಗೆ ಅಭಿವ್ಯಕ್ತಿಸಲಿ ? ಮಾತಿನಿಂದಲೆ? ಹೌದು. ನನಗೆ ಉಳಿದ ಏಕೈಕ ದಾರಿ 
ಅಂದರೆ ಮಾತೊಂದೆ.'1 ಡೈರಿಯಲ್ಲಿ ಒಂದೆಡೆ ಬರುವ ಹೇಳಿಕೆಯಿದು. ನ್ನ 
ಮಾತನ್ನು ಅರ್ಥಮಾಡಿಕೊಳ್ಳ 'ಬಲ್ಲರೆಂದು ಅವರು ಶೇಖರರಾಯರ ಮುಂದೆ ಎಷ್ಟೆ 
ವಿಷಯಗಳನ್ನು ಹೇಳಿದರೊ ಶಿಜರಿಗೂ ಹೇಳಲಾಗದ ಎಪೊ ್ರೀ ಕೊರಗುಗಳು ಅವರ 


ಡೈ ರಿಯಲ್ಲಿ ತೆರೆದುಕೊಳ್ಳುತ್ತ ಶ್ತ ಹೋಗು ತ್ತವೆ 


ಶ್ರೀನಿವಾಸರಾಯರದು ಅತ್ಯಂತ ತೀಕ್ಷ್ಣ ತ ಆದರೆ ವೈಚಾರಿಕತೆ 
ಯಷ್ಟೇ ಭಾವುಕ ದೌರ್ಬಲ್ಯವೂ ಅವರಲ್ಲಿದೆ. ಇಲ್ಲದಿದ್ದರೆ ಅಷ್ಟು ಮಟ್ಟಿನ 
ತುಮುಲ ಅವರ ಡೈರಿಯ ಪುಟಗಳಲ್ಲಿ ಕಾಣಿಸಬೇಕಿರಲಿಲ್ಲ.  ರೋಗಗ ಸ್ಸ ಸಂತಾನ 
| ಸೃ ಷ್ಟಿ “aR ಉದ್ದೆ €ಶದಿಂದ ಯಾವ ತಳಮಳವೂ ಇಲ್ಲದೆ “ವಾಸೆಕ್ಟಮಿ' 
ಸ s ್ರೀನಿವಾಸರು ವೈಚಾರಿಕತೆಯನ್ನು, ವೈಜ್ಞಾನಿಕತೆಯನ್ನು ಾರ್ಯ 
ಕೂಕ್ನ | Kio ಆದರೆ ಅವರ ವೈಚಾರಿಕತೆ ಅವರನ್ನು ತಿಂದು 


1. ನನ್ನದಲ್ಲದ್ದು, ಪು, 144 


1 ಸಾಧನೆ 


ಮುಕ್ಕಿದ್ದು `ಅದು ವಶ್ಸಲಳಿಂದ ಪ್ರಶ್ನೆಯಾದಾಗ. ಏಕಾಕಿತನ ಅಸೆಹನೀಯವಾಗಿ 
ಮದುವೆಯಾದಾಗ ಶ್ರೀನಿವಾಸರು ಆ ಕುರಿತು ಯೋಚಿಸುವುದಿಲ್ಲ. ಅವರೇ ಶೇಖರ 
ರಾಯರ ಮುಂದೆ ಹೇಳುವದು: “ಆಪರೇಶನ್‌ ಮಾಡಿಸಿಕೊಂಡಾಗ ಇದಂ 
ಹೀಗಾಗಬಹುದು ಎಂಬ ಅರಿವು ನನಗಿರಲಿಲ್ಲ. ಅರಿವಿದ್ದರೆ ಮಾಡಿಸಿಕೊಳ್ಳುತ್ತಿದ್ದಿಲ್ಲ 
ಎಂದಲ್ಲ, ಮದುವೆಯ ಬಗೆಗೆ ಇನ್ನಷ್ಟು ಕಾಳಜಿ ವಹಿಸುತ್ತಿದ್ದೆ. ಈಗಲೂ ನಾನು 
ಮಾಡಿದು ಸರಿಯೇ ಎಂದು ನನಗೆ ಖಾತರಿಯಿದೆ ; ,ಈ ಮದುವೆಯ ಹೊರತು.?! 
ತಾನು ಮಾಡಿದ್ದು ಸರಿ ಎಂಬ ಅರಿವಿದ್ದರೂ ಇತರರ ಮುಂದೆ ಹೇಳಲು ಅವರಿಗೆ 
ಏನೋ ಆಳುಕು : 


« ನಾನು “ವ್ಯಾಸೆಕ್ಟ ಮಿ” ಮಾಡಿಸಿಕೊಂಡ ವಿಚಾರ ಹೇಳಲೇ ಬೇಡವೇ ಎಂದು 
ಶೇಖರರಾಯರು ನಿಮಗ್ಯಾಕೆ ಮಕ್ಕಳಾಗಿಲ್ಲ ಎಂದು ಪ್ರಶ್ನಿ ಸಿದಾಗ, ಹೇಳಲಾಗದೆ 
ಹೋದೆ. ಯಾಕೆ ಈ ದೌರ್ಬಲ್ಯ ನನ್ನನ್ನು ಪೀಡಿಸುತ್ತಿದೆ? ನಾನು ಅಪ್ರಾಮಾಣಿಕ 
ನಾಗುತ್ತಿದ್ದೇನೆ ? ನಾನು ಮಾಡಿದ್ದು ತಪ್ಪೆ? ತಪ್ಪು ಹೇಗಾಗುತ್ತದೆ? ತಪ್ಪಲ್ಲ 
ಅನಿಸುತ್ತದೆ ನನಗೆ. ' ಆದರೆ ಫಕ್ಕನೆ ಜನರೆದುರು ಹೇಳುವಾಗ ಆಗುವ ಈ ಭಯಕ್ಕೆ 
ಅರ್ಥ? ತಪ್ಪಲ್ಲವಾದರೂ ಒಪ್ಪಲ್ಲವೆಂದೇ? ಸಮಾಜದ ದೃಷ್ಟಿಯಲ್ಲಿ ನನ್ನ ಗೌರವ 
ಕಡಿಮೆಯಾಗದು. ಆದರೆ ನಾನೊಬ್ಬ ಹುಂಬ ಅನ್ನಬಹುದು ?» ತನ್ನ ಸ ವಿಚಾರವನ್ನು 
ಇತರರು ಅರ್ಥಮಾಡಿಕೊಂಡಾರೇ ಎಂಬ ಸಂಶಯ. ತಾನು ಈ ರಹಸ್ಯವನ್ನು 
ಬಚ್ಚಿಟ್ಟು ಅವಳನ್ನು ವಂಚಿಸಿದೆ ಎಂಬ ಅಳುಕು, ಹೇಗೆ ಹೇಳಲೆಂಬ ತಳಮಳ ವತ್ಸಲಳ 
ಮ.ಂದೆ ಹೇಳುವಾಗಲೂ ಅವರನ್ನು ತಿಕ್ಕಾಟದಲ್ಲಿ ಸಿಲುಕಿಸಿದೆ: 


""ಶೇಖರರಾಯರಿಂದ ನನ್ನ ಪ್ರಾ ಕ್ರ ಮಿಗೆ ನೈತಿಕ ಬೆಂಬಲ ಸಿಗಬಹುದು 
ಎಂದಣಿಸಿದ್ದೆ. ಆದರೆ “ಪುಣ್ಯಾತ್ಮ”ನ ಪ್ರತಿಕ್ರಿಯೆ: ನನ್ನ ನಿರೀಕ್ಷೆಗೂ ಬರಲಿಲ್ಲ. 


ಶೇಖರರಾಯರ ದೃಷ್ಟಿಯಲ್ಲಿ ಬದುಕುವುದು ಮುಖ್ಯ. ಆದರೆ ಸಾಹಿತ್ಯ ವಸ್ತು 
ನಿಷ, ಸತ ನಿಷ್ಕವಾಗಿರಬೇಕು, ಸಾಹಿತಿ ಬದುಕಿಗೆ ಪ್ರಾಮಾಣಿಕರಾಗಿರಬೇಕು 
ತ್ತಾರಲ್ಲ ಮತ್ತೆ ಇವರು? ಇದೆಯೇ ಪ್ರಾಮಾಣಿಕತೆ! ಹೇಡಿಗಳು, 


ಬದುಕಿನಲ್ಲಿ ರಾಜಿ ಮಾಡಿಕೊಂಡಷ್ಟು ಸುಖ ಬೇರೊಂದರಲ್ಲಿ ಇಲ್ಲ ಅನ್ನುವದು ನಿಜ. 
ಆದರೆ ನನ ನನ್ನ ಬದುಕಿಗೆ ಅಪ್ಪಾಮಾಣಿಕನಾಗಿರೋದು ಸರಿ ಅನಿಸುವುದಿಲ; ಅದಕ್ಕೆ 
ವಶ್ಸಲಳಿಗೆ ಇದ್ದ ವಿಚಾರ ಎಲ್ಲ ಹೇಳಿದೆ.?3 


1. ನನ್ನದಲ್ಲದ್ದು, ಪು. 98 
2೩, ಅದೇ, ಪ್ರ. 147 
ತಿ, ಅದೇ, ಪು. 147.49 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 73 


ವೈಚಾರಿಕತೆಯಷ್ಟೆ ಫೇ ಅಲ್ಲ, ಪ್ರಾಮಾಣಿಕತೆಯ ಅಂಶವೂ ಶ್ರೀನಿವಾಸರಿಗೆ 
ಸುಳ್ಳು ಹೇಳಗೊಡಲಿಲ್ಲ. ಅಷ್ಟೇ ಏಕೆ, ಅವರು ಹಾಗೆ ಮಾಡಬಹುದೇನೋ 
ಎಂದು ಯೋಚಿಸುವುದಿಲ್ಲ ಕೂಡ. ತನ್ನ ಮಟ್ಟಿಗೆ ಅವಳೂ ವಿಚಾರಮಾಡಬಹು 
ದೆಂದು ಭಾವಿಸುತ್ತಾರೆ. ಇನ್ನೂ ಮುಂದುವರೆದು “ಜಲಪಾತ” ಕಾದಂಬರಿಯನ್ನು 
ಅವಳೂ ಅಧೆ ರ್ಸ್‌ಸಿಕೊಂಡಾಳೆಂದು ನಿರೀಕ್ಷಿಸಿ ಕ ೈತಕ ಗರ್ಭಧಾರಣೆಯ ವಿಚಾರವನ್ನೂ 
ಹೇಳುತ್ತಾರೆ. ಒಂದೊಮ್ಮೆ ಕೃತಕ ಗರ್ಭಧಾರಣೆ ಕಾರ್ಯಗತವಾಗಿದ್ದರೆ ನಿಮ್ಮನ್ನೇ 
ವೀರ್ಯದಾನಕ್ಕೆ ಆಯುತ್ತಿದ್ದೆ ಎಂದು ಶೇಖರರಾಯರಿಗೆ ಹೇಳುವ ಶ್ರೀನಿವಾಸರ 
ವೈಚಾರಿಕ ದೃಷ್ಟಿಕೋನ ಅವರಷ್ಟೇ ನಮ್ಮನ್ನು ಕಕ್ಕಾವಿಕ್ಕಿ ಮಾಡುವಂತಹದು. 
“ನೀವು ನಿಮ್ಮ ಹಾಗೆ ಎಲ್ಲರೂ ಯೋಚಿಸುತ್ತಾರೆ ಎಂದು ಯೋಚಿಸಿ, ಸೋತಿರಿ 
ಅಷ್ಟೇ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ದುರಂತಕ್ಕೆ ಕಾರಣ. ನಿಜಕ್ಕೂ ನೀವು 
ದುಡುಕಿದ್ದೀರಿ' ಎಂಬ ಶ್ರೀನಿವಾಸರ ಕುರಿತ ಶೇಖರರ ಮಾತು ಸತ್ಯವೇ. ತನ್ನ 
ವೈಚಾರಿಕ, ವೈಜ್ಞಾನಿಕ ದೃಷ್ಟಿಯಲ್ಲಿಯೇ ಮುಳುಗಿದ ವ್ಯಕ್ತಿ ಸಾಮಾನ್ಯ ದೃಷ್ಟಿಯ 
ಬಗೆಗೆ ಆಲೋಚಿಸದೆ ಹೋಗಿರುವುದು ಅವರ ವ್ಯಕ್ತಿತ್ವದ ದೊಡ್ಡ ಕೊರತೆ. ಅದೇ 
ಅವರ ದುರಂತಕ್ಕೆ ಹಾದಿ ಆಯಿತು. 

ವತ್ಸಲ ತಮ್ಮಿಂದ ಸಂಪೂರ್ಣವಾಗಿ ವಿಮುಖಳಾದಾಗ ಹೆಣ್ಣನ್ನು ನೋಡುವ 
ಅವರ ದೃಷ್ಟಿಯೇ ಬದಲಾಗುತ್ತದೆ. ತನ್ನೆ ಗಂಡ ಪಡ್ಕೆ ಯಾರ್ಯಾರೋ ಹೆಂಡಂದಿ 
ರೊಂದಿಗೆ ಸುಖಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಶಾಂತ ತನ್ನನ್ನು ಬಯಸಿದಳೆಂಬುದು 
ತಿಳಿದಾಗ ಜರ್ರನೆ ಭಾವೋದ್ರೇಕತೆ ಇಳಿದು ಅಲ್ಲಿಂದ ಹೊರಬಂದ ಶ್ರೀನಿವಾಸರ 
ವರ್ತನೆಯೇ ಅವರ ಭಾವುಕತೆಯನ್ನು ಸ್ಪಷ್ಟಪಡಿಸುತ್ತದೆ. ಡೈರಿಯಲ್ಲಿ ದೀರ್ಫ 
ಬರವಣಿಗೆ ಪಡೆದ ಸೂಕ್ಷ ಳೆ ಪ್ರಕರಣದುದ್ದ ಕೂ ಸ ಅವರ ಭಾವುಕ ದ ರ್ಬಲ್ಯ ಒಡೆದು 
ಕುಣುತ್ತದೆ. ಸೂಕ್ಷ ಬಳಿಂದ ನಿರಾಶೆಯಾದಾಗ, ಹೆಣ್ಣನ್ನು ಎಡಬಿಡದ ಸುಖಿಸುವ 
ಅವರೆ ಕೆಳಮಟ್ಟದ ವರ್ತನೆಯ ಬ ಕಂಡಾಗಲಂತೂ ಅವರದು ಕಾಮುಕ 
ಅತೃಪ್ತಿಯೇ ಎನಿಸುದಿಲ್ಲ. ತಮ್ಮ ತಡೆಯಲಾರದ ಮಾನಸಿಕ ದ್ವಂದ್ವವನ್ನು 
ಮರೆಯುವುದಕ್ಕೇ ಆವರು ಅದಕ್ಕೆ ಮೊರೆಹೋದರೆನ್ನಬೇಕು. ಮಾನಸಿಕ ತುಮುಲಕ್ಕೆ 
ಉಪಶಮನವೇ ಇಲ್ಲದಾಗ ಅಲ್ಲಿಯೂ ಅತ್ತ ಪ್ತಿ ಕಾಡಿತು, “ಹೆಣ್ಣನ್ನು ಅನುಭವಿಸಿದ 
ಹಾಗೆ ಮತ್ತಷ್ಟು ಅನುಭವಿಸುವ ಅಂತ ಈಗೀಗ ನನಗನಿಸುತ್ತಿದೆ......... 
ಕಾಮೇಚ್ಛೆ ಇಷ್ಟು ಹೆಣ್ಣು ಗಳನ್ನು ಅನುಭವಿಸಿದ ಮೇಲೂ ದಿನೇ ದಿನೇ ಏರುತ್ತ 
ಹೋಗುತ್ತಿದೆ. ಪ್ರಾಯಶಃ ಇದೂ ಒಂದು ರೀತಿಯ ಸಾವೇ. ನನಗೆ ಈ ಸಾವಿನಲ್ಲಿ 
ಯಾಕೆ, ಭೌತಿಕ ಸಾವಿನಲ್ಲೂ ಒಂದಿಷ್ಟೂ ಭಯವಿಲ್ಲ. ನಿಜವಾಗಿ ಎಂದೂ ನಾನು 


[ne] 


ಮಾಡಲು ಹಿಂಜರಿಯುತ್ತಿದ್ದ ವೇಶ್ಯಾಸಂಗವನ್ನು ಈ ಸಲ ಧಾರಾಳವಾಗಿ ಮಾಡಿದೆ 
೫ ಎಂದು ಹೇಳುವಲ್ಲಿ ಅವರ ವರ್ತನೆ ಅವರಿಗೇ ಹೇಸಿಕೆ ತರಿಸಿದೆ. 


ಆ ಆಜ ಚ ಚಟ ಚ ಚ ಚಟ po 


, ನನ್ನದಲ್ಲದ್ದು, ಪು. 194-95 


A 


74 ಸಾಧನೆ 


“ನನ್ನನ್ನು ಪೀಡಿಸುವ ಈ ಹುಚ್ಚು ಕಾಮಕ್ಕೆ ಪರಿಹಾರ ಅಂದರೆ ಒಂದೇ- ಸಾವು? 


ಎಂಬ ನಿರ್ಣಯ ಅದರಿಂದಲೇ ಗಟ್ಟಿ ಗೊಳ್ಳೆ ತ್ತದೆ. 

ತಾನು ಸರಿ ಎಂದು ನಂಬಿದ ವೈ ಚಾರಿಕತೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿದರೂ, 
ಪ್ರತಿಕ್ರಿಯೆಗಳನ್ನು ಎದುರಿಸುವಲ್ಲಿ ಶ್ರೀನಿವಾಸರಿಗೆ ಧಾಷ್ಟ್ಯತೆ ಇಲ್ಲ. ಭಾವುಕತೆಯ 
ದೌರ್ಬಲ್ಯಗಳಾದ ನಿರ ನಿರಾಶೆ, . ಹತಾಶೆಗಳೇ ಲೇಖಕರೊಂದಿಗಿನ ಅವರ ಮಾತಿನಲ್ಲಿ, 
ಡೈ 'ರಿಯಂ ಬರವಣಿಗೆಯಲ್ಲಿ ಚಣಚಣಕ್ಕೂ ಎದ್ದು ತೋರುವ ಅಂಶ. "ವತ್ಸಲ ವಿಮುಖ 
ಳಾದರೂ ನಾ ಬದುಕಬಲ್ಲೆ, ಬದುಕಬೇಕು ಅಂಜರೇ ನನ್ನ ಕ್ರಿಯೆಗೆ ಎರ್ಯಪಾರ್ಷತ 
ಎನ್ನು ವತ್ತ ಅವರ ದ ಷ್ಟಿ ಯ ಯಾವಾಗಲೂ ವಾಲುವುದಿಲ್ಲಿ. ತನ್ನದು ಪರಿಹಾರವಿಲ್ಲದ 
ಸಮಸ್ಯೆ ಎನ್ನು ವ ದ್ವಂದ್ವ ವನ್ನೆ € ಅವರು ಇನ್ನೂ ಹೆಚ್ಚು ಹೆಚ್ಚು ಸೃಷ್ಟಿ ಶಸಿಕೊಳ್ಳುತ್ತ 3 
ಭಗವ ನನ್ನ ಸ್ಟ ಗೆ, ನನ್ನ ಈ ಶತಿ ಸ ಪ್ಪಾ ಮಾಣಿಕ 
ವಾಗಿ ನಾನೇ ಜವಾಬ್ದಾರ, ಎಂದು ಹೇಳುವಲ್ಲಿ ಅವರಿಗೆ ಆ ಅರಿವೂ ಡೆ 


ಕೊನೆಯ ಗಳಿಗೆಯಲ್ಲಿ ಕಾಮತರನ್ನು ಭೇಟಿಯಾಗದೆ ಹೋಗಿದ್ದರೆ 
ಶ್ರೀನಿವಾಸರು ಸಾವಿನ ವಿಷಯದಲ್ಲಿ ನಿರ್ಧಾರ ಸಡಲಿಸುವ ಸಾಧ್ಯತೆಯಿತ್ತೋ 
ಏನೋ. ತನ್ನ ಕ್ರಿಯೆ ಅರ್ಥಹೀನವಾಯಿತೆನಿಸಿದಾಗ, ತನ್ನ ದೂರಾಲೋಚನೆಯನ್ನು 
ವಾಸ್ತವತೆ ವಂಚಿಸಿತೆಂಬ ತಿಳಿವು ಮೂಡಿದಾಗ ಅಂತಹ ಅನಿರೀಕ್ಷಿತ ಆಘಾತವನ್ನು 
ಸಹಿಸಿಯೂ ಬದುಕುವ ಗಟ್ಟಿತನ ಅವರಲ್ಲಿ ಉಳಿಯುವುದಿಲ್ಲ.  “ಕಾಮತರನ್ನು ಕಂಡ 
ಮೇಲೆ ನನ್ನ ಲ್ಲೊಂದು ತುಮುಲ ಹುಟ್ಟಿದೆ. ಕಾಮತರೇನೋ ಬಾಯಿಬಿಟ್ಟು 
ಇದು ಹೀಗೇ ಅಂತ ಹೆ ಹೇಳಲಿಲ್ಲ. ಅದರೆ ನನ್ನ ಆಂತರ್ಯ ಮಾತ್ರ ನಾನು ಊಹಿಸು 
ವುದೇ ಸರಿ ಅಂತ ಹೇಳುತ್ತಿದೆ. ನಿಜಕ್ಕೂ ನಮ್ಮ ಒ ಬದುಕು ಎಂತಹ ದಾರಂತ!... 
ಕಾಮತರು ಒಮ್ಮೆಯೂ ನನ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾ ಸಲೇ ಇಲ್ಲ. ನಾನು 
ಮಕ್ಕಳಾಗದ ಹಾಗೆ ಆಪರೇಶನ್‌ vk pe ಹಿನ್ನೆಲೆ 
ಇದು ಅಂತ ಹೇಳಿದಾಗ ಛೆ! ಛೆ! ಅನರ್ಥವಾಯಿತೆಂದು ನಾಲಿಗೆ ಕಚ್ಚಿಕೊಂಡರಲ್ಲ p 
ಕಾಮತರ ಮಾತಿನ ಪ್ರಕಾರ-ನನ್ನ ಬದುಕಿನಲ್ಲಿ ನಾನೇ ಹಳಿ ತಪ್ಪಿಸಿಕೊಂಡೆ. ನಿಜಕ್ಕೂ 
ಇನ್ನು ಈ ಬದುಕಿನ ರೈಲು ಮತ್ತೆ ನಿಜವಾದ ಹಳಿಗಳ ಮೇಲೆ ಓಡುವಹಾಗಿಲ್ಲ. 
ನನಗೀಗ ನಿಜವಾಗಿಯೂ ಹುಚ್ಚೇ ಹಿಡಿದಿದೆ-ಅಥವಾ ಹಿಡಿಯುತ್ತಿದೆ. ಹ:ಚ 
ಹುಚ್ಚಾಗಿ ಬದುಕುವುದಕ್ಕಿ ತ ಸಾಯುವುದೇ ಮೇಲು. ಸಾವು ಅಥವಾ ಹುಚ 
ಈ ಎರಡರಲ್ಲಿ ನಾನೀಗ ಒಂದನ್ನು ಆಲೋಚಿಸಬೇಕಾಗಿದೆ.?1 ಎ ಶ್ರೀನಿವಾಸರ 
ದೌರ್ಬಲ 57ಳನ್ನು ಅರಿತೂ ನಾವು ಅವರ ವೈಚಾರಿ ರಿಕತೆಯನ್ನು, ಬದುಕಿನ ಪೂ ಮಾಣಿ 
ಕತೆಯನ್ನು ಡೈರಿಯ ಮುಖಾಂತರ ಮೆಚ್ಚಿಕೊ ಇಳ್ಳುತ್ತೇವೆ. ಆದರೆ ಬದುಕು 
ಅನಿರೀಕ್ಷಿತವ ಸ್ಯ ಕೊಡುವ ಅಘಾತಗಳೆಂತಹವು! ನನು ಮಾಡಿದ್ದು ಸರಿಯೆಂಬ 


€. 


1. ನನ್ನದಲ್ಲದ್ದು, ಪು. 195-96. 


ಹಾ Kite PATE: ed 


ಡೈರಿಯ ಪುಟಗಳೊಂದಿಗೆ ಮೂರ: ಕಾದಂಬರಿಗಳು 75 


ಸಾರ್ಥಕತೆಯ ತೃಪ್ತಿ ಯೂ ಸಾವಿನ ಸಮಯದಲ್ಲಿ ಅವರಿಗೆ ಉಳಿಯಲಿಲ್ಲ, ಅವರದ್ದೆ ಲ್ಲ 
ಅವರದ್ದ ಲ್ಹವಾಗಿಬಿದುತ್ತ ದೆ. ಆತ ಹತ್ಯೆ ಯ ಕೊನೆಯ ಎರಡು ದಿನ ಅವರು 
ಡೈ ರಿಯಲಿ. ಬರೆದದ್ದು - “ಖಾಲಿ, "ಖಾಲಿ' ಆಳ ಆಳಕ್ಕೆ ಇಳಿದು ಹಿಂಡಿ ಹಿಂಡಿ 
ಒಗದಂತಾಗುತ್ತ ದೆ. “ಎವರಣೆ ಅರ್ಥ ಹೀನವಾಗುತ್ತದೆ. 


ಇನ್ನು ದೇಶಪಾಂಡೆ ವಕೀಲರು ದಿನಚರಿ ಪ್ರಾ ಮಾಣಕವಾಗಿರುತ್ತದೆ ಎನು ವು 
ದನ್ನೇ ಪ್ರಾಮಾಣಿಕವಾಗಿ ಬರದು ನೋಡುತ್ತಾರೆ. ಉಳಿದವರು ದಿನಚರಿಯ 
ಪಾ ್ರಿಮಾಣಿಕತೆಯನ್ನು ವಿಶ್ಲೆ ಪಿಸಿ ನೋಡಿದವರಲ್ಲ. ಪ್ರಾಮಾಣಿಕವಾಗಿರಬೇಕೆಂದು 
ಬಯಸಿ ಬರೆದ ಡೈರಿಯಲ್ಲಿ” ನಾನೆಷ್ಟು ಪಾ ; ಮಾಣಿಕನಾಗಿರುವೆ ನೆಂಬುದನ್ನು ದೇಶ 


ಕ್ರಾ 


"ಪಾಂಡೆ ವಕೀಲರು RR ವಿಶ್ಲೆ "ಷಿಸಿ ನೋಡುತ್ತಾರೆ. . ದಿನಚರಿಯ ಮೊದಲ ಪುಟ 


ದಲೆ ್ಲ ಅವರು ಬರೆದ ಮುತ್ತು. 


""ನಮ್ಮ ಮನಸ್ಸಿನಲ್ಲಿ ನಡೆಯುವ ವಿಚಾರವನ್ನು ಯಾರಿಗೂ ಸರಿಯಾಗಿ ಬಿಡಿಸಿ 
ಹೇಳಲಿಕ್ಕೆ ಶಕ್ತ ಎಲ್ಲ. pe ತಿಳಿಯುವುದೂ ಇಲ್ಲ ವಿಚಿತ್ರ ಅಂದರೆ ಮತ್ತೊ 
ಬ್ಬರಿಗೆ ಸಾಗ ನಾವೇ ನಮ್ಮ ವಿ ವಿಷಯವಾಗಿ ಇಲ್ಲಾ ಕಾ ಪೀಕೆ ಮಾಡಿ 
ಕೋತ್ತೀವಿ, ಇಲ್ಲಾ ಗೌಣ ಮಾಡಿಕೋತ್ತೀವಿ. ಆ ಕೇಳುವವನ ಸಹಾನುಭೂತಿ 
ಗಳಿಸಲಿಕ್ಕೆ, ಅವನ ಕಣ್ಣಿ ನಲ್ಲಿ ನಾವು ಯೋಗ್ಯರು ಅನ್ನಿಸಿ ಕೊಳ್ಳಲಿಕ್ಕೆ, ಬೇಕಾದ 
ಹಾಗೆ ನಮ್ಮ ಚಿತ್ರವ ನು" ತಿದ್ದಿ ತಿದಿ ) ವಿಷಯವನ್ನು ನಿರೂಪಿಸ ತೀವಿ ತೀರ ಆತ್ಮೀಯ 
ಸ್ನೇಹಿತನ ಹತ್ತಿರ ನಮ್ಮ ದೌರ್ಬಲ್ಯವ ನ್ನ್ನು ಹೇಳಿಕೊ ಳಬಹುದು. ಆದರೆ ಅದು 
ಕೂಡ ಅವನ ಅಂತಃಕರಣವನ್ನು ಗೆಲುವ! ಒಳ ಉದ್ದೆ ೇಶದಿಂದ ದ ಕೂಡಿರುತ್ತದೆ. ಹೊರಗಿ- 
ನೋರಿಗೆ ನಾವು ನಿಜ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದೇನಿದ್ದರೂ ನಮಗೆ ನಾವು 
ಮಾತ್ರ ಹೇಳಿಕೊ ಬಹುದು. "ಅದ್ದರಿಂದ ಒಳಗಿನಿಂದ ಏನಾದರೂ ಕಲಕಿದಾಗ 
ಒಂದು ಪುಸ್ತಕದಲ್ಲಿ 'ಬರೆದಿಟ್ಟು ಒತ್ತಡ ಕಳಕೊಂಡು ಬಿಡೋದೇ ಘೂಕ.. ಡೈರಿ 
ಮುಂದೆ ಪ್ರಕಟವಾಗ್ತದೆ, ಮತ್ತೊಬ್ಬರ ಕೈಲಿ ಜ್ಯಾ ಬೀಳಲಿ ಅಂಬೋ ಅಶೆ 
ಯಿದ್ದರೆ ಮತ್ತೆ ಅದು ಸುಳ್ಳಿನ ಸುರಳಿಯಾ ಕಾಗ್ತ ೈ 
ಪ್ರಕಟಮಾಡತಕ್ಕದಲ್ಲ. ಸಾಯುವ ಮುಂಚೆ ಟ್ಟು ಭಸ್ಮ ಮಾಡಿ ಬೂದಿಯನ್ನು 
ನೀರಿನಲ್ಲಿ ತರ 


ಶ್ಯ ೬ 


ವಕೀಲರ ವಿಚಾಃ ನ್ನ್ನು ಓದಿದಾಗ, ನಮ್ಮ ಹುಳುಕನ್ನು ಕಳ್ಳ ಬುದ್ಧಿಯನ್ನು 

ನೂರು ಜನರೆದುರು ಜೆ ಹಚ್ಚಿದಂತೆ ಎಳ್ಲೆಯೋ ಚುಚ್ಚಿದಂತಾಗುತ್ತದೆ. ನಿಜ 

ವಲ್ಲ, ನಾವು ಈ ಕುರಿತು ಬು ಯೋಚಿಸೇ ಇಲ್ಲವಲ್ಲ ಎನಿಸುತ್ತದೆ. ವಸ್ತುನಿಷ್ಠವಾಗಿ 
ಅವ್ಲ A 

ವಿಚಾರಮಾಡುವ ಎಲ್ಲರೂ ವಕೀಲರಂತೆ ವಿಚಾರ ಮಾಡಿಯಾರು, ಆದರೆ ಆ ಕುರಿತು 


ಹ ಅನ್ವೇಪಣೆ, ಪು. 95.96, 


76 ಸಾಧನೆ 


ವಿಃಕಾರಮಾಡ ಹಚ್ಚು ವವರು ಮಾತ್ರ ವಕೀಲರೇ. ನಮಗೆ ನಾವು ಬರೆದುಕೊಳ್ಳು ವದ 
ರಲ್ಲಿಯಾದರೂ ನಾವೆಷ್ಟು ಉಟವಿಕುತೆ; "ವೆ ? ಇದನ್ನು ಮತ್ತೊಬ್ಬರು ಓದುತ್ತಾ ರೆ 
ನ್ನುವಪ್ಪ ್ರಚ್ಣ್ಲೆ, ಒಳಗೆಲ್ಲೋ ಮೂಲೆಯೊಳಗೆ ಅವಿತು ಕೆಲಸ ಮುಡಿದ. ಅದು 
ಬಣ್ಣ ಜಾ ಚಿತ್ರ ವೇ ಆಗುತ್ತದೆ. ಅಷ್ಟೆ ೇ ಏಕೆ, ಮತ್ತೊಬ್ಬ ರ ಸಹಾನು- 
ಭೂತಿ ಗಳಿಸುವದಕ್ಕಾಗಿಯೇ, ಅವರು ಓದಲೆಂಬ. ದೃಷಿ ಸಿಯನ್ನಿಟ್ಟು ಕೊಂಡೇ ನಾವು 
ಕೆಲವೊಮ್ಮೆ ಬರೆದಿಡುತ್ತೇವೆ. "ಪ್ರಾಮಾಣಿಕತೆಯ ಬಗೆಗೆ ಬರೆದ ವಕೀಲರಿಗೇ ತಾನು 
ಪೂರ್ತಿ ಪ್ರಾಮಾಣಿಕನಾಗಿ ನಿಲ್ಲಲಿಲ್ಲ ಎನಸಿರಬೇಕು. ಮೇಲಿನದನ್ನು ಬರೆದ ಹದಿ 
ನಾಲ್ಕು ವರುಷಗಳ ನಂತರ ಆವರ ಡೈರಿಯಲ್ಲಿ € ಬರುವ ಮಾತು: 


₹೧ 


"ನಮಗೆ ನಾವೇ ಅದರೆ ನಿಜಹೇಳಿಕೊಳ್ಳಬಹುದು ಅಂತ ನಾನು ನಂಬಿದ್ದೆ... 
ಅದು ಪೂರ್ತಿ ನಿಜವಲ್ಲ. ಡೈರಿ ಬರೆದುಕೊಳ್ಳುವಾಗ ವಾಸ್ತವವಾಗಿ ನಮ್ಮ ಚಿತ್ರ 
ವನ್ನು ನಮ್ಮ ಮುಂದೆ ನಾವೇ ಕಟಿದುಕೊಳ್ಳು ತ್ತೇವೆ. ನಮ್ಮ ಚಿತ್ರ ಹೀನವಾಗಿ, 
ನೀಚವಾಗಿ, ಮಾಡುವುದನು ಓ ನಮ್ಮ Ean ತಡೆಕೊಳ್ಳ ಬಲುದೆ ಾ ಸೂಕ್ಷ್ಮ 
ವಾಗಿ ಮೋಸ ಶುರುವಾಗುತ್ತದೆ ಸ ನೆಗಳು ಹುಟ್ಟಿ ಕೊಂಡಿರುತ್ತವೆ. ಇಲ್ಲಿಯೂ 
ಸುಳ್ಳೇ ದ್ರವ್ಯವಾಗಿರುತ್ತದೆ. ಸ ತಾನೇ ಆದರೂ ನಿಜಹೇಳಿಕೊಳ್ಳುವ ಶಕ್ತಿ 
ಬಂದರೆ ಮನುಷ್ಯ ಒಂದು ಮಟ್ಟ ಮುಟ್ಟಿದ ಅಂತ ಬೇರೆಯವರಿಗೆ ಸುಳ ಕ ಹೇಳಿದರೂ 
ಅಡ್ಡಿ ಯಿಲ್ಲ” _. ಸಾಯುವ ಮುಂದೆ ಡೆ ಸರಿಯನ್ನು ಸುಟ್ಟು ಭಸ್ಮಮಾಡಬೇಕೆಂದು 
ಹೇಳಿದ ವಕೀಲರಿಗೇ, ವಿಶ್ವ ಅದನ್ನು ಓದಿದನೆಂದು ತಿಳಿದಾಗ ಇದುವರೆಗೆ ಇದನ್ನು 
ಯಾರೂ ಓದಿಲ್ಲ, ಇವನು ಓದಿದರೆ ಓದಲಿ ಎಂಬ ಒಳ ಆಶೆ ಒಳಒಳಗೇ ಮೂಡು ' 
ತ್ತದೆ. ಮತ್ತೊ ಬ್ಬರ ಸಹಾನುಭೂತಿ ಬಯಸುವುದು ಮನುಷ್ಯ ಸಹಜ ಪ್ರವೃತ್ತಿ. ' 
ಮತ್ತೊಬ್ಬರು ತನ್ನ ದನ್ನು ನೋಡಬೇ ಕೆನ್ನು ವ ಹಂಬಲ 249 ತನ್ನ wie | 
ದಲ್ಲಿ ಉದಾತ್ತತೆ ಸಹಜವಾಗಿಯೇ ಬೆಳೆಯುತ್ತದೆ-ಎನ್ನುವ ವಕೀಲರ ಹೇಳಿಕೆ ಡೈರಿ 
ಬರೆಯುವವರೆಲ್ಲರಿಗೂ ಅನ್ವಯಿಸತಕ್ಕುದೆ. ಆದರೆ ವಕೀಲರಂತೆಯೇ ಪ್ಲಾ ನಿಮಾಣಿ 
ಕತೆಗೆ ಒತ್ತುಕೊಟ್ಟೇ ದಿನಚರಿ ಬರೆದ ವಿಶ್ವ, ಶ್ರೀನಿವಾಸ, ಯಶವಂತರಿಗೆ ಈ 
"ಉದಾತ್ತೀಕರಣ' ಅನ ಶೈಯಿಸುವುದಿಲ್ಲ. ನ ಗಿಕಿತೆಯಂತಹ ವೈ ಯಕ್ತಿ ಕ ವಿಷಯ 
ವನ್ನು ಮುಚ್ಚಮರೆಯಿಲ್ಲದೆ ಡೆ ಡೈರಿಯಲ್ಲಿ ಬಿಚ್ಚುವ ಆವರಲ್ಲಿ ಪ್ರಾ "ಮಾಣಿಕ ಪ್ರಶ್ನೆ 
ಯಾಗುವದಿಲ್ಲ. ಹಾಗಾದರೆ ಸಂಕೇ ತಗಳು, ರೇಖೆಗಳು, ಏಕೆ ಎಲ್ಲವನ್ನೂ ಸ್ಪಷ್ಟ 
ವಾಗಿಯೇ ಹೇಳಬಹುದಿತ್ತಲ್ಲ ? ಎಂಬ ಪ್ರಶ್ನೆ ಏಳಬಹುದು. ಆದರೆ ಹೇ ಇದೆಷ್ಟು 
ವಿಷಯವನ್ನು ಮಾತ್ರ ಅವರು ಪ್ರಾಮಾಣಿಕವಾಗಿಯೇ ಹೇಳಿದ್ದಾರೆಂದು ಖಂಡಿತ 
ಅನಿಸುತ್ತದೆ. ' 


1. ಅದೇ, ಪು. 96.97 


A a 


ಗ್‌. & 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 77 


ಡೈರಿಯ ಕುರಿತು ವಕೀಲರು ಹೇಳುವ ಮಾತುಗಳಲ್ಲಿ ವ್ಯಕ್ತವಾಗಿರುವ 
ಇನ್ನೊಂದು ವಿಷಯ ; ಡೈರಿ ಬರೆಯುವವರು ಎಷೆ ಪ್ಬೇ ಪ್ರಾಮಾಣಿಕರಾಗಿದ್ದರೂ 
ಓದುವವರೆಲರೂ ಅದನ್ನು ಅರ್ಥ ಮಾಡಿಕೊಳ್ಳ ಬಲ್ಲರೇ ಎಂಬುದು. ಯಶವಂತರಿಗೆ 
ಕಾರಂತರು ದೊರಕಿದರು. ಪ್ರಿ (ನಿವಾಸರಿಗೆ ಶೇಖರರಾಯರು ಡೈರಿಯನ್ನು 
ವಿವೇಚಿಸುವಲ್ಲಿ ಕಾರಂತರಲ್ಲಿ ವೈಚಾ ರಿಕತೆಯಿದ್ದರೂ, ಒಟ್ಟಂದದಲ್ಲಿ ಯಶವಂತರ 
ಕುರಿತು ಕಾರಂತರಲ್ಲಿ ಸಹಾನುಭೂತಿಪರವಾದ ಗೌರವವೇ ಹೆಚ್ಚು. ಆದ್ದರಿಂದಲೇ 
ಕಾದಂಬರಿ ವಸ್ತುವನ್ನು ಹಿಂಬಾಲಿಸಿಕೊಂಡು ಯಶವಂತರಾಯರು ಡೈ ರಿಗೆ ಪ್ರಾಮಾಣಿಕ 
ವಾಗಿರುವ ಆಂಶಕ್ಕಿ ಂತಲ ಟಾ, ಅಲ್ಲಿ ಅವರು ಒಟ್ಟು ವ್ಯಕ್ತಿತ್ವ ಮುಖ್ಯವೆನಿಸುತ್ತದೆ. 
ಆದರೆ ಶೇಖ ರಾ ಕಾರಂತರನ್ನೂ ದಾಟಿ ಪ್ರತಿಯೊಂದನ್ನೂ ವಸ್ತು ನಿಷ್ಕವಾಗಿ 
ವಿವೇಚನೆ ಮಾಡುತ್ತಾರೆ. ಅಂತೆಯೇ ಶ್ರೀನಿವಾಸ ರ ನಿಷ್ಮರ ಪ್ರಾ 'ಮಾಣಿಕತೆಗೆ ಮುಖ 
ಮಾಡಿಯೇ ನಮ್ಮ ಮೆಚ್ಚುಗೆ ಮೂಡುತ್ತದೆ. ವಿಶ್ವನ "ಡೆ ರಿ ಡುವ ಸುನಂದೆಗೆ 
ಅವನನ್ನು ಅರ್ಥಮಾಡಿಕೊಳ್ಳಿ ಬೇಕೆಂಬ ಪ್ರಯತ್ನವೇ ಇಲ್ಲ ತನ್ನ ಸಂಶಯವನ್ನು 
ಗಟ್ಟಿ ಮಾಡುವ ವಿಷಯಕ್ಕಷ್ಟೇ ಅವಳು ಡೈ ರ ಓದಿದ್ದು ಸನಂದೆ ಕಾರಂತ 
ಅಥವಾ ಶೇಖರ ಅಲ್ಲ. ನಾವು ಅರ್ಥಮಾಡಿಕೊಂಡ ಷ್ಠ ಅವಳು ಅರ್ಥಮಾಡಿ 
ಕೊಳ್ಳಲಿಲ್ಲವೆಂದಾಗ ಸುನಂದೆತಪ್ಪಿ ದಳೆಂದು ನಮಗೆ ವ ಥೆ ಮೂಡುತ್ತದ ದೆ. “ಆನ್ವೇಷಣೆ? 
“ನನ್ನ ದಲ್ಲದ್ದು ಕ ಕಾದಂಬರಿಗಳನ್ನು ಎಲ್ಲ ಓದುಗರೂ. ಆರ್ಥಮಾಡಿಕೊಂಡಂ ಮೆಚ್ಚಿ 
ಕೊಂಡಾರೇ ಎನ್ನುವ ಸಂಶಯ ಡೈರಿಯ ಪ್ರಾಮಾಣಿಕ ಅಂಶದಿಂದಲೇ ನಮ್ಮಲ್ಲಿ 
ಮೂಡುತ್ತದೆ. ಯಶವಂತರನ್ನು ಎಲ್ಲರೂ ಆರ್ಥಮಾಡಿಕೊಳ್ಳಬಹುದು. ಆದರೆ 
ಒಂದು ಮಟ್ಟದ ಓದುಗರು ಮಾತ್ರ ವೈಚಾರಿಕ ದೃಷ್ಟಿಯಿಂದ ವಿಶ್ವ, ಶ್ರೀನಿವಾಸ 
ರನ್ನು ಆರ್ಥಮಾಡಿಕೊಂಡಾರು. 


ಯಶವಂತ ಹಾಗೂ ಶ್ರೀನಿವಾಸರ ಡೈ ರಿಯಲ್ಲಿ ಬರುವ ರೇಖೆಗಳು, ಸಂಕೇತ 
ಗಳು, ಚಿತ್ರಗಳು, ಹೋಲಿಕೆ, ಬಾಲಿ” ಶಬ್ದ ಕ್ಷೆ ಕುರಿತು ಒಂದು ಮಾತು. ಇವೆಲ್ಲಾ 


೬ 


'ಅರ್ಥಪೂರ್ಣವೆನಿಸಿ ಸಾಹಿತ್ಯಿಕಾನಂದವನ್ನು "ಕೊಡುತ್ತವೆ. ತಮ್ಮ ಇರುವಿಕೆ ತಮ್ಮ 


ಮಟ್ಟಿಗೆ ಸತ್ಯ ವಿದ್ದ ರೂ, ವೈ ಚಾರಿಕತೆ ಉಳ್ಳವರು ಅವರ ಕ್ರಿಯೆಯನ್ನು ಮನ್ನಿಸಿ- 
ದರೂ ಸಾಮಾನ್ಯ ಸ್ರ ದೃಷ್ಠಿ ಉಲ್ಲಿ ತಮ್ಮ ಕೆಲವು ನಡುವಳಿಕೆಗಳು ಕೀಳಾಗಿ ಕಾಣ 


ಅ 
ಬಹುದೆಂಬ ಜೆ "ಅವರನ ಸ್ನ ತಡೆದಿರಬೇಕು. ಅಂತೆಯೇ ಮಾತಿನಲ್ಲಿ ಹೇಳ 
೧7 


ಬೆ 
: ಲಾರದುದನ್ನು ಸಂಕೇತಗಳಲ್ಲಿ ಸೂಚಿಸುತ್ತಾರೆ. ಯಶವಂತರಿಗೆ ಕಾಮದ ವಿಷಯ 


ಅಷ್ಟೇ ಅಲ್ಲ, "ತಮ್ಮ ಬದುಕಿನ ಎಲ್ಲ ಘಟನೆಗಳೂ ಯರಾರಿಗೂ ನೇರವಾಗಿ ತಿಳಿಯ 
ಜಾರದೆಂಬ ಒಳ ಉ ದ್ದೆ ೇೀಶಎರಬೇಕಂ, ತಮ್ಮ ಬದುಕಿಗೆ ಸಂಬಂಧಿಸಿದ ಎಲ್ಲ ವ್ಯಕ್ತಿ 


ಗಳ ಹೆಸರುಗಳನ್ನು ಆವರು ತಿರುಗುಮುರುಗಾಗಿಯೇ ಹೇಳ ವರೆ. ಅಷ್ಟೇ ಆಲ, 


ಅವರಿಗೆ ಸಂಬಂಧಿಸಿದಂತೆ ಮಾತನಾಡುವಾಗ ಹೋಲಿಕೆಗಳನ್ನೇ ಬಳಸುತ್ತಾರೆ. 


78 ಸಾಧನೆ 


ಅದರಿಂದ ಸಾಕಷ್ಟು ಹೊರನಿಂತು ವಿವೇಚಿಸುವುದು ಅವರಿಗೆ ಸಾಧ್ಯವಾಗಿದೆ ಎನ್ನ 
ಬೇಕು. ಅವರು ರಚಿಸಿದ ಚಿತ್ರಗಳು ಡೈ ರಿಯಲ್ಲಿ ಬರದೆ ಪ್ರತೆ ಕವಾಗಿ ಬಂದರೂ, 
ಅವರ ಭಾವದ ಇನ್ನೊಂದು ಅಭಿವ್ಯಕ್ತಿಯ oS : ಅವೂ "ದಿನಚರಿಯ ಒಂದು 
ಭಾಗವೇ. 


ಶ್ರೀನಿವಾಸರಲ್ಲಿ ಬರುವ ರೇಖೆಗಳು ಸಂಕೇತಾಕ್ಷರಗಳ ಬಗೆಗೆ ಸ್ಪಷ್ಟ ಅರ್ಥಸಿಗದೆ 
ಅವು ನಮ್ಮ ಊಹೆಗೆ ನಿಲುಕದೆ ಹೋಗುತ್ತವೆ. ಯಶವಂತರ ಚಿತ್ರಗಳಿಗೂ 
ಡೈ ರಿಯ. ಪುಟಿಗಳಿಗೂ ಹೊಂದಿಕೆ ಗುರುತಿಸಲು ಸಾಧ್ಯ ವಾದಂತೆ ಇಲ್ಲಿ ಸಾಧ್ಯ ವಾಗು 
ವುದಿಲ್ಲ. ಮೇಲಾಗಿ ಈ ರೇಖೆಗಳು, ಸಂಕೇತಾ ಕರೆಗಳ ಬಗೆಗೆ ಶೇಖರರ ಮಾತಿನಲ್ಲಿ 
ನಾವು ತಿಳಿದಂಕೊಳ್ಳುತ್ತೇವೆಯೇ ವಿನಃ ಡೈರಿಯಲ್ಲಿಯೇ ಯಾವ ಯಾವ ಸಂದರ್ಭ 
ದಲ್ಲಿ ಅವು ಜ್‌ ಎಂಬುದನ್ನು ನೋಡುವುದಿಲ್ಲ. ಶೇಖರರು ಊಹಿಸು 
ವಂತೆ ಒಂದಂ ಬಗೆಯ ಅಸಂಗತ ಕಲ್ಪ ಇ ಅಥವಾ ಅವರ ಬದುಕಿನ ಘಟನೆಗಳ, . 
ಅನುಭವಗಳ ನೆ ಗಜ ಚಿತ್ರಣ ಇತ ಬಟ್ಟು ಒಂದೆಡೆ ಕಾದಂಬರಿಕಾರರು ಡೈ ರಿ 
ಯಲ್ಲಿ ಬರುವ ಒಂದು ಸಂಕೇತವನ್ನುಕುರಿತು, ಆದು ಮುಷ್ಟಿವೆ. ನಥಂನಕ್ಕೆ ಕ್ಷೆ ಇಂಬು 
ದೆಂದು ಶೇಖರರಾಯರ ಮುಖಾಂತರ ವಿವರಣೆ ಕೊಡುತ್ತಾರೆ. ಸಾರು 
ಡೈರಿಯಲ್ಲಿ ಅದನ್ನು ಮಾತಿನಲ್ಲಿಯೇ ಹಿಂದಿನ ಪುಟದಲ್ಲಿ ಸ್ಪಷ್ಟಪಡಿಸುತಾ ರೆ. 
ಅಂತಹುದನ್ನು ಗು ಸಂಕೋಚಪಟ್ಟೇನೂ ಅವರು ಸಂಕೇತ ಬಳಸುವುದಿಲ್ಲ. 
ಉದ್ರೇಕ RE ಶಾಂತಳನ್ನು ತೊರೆದು ಬಂದ ವಿಷಯವನ್ನೂ ಯಾವ 
ಮುಚ್ಚುಮರೆಯಿಲ್ಲದೆ ಇದ್ದಂತೆ ಹೇಳುವ ಅವರಿಗೆ ಇಂತಹುದನ್ನು ಹೇಳಲು 
ತಡವರಿಕೆ ಎಂತಹುದು ? ಮತ್ತೆ ಮತ್ತೆ ಅದನ್ನೇ ಮಾತಿನಲ್ಲಿ ಹೇಳುವುದೇಕೆಂದು 
ಸಂಕೇತಾಕ್ಷರದಲ್ಲಿ ಬರೆದಿರಬೇಕಷ್ಟೆ. ಆದ್ದ ರಿಂದಲೇ "ಕಾಮಜೀವಕ್ಕೆ ಸಂಬಂಧಿಸಿದ 
ವಿಚಾರ ಬರೆಯುವಾಗ ಶ್ರೀನಿವಾಸ್‌ ತಾನೇನೋ ತಪ್ಪಿತ ಸ್ಥನ ನಂತೆ 'ರೆಯುತ್ತಾರೆ' 
ಎನ್ನುವ ಶೇಖರರ ಅಭಿಪ್ರಾಯ ಒಪ್ಪ ಬಹುದೆನಿಸುವುದಿಲ್ಲ. ಶ್ರೀನಿವಾಸರು ಡೈರಿಯಲ್ಲಿ 
ಏರುವ "ಖಾಲಿ? ಶಬ್ದವಂತೂ ತೀರ ಮನಸ್ಸಿಗೆ ಹಿಡಿಸುತ್ತ ಎ ಬರೆಯದೆ ಹಾಗೇ 
ಬಿಡುವುದಕ್ಕೂ "ಖಾಲಿ' ಎಂದು ಬರೆಯುವುದಕ್ಕೂ ಎ ಎಷ್ಟೊಂದು ವ್ಯತ ತ್ಯಾಸವಿದೆ 
ಪುಟ ತುಂಬಿ ಬರೆದರೂ ಹೇಳೆಲಾರದ್ದನ್ನು ಶ್ರೀನಿವಾಸರ “ಖಾಲಿ” ಶಬ್ದ ಭಾವತುಂಬಿ 
ಹೇಳುತ್ತದೆ. 


ಕಾದಂಬರಿ ಓದಿದ ಮೇಲೆ ಯಶವಂತರಾಯರ ವಿಚಾರದಲ್ಲಿ ಓದುಗನಿಗೆ 


ಪ ಶಾಂತವಾದ, ಸಮಾಧಾನಕರ ತೃಪ್ತಿ ಮೂಡುತ್ತದೆ. ವಿಶ್ವ, ಶ್ರೀನಿವಾಸರ 
ವಿಷಯದಲ್ಲಿ ಹಾಗಲ್ಲ. ಯಶವಂತರಾಯಂರ ವ್ಯಕ್ತಿತ್ವದ ಸರಿ-ತಪ್ಪುಗಳ ವಿಮರ್ಶೆ 
ಮಾಡಬೇಕೆಂದು ಕೂಡ ಅನಿಸುವುದಿಲ್ಲ. ಉಳಿದ ಎರಡು ಪಾತ್ರಗಳಲ್ಲಿಯ ಸಂಕೀ 


ರ್ಣತೆ ಓದುಗರನ್ನು ವಿಚಾರ ಮಾಡಹಚ್ಚಿಸುತ್ತದೆ. ಯಶವಂತರ ಬದುಕಿನಲ್ಲಿ 


ಡೈರಿಯ ಪುಟಗಳೊಂದಿಗೆ ಮೂರು ಕಾದಂಬರಿಗಳು 79 


ದ್ವಂದ್ವವಿದ್ದರೂ ಅವರ ವ $ಕಿತ್ತ ದಲ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಅನವರತವಾಗಿ 
ಬಿದ್ದ ಪೆಟ್ಟು ಗಳ ಪರಿಣಾಮವಿಶಬೇಕು, ಸುಖಿ-ದುಃಖಿಗಳಿರಡರನ್ನೂ ಸಮಾನ 
ವಾಗಿ ಸ್ವೀಕರಿಸುವ ಸಮಚಿತ್ತತೆ ಅವರಲ್ಲಿ ಕೊನೆಯವರೆಗೂ ಕಾಣುತ ತ್ತದೆ. ಈ ದೃಷ್ಟಿ 
ಯಿಂದ ಎಶ್ವ ನೂ ಅವರಿಗೆ ಹತ್ತಿರವೇ ಎನ್ನ ಬೇಕು. ಅವನ ಬದುಕಿನ ತಿರುವುಗಳು 
ನಮ್ಮ ಲ್ಲಿ ದಿಗ್ಭ ೨ಮೆ ಹುಟ್ಟಿ ಸುತ್ತವೆ. ಆದರೆ ಅಂತಹ ಸಂಕೀರ್ಣ ಬದುಕನ್ನೂ 
ಎದುರಿಸುವಲ್ಲಿ ಆತ ತು ಕೈ ಚೆಲ್ಲಿ ಕುಳಿತುಕೊಳು ವುದಿಲ್ಲ. ಒಂಂ ುದೃ ಷಿ ಯಿಂದ 
ಯಶವಂತರದೇ ಪಲಾಯನವಾದ ಎನ್ನ ಬೇಕು. ಸಾವನ್ನು ಬಯಸಿ ರಾತ್ರಿಯೆ 

ಹುತ್ತದಲ್ಲಿ ಕೈ ಹಾಕಿ ಕುಳಿತವನು ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ವಿಶ್ವ ಸ 
ಶ್ರೀನಿವಾಸ, ಓಗಿ ಹೆಚ್ಚ ನ ಗಟ್ಟಿತನವಿದೆ. ಶ್ರೀನಿವಾಸರ ಮಾನಸಿಕ 
ದ್ವ ೦ದ್ವ, ತಿಕ್ಕಾ ಟ, ಭಾವೋದ್ವೆ ಗತೆ" ಅವನಲ್ಲಿ ಕಡಿಮೆ. ನ್ಯಾ ಯ, ಪ್ರಾಮಾಣಿಕತೆ 
ಗಳನ್ನು. ದೃಷ್ಠಿ ಹೃಯಲ್ಲಿಟ್ಟು ಹೋ ನಡೆದವನು, ವಿಶ್ವ ಆಡ ಎಲ್ಲ ಅನುಭವಗಳನ್ನು 
ತೆಕಿದೆದೆಯಿಂದ ಸ್ವೀಕರಿಸುತ್ತಾನೆ ಶ್ರೀನಿವಾಸರ ಅವನ ಸ ಷೆ ಬೇರೆಯಾದರೂ 
ಹಣ್ಣೆ € ದೂರತ ತಳ್ಳಿದಾಗ ವ ವಿಚರಿಕಾ ಇಷ್ಟೆ ಹುಚ್ಚ ತನದಿ ಬಳಲುವುದಿಲ್ಲ. 


ಯನ್ನು ಹುಡುಕ Hy ವ್ರ ಚಾರಿಕತೆ, Bane ವಾಗ 


ಶ್ರೀನಿವಾಸರ ವ್ಯ ಕ್ರಿತ ತ್ವದಲ್ಲಿಯೇ ದ್ವ ೦ದ್ವ ವಿದೆ. ತನ್ನ ವಸ್ತು ನಿಷ್ಠ ವಿಚಾರವನ್ನು 
ಕಾರ್ಯರೂಪಕ್ಕೆ ಬಾಗ ಆದು "ತಂದೊಡ್ಡಿ ದ ಘರ್ಷಣೆಗಳನ್ನು ಸ್ಪೀಕರಿಸುವ 


ಅವರು ತತ್ತ ಲ ಹೋಗುತ್ತಾರೆ. ಒಂದು ದೃಷ್ಟಿಯಿಂದ ಆವರು ಮೂಲತಃ 
ನಿರಾಶಾವಾ Ry: ಒಂದರಮೇಲೊಂದು ಎಡೆಬಿಡದೆ ಸಮಸ್ಯೆ ಗಳು ಎದುರಾದಾಗ 
ಅವರ ದೃ ಸ ಸಾವಿನ ಕಡೆಗೆ ವಾಲುತ್ತದೆಯೇ ವಿನಃ ಬದುಕುವದಕ್ಕಾ ಗಿ ರ್ಕ ಷ್ಟ 
ವುದಿಲ್ಲ. “ಕಾಮತರು ಸೂಚ್ಯವಾಗಿ ಹೇಳಿದಾಗ, ತನ್ನ ದೂರದರ್ಶಿತ್ವವ 

ವಾಸ್ತವತೆ ವಂಚಿಸಿತೆಂಬ ಭ 5 ಮನಿರಸನವಾದಾಗ ಅವರು ಸಾವನ್ನು ಸಂತೋ 46 
ಒಪ್ಪಿ ಕೊಳ್ಳು ತ್ತಾರೆ. ಶಿ ಶ್ರೀನಿವಾಸರ ದ್ವ ೦ದ್ವ ನಮ್ಮಲ್ಲೂ ತುಮುಲ ಹುಟ್ಟಿಸುತ್ತದೆ. 
ಓಗೂಢವಾಗಿ ತೆರೆದುಕೊಳ್ಳು ವ ಬದುಕಿನ ಸಮಸ್ಯೆ ಗಳನ್ನು ಯೋಚಿಸುವಂತೆ. ಮಾಡು 


ತ್ತವೆ, 


ಎಲ್ಲರದೂ ಅದೆ ಬದುಕು ಎನು ವದಾದರೂ ಆ ಬದುಕಿನ ಅನುಭವಗಳಲ್ಲಿ 


ನ್ನ 
ಎಲ್ಲಿಯೋ ಕೆಲವು ಅವರವರಿಗೇ ವಿಶಿಷ ಶವಾದವುಗಳಿದ್ದೇ ಇರುತ್ತವೆ. ಅಂಥವುಗಳಿ 
ರುವದರಿಂದಲೇ ಒಬ್ಬ ವ AF ಇನ್ನೊ ಬ್ಬ ವ್ಯಕ್ತಿ ಯಿಂದ ಆರಿತುಕೊಳ್ಳುವಂತಹದೂ 


ಬಹಳವಿರುತ್ತದೆ. ಯಶವಂತರು. ಹೇಳುವಂತೆ ಸಹಸ್ತ್ರ ನೆನಪುಗಳಲ್ಲಿ ಒಂದು 
ನಾಲ್ಕೆಂಟು ಒಳ್ಳೆಯ ವಸ್ತುಗಳಿರಲಾರವೇ ? ಅವನ್ನು ಯಾರಿಗಾದರೂ ಹೇಳ 
ಬೇಡವೇ ? ಡೈರಿ ಬರೆಯಬೇಕು, ಅಷ್ಟೇ ಅಲ್ಲ, ಪ್ರಕಟಿಸುವದಾಗದಿದ್ದರೂ, 


80 ಸಾಧನೆ 


ಯಾರಾದರೂ ಓದುವ ಅವಕಾಶ ಬೇಕೇ ಬೇಕು. ವಕೀಲರೇ ಹೇಳುವಂತೆ ಸುಟ್ಟು pe 
ಭಸ್ಮ ಮಾಡಿದರೆ ಅನರ್ಥವಾದೀತು. ಆದರೆ ಇನ್ನೊಬ್ಬರು ಓದುತ್ತಾರೆಂದು 
ತಿಳಿದಾಗ, ಮತ್ತೊಬ್ಬರ ಸಹಾನುಭೂತಿಯನ್ನು ಗಳಿಸಿಕೊಳು ಉ)ವದಕ್ಕಾ ಗಿಯೇ ಸುಳಿ ಗನ 
ಕಂತೆಗಳ ನಡುವೆ ತನ್ನನ್ನು ಉದಾತ್ರೀಕರಿಸದೇ, ತನ್ನ ಚಿತ್ರವನ್ನು ಪ್ಲಾ ಶಿ ಮಾಣಕವಾಗಿ 
ಬಿಡಿಸಬೇಕೆನ್ನುವ ವಕೀಲರ ಅಭಿಪ್ರಾಯವನ್ನು ಅಷ್ಟೇ ಎಚ್ಚ ರದಲ್ಲಿ ನೆನಪಿಡ- 


ಬೇಕು. 


ನಾಲ್ಕು ಕನ್ನಡ ಹಾಯಿಕುಗಳು 


ಕೆ.ಎಂ ಮುನಿಕ ಪಪ್ಪ 


ಮೂರ್ಪತನ : ಏ... ರಾಧ 

ಮುತ್ತುರತ್ನಗಳುಂಟು 

ಈ ನದಿಯ 

ಆ ದಡದಲಿ 

ಅಂದಾಗ, ನಕ್ಕು ನಂಬಿದೆಯಲ್ಲ 
ಉಳಿದದ್ದು ನಿನ್ನ 

ತೋಳುಗಳ ಅಪ್ಪ್ಟ್ಪಗೆಯಲ್ಲಿ 

ನಾನು 

ಕರಗಿ ಹೋದಾಗ 

ಬಿಸಿಯುಸಿರಿನೊಂದಿಗೆ 

ಒಂದಿಷ್ಟು ೈ 

ಮುಖದ ಮೇಲೆ ಬೆವರು 
ಅತಿಯಾಸೆ : ಪ್ರಿಯೆ, 

ನನ ನಿನ 

ಎ 8 

ಕಣ್ಣು ಗಳು ಒಂದಾದಾಗ 

ಅಡ್ಡ ವೇನೂ ಇರಬಾರದೆಂದು 

ಕನ ಡಕ ಕಳಚಿಟಾ ಗ 

ಇಕ್‌ ೪ 
ನೀನು 


ಮಸುಕು ಮಸುಕಾದೆ 


ಅತೃಪ್ತ : ನೂರು ಕನಸುಗಳ 
ಕೊಡೆ 

ಹಿಡಿದು ಹೊರಟಾಗ 
ಮಳೆ ಬರಲಿಲ್ಲ. 

ಮಡಚಿ 

ಕಂಕುಳಿಗೇರಿಸಿ 
ಸೀಳುದಾರೀಲಿ ನಡೆದಾಗ 
ನೆಮ್ಮದಿ ಇರಲಿಲ್ಲ. 


ಸಿರಗುಪ್ಪಿಯ ಒಂದು ಶಾಸನ-ಅದರ ಮಹ ತ್ಮ 


ಎಂ. ಬಿ. ಭೋಯಿ 


ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಒಂದು ಹಳ್ಳಿ ಸಿರಗುಪ್ಪಿ. 
ಹುಬ್ಬಳ್ಳಿ-ಗದಗು ರಸ್ತೆಯ ಮೇಲೆ ಹುಬ್ಬಳ್ಳಿ ನಗರದಿಂದ ಸು. 18 ಕಿಲೋ 
ಮೀಟರು ದೂರದಲ್ಲಿದೆ. ಈಗ ಊರಲ್ಲಿರುವ ವೀರಭದ್ರ ದೇವರ ಒಂದು ಮೂರ್ತಿ 
(ಹನುಮಂತದೇವರ ಗುಡಿಯ ಬಾಗಿಲಲ್ಲಿರುವುದು) ಮತ್ತು ನಾಲು 8 ಶಾಸನಗಳು ಈ 
ಊರ ಪ್ರಾಚೀನತೆಗೆ ಕುರುಹಾಗಿವೆ. ಪ್ರಾಚೀನ ಕಾಲದ ಕಟ್ಟಡಗಳಾವುವೂ ಈಗ 
ಊರಲ್ಲಿಲ್ಲ. 


ವಿಜಯನಗರದ ಕಷ ದೇವರಾಯನ ಕಾಲದ ಒಂದು 


ಷ್ಣ ಶಾಸನವು ಹನುಮಂತ 
ದೇವರ ಗುಡಿಯಲ್ಲಿ, ಕಟ್ಟಿಗೆಯ ತೊಲೆಯ ಮೇಲೆ ಕೊರೆಯಲ್ಪಟ್ಟಿದೆ. ಗಾತ್ರದಲ್ಲಿ 
ಚಿಕ್ಕದಾಗಿದೆ. ಊರ ಗ್ರಾಮಪಂಚಾಯತಿಯ ಕಟ್ಟಡದ ಮಗ್ಗುಲಲ್ಲಿ ಬಿದ್ದಿರುವ 


ಒಂದು ಕಲ್ಲಿನಲ್ಲಿ 13-14 ನೆಯ ಶತಮಾನದ ಒಂದು ಶಾಸನ ಕೆತ್ತಿದ್ದು ಕಂಡುಬರು 
ತ್ತದೆ. ಆದರೆ ಕಲ್ಲು ಬಹಳ ಸವೆದಿದೆ. ಅಲ್ಲದೆ ಕಲ್ಲು ಬಹಳ ಹುದುಬರಕಾಗಿರು 
ವುದರಿಂದ ಶಾಸನವನ್ನು ಸ ಓದುವುದು ಅಸಾಧ್ಯವೆನಿಸಿದೆ. ಇನ್ನೊಂದು ಶಾಸನದ ಕಲ್ಲು 
ಒಡೆದುಹೋಗಿರುವುದಲ್ಲದೆ ತೀರಾ ಸವೆದಿದೆ. ಅದರಲ್ಲಿ ಸು. 10-11 ನೆಯ ಶತ 
ಮಾನದ ಅಕ್ಷರಗಳ ಗುರುತಿರುವುದನ್ನು ಕಾಣಬಹುದು. 

ನುಲ್ಯನೆಯ ಶಾಸನವು, ಊರ ಹೊರಗಡೆ, ಗ್ರಾಮಪಂಚಾಯತಿಯ ಹಿಂದು 
ಗಡೆ ಇರುವ ಗುಡಿಯ ಹಿತ್ತಲಲ್ಲಿ ಬಿದ್ದಿದೆ. ಊರವರ ಹೇಳಿಕೆಯಂತೆ ಪ್ರಸ್ತುತ 
ಶಾಸನದ ಕಲ್ಲು ಬಹಳ ದಿನಗಳವರೆಗೆ ನೆಲದಲ್ಲಿ ಹುಗಿದುಹೋಗಿತ್ತು. 


ತಃ ನಾಲ್ಕನೆಯ ಶಾಸನವು ಹಲವು ದೃಷ್ಟಿಗಳಿಂದ ಮಹತ್ವಪೂರ್ಣವಾಗಿದೆ. 
ಭಾರತಸರಕಾರದ ಶಾಸನಶಾಖೆಯ ಪರವಾಗಿ ಡಾ. ಜಿ. ಎಸ್‌. ಗಾಯಿ ಅವರು 


“ದಕ್ಷಿಣ ಭಾರತದ ಶಾಸನಗಳು ಸಂಪುಟ 183ರಲ್ಲಿ 7 ನೆಯ ಕ್ರಮಾಂಕದ ಶಾಸನವಾಗಿ 


ಮಾನವೆಂದು ಹೇಳಿದ್ದಾರೆ. ಅಕ್ಷರಗಳು ತಲೆಕಟ್ಟಿನ Box headed Letters ಎಂದು 
ಕರೆಯಲಾಗುವ ರೀತಿಯನ್ನು ಹೆಚ್ಚಾಗಿ ಹೋಲುತ್ತವೆ. ಆದುದರಿಂದ ಶಾಸನದ 
ಕಾಲ 6-7 ನೆಯ ಶತಮಾನವೆಂದು ಅಭಿಪ್ರಾಯಪಟ್ಟಿರುವುದು ಯೋಗ್ಯವಾಗಿದೆ. 
6 ನೆಯ ಶತಮಾನವೆಂದರೂ ನಡೆದೀತು. 


ಸಜ ್‌ 


ಸಿರಗುಪ್ಪಿಯ ಒಂದು ಶಾಸನ.ಆದರ ಮಹತ್ವ 83 


ಶಾಸನ ಶಿಲೆಯ ಮೇಲೆ ಅರ್ಧವರ್ತುಲಾಕಾರದಲ್ಲಿ ನಾಲ್ಕು ಸಾಲುಗಳ 
ಬರಹವಿದೆ. 


ಶಾಸನ ಪಾಠ: 
1) ಸ್ವಸ್ತಿಶ್ರೀ ವಾಣಸತ್ತಿ ಅರಸರಾ 
2) [ಮೂ]ಳು ಜು [ನ್ಹಾ]ಳೆ ಅನ್ತ] ವರ್ಮ್ಮಕ್ಕಳಾಸಿರಿ [ಗು*]ಪ್ಪೆ 
3) ಆಳೆ ಕುನ್ನಸತ್ತಿ ಅರಸ...ಗೊಳೆ ಕವೋಡರಾಸಿರಿಗು 
4) ಪ್ಪನುಂ ಸಿರಿವಾಕ್ಮಟ]ಕಣದೇವಿ... 


ನಾನು ತೆಗೆದುಕೊಂಡು ಬಂದಿರುವ ಶಾಸನ ಪಡಿಯಚಿನಲ್ಲಿ ಎರಡನೆಯ 
ಸಾಲಿನ "ಮೂ' ಮತ್ತು ನಾಲ್ಕನೆಯ ಸಾಲಿನ "ಟ' ಅಕ್ಷರಗಳು ಸ್ಪಷ್ಟವಿವೆ. ಆದುದ 
ರಿಂದ ಇವುಗಳಿಗೆ ಊಹಾಸೂಚಕ ಕಂಸದ ಅವಶ್ಯಕತೆಯಿಲ್ಲ. ಮೂರನೆಯ "ಅರಸ 
...ಗೊಳೆ” ಇವುಗಳ ನಡುವೆ ಇನ್ನೆರಡು ಅಕ್ಷರಗಳಿರುವ ಸಾಧ್ಯತೆ ಹೆಚ್ಚಾಗಿದೆ. 
ಆದರೆ ಕಲ್ಲನ್ನು ಯಾರೋ ಕುಟುಕಿರುವುದರಿಂದ ಅವು ಪೂರ್ಣ ಅಳಿಸಿಹೋಗಿವೆ. 
ಕೊನೆಯಸಾಲಿನ “ದೇವಿ” ಶಬ್ದದ ತರುವಾಯ ಇನ್ನೊಂದು ಅಕ್ಷರವಿರುವಂತಿದೆ. 
ಶಾಸನವು ಒಮ್ಮೆಲೆ ನಿಂತುಹೋಗಿದೆಯೆಂದು ಶಾಸನ ಸಂಪಾದಕರು ಹೇಳಿದ ಮಾತು 
ಸತ್ಯವಾಗಿದೆ. 


"ವಾಣಸತ್ತಿ' ಪ್ರಯೋಗದಲ್ಲಿಯ ಆದಿ ವಕಾರವು ಗಮನಾರ್ಹವಾಗಿದೆ. 


ಇದು ಪೂರ್ವದ ಹಳಗನ್ನ ಡದ ವೈಶಿಷ್ಟ 5: ಇದಕ್ಕಿಂತ ಗಮನಾರ್ಹವಾದ ಪೂರ್ವ 
ಹಳಗನ್ನಡದ ವೆ ಬ್ರಶಿಷ್ಟ್ಯವೊಂದು ಈ ಶಾಸನದಲ್ಲಿದೆ. 
ಉದಾ : 
ಶ್ರೀವಾಣಸತ್ತಿ ಅರಸರಾ ಮೂಳುಜ್ಗುನ್ಹಾಳೆ 
ಅನ್ತ ವರ್ಮ್ಮಕ್ಕಳಾ ಸಿರಿಗುಪ್ಪೆ ಆಳೆ. 
ಇಲ್ಲಿ ಷಷ್ಠಿಯ ದೀರ್ಫ್ಥವು ಪ್ರಥಮಾರ್ಥದಲ್ಲಿ ಪ್ರಯೋಗಗೆಣಂಡಿರುವುದು ತೀರ 
ಸ್ಪಷ್ಟವಾಗಿದೆ. ಇದು ಪೂರ್ವದ ಹಳೆಗನ್ನಡ ಕಾಲದಲ್ಲಿ ಅಲ್ಲಲ್ಲಿ ಪ್ರಯೋಗ 
ಗೊಂಡಿರುವುದು ಕಂಡುಬರುತ್ತದೆ. 
ಉದಾ: 
ನನ್ಹಿಯಾಲರಾ ವಿಟ್ಟದು 
(8.0. IV. ಚಿಕ್ಕಮಗಳೂರು.50 ಸಿರಿಗುಂದ ಶಾಸನ. ಸು. 6ನೆಯ ಶ.) 


ಮಂಗಲೀಸನಾ ಕಲ್ಮನೆಗೆ ಇತ್ತೊದು ಲಿಂಜಿಗೇಸರಂ. 
(1-Aಿ.X. ಪು. 60, ಬದಾಮಿ ಶಾಸನ ಕ್ರಿ. ಶ, 578) 


84 ಸಾಧನೆ 


ಎ ಎ 


ಅಡಿಗಳಾ ಪ್ರಸಾದಂಗೆಯ್ದನ್ಸ್ರೆ ಸಲ್ಲೆನ್ಸರ್‌ 
KS TR IX. 1 No. 42, ಪೆದ್ದ ವಡಗೂರು ಶಾಸನ, ಕ್ರಿ. ಶ, 7ನೆಯ ಶ.) 


ತೊಣ್ಣೆ ಮಾನ ಮುತ್ತರಸರಾ ನಾಗಮಜ್ಞು ಳಾನಿತ್ಕೊದು. 
(5.1. 7 IX-1 No. 52. 7ನೆಯ ಶ. ಕೊನೆ ಅಥವಾ 8ನೆಯ ಶ. ದ ಆದಿ) 


ಮಾರಚಿಚ ರಮ್ಮಯ್ನಗಳಾ ಚಿನ ಪ ಮಾನ್ಗೆಯೆ 
ಚ [J ಶಿ ಇ ೦) (೧ 
(ಆಂದ್ರಪ್ರದೇಶ ಗವರ್ನಮೆಂಟ್‌ ಆರ್ಕಿಯಾಲಾಜಿಲ್‌ಸಿರೀಜ. 
ನಂ. 8. ಶಾಸನ ನಂ. 99 ಅಲಂಪೂರ ಸು, 780,) 
ಇವೆಲ್ಲ ಷಷ್ಠೀದೀರ್ಫ್ಥವು ಪ ಪ್ರ ನಮಾರ್ಥದಲ್ಲಿ ಪ ಪ್ರಯೋಗಗೊಂಡ ಉದಾ 


ಹರಣೆಗಳು. ಇಂಥ ಪ್ರಯೋಗಗಳು 8ನೆಯ ಶತ ನಡ ಕೊನೆಯವರೆಗಿದ್ದು 


9ನೆಯ ಶತಮಾನದಿಂದ ಕಣ್ಮರೆಯಾಗುತ್ತವೆ. ಪ್ರಸ್ತುತ ಸಿರಗುಪ್ಪಿಯ ಈ ಚಿಕ್ಕ : 


ಶಾಸನದಲ್ಲಿ ಎರಡುಬಾರಿ ಇಂಥ ಪ್ರಯೋಗ ಬಂದಿರುವುದು ತುಂಬ ಗಮನಾರ್ಹ 
ವಾದ ಸಂಗತಿ. 


ಈ RN ಇನ್ನೊ ೦ದು ಹೆಚ್ಚ ಳವೆಂದರೆ ಇದು ತುರುಗೋಳ್ಡಾ ಳಗದ ಸಾ ರಕ 
ವಾಗಿದೆ. ಶಾಸ ನ ಬರಹದಲ್ಲಿ ಈ ಸಂಗತಿಯ ಸ್ಪಷ್ಟ ಉಲ್ಲೇಖವಿಲ್ಲ. ಬರಹವು 
ದ ಈಗಾಗಲೇ ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು. 
ಆದರೆ ಶಾಸನ ಬರಹವಿರುವ ಭಾಗದ ಕೆಳಗಡೆ ಇರುವ ಚಿತ್ರಗಳಲ್ಲಿ ಈ ಸಂಗತಿ ಸ್ಪಷ್ಟ 
ವಿದೆ. ಮೊದಲ ಭಾಗದಲ್ಲಿ ಆಕಳುಗಳ ಹಿಂಡನ್ನೂ ಬಿಲುಬಾಣಗಳಿಂದ ಸಜ್ಜಾದ 
ಯೋಧರಲ್ಲಿ ನಡೆಯುತ್ತಿರುವ ಯುದ್ಧ ವನ್ನೂ ಚಿತಿ ಸಲಾಗಿದೆ. ಮೇಲ್ಭಾಗದಲ್ಲಿ 
ವೀರರಿಬ್ಬ ರನ್ನು ದೇವಕನ್ನಿ ಕೆಯರು ನೇವಸುತಿ ರುವುದು ಚಿತ್ರಿತವಾಗಿದೆ. ಅವ 
ರಿಬ ರೂ. ತುರುಸೆರೆ ಬಿಡಿಸುವ ಕಾರ್ಯದಲ್ಲಿ ಪ್ರಾಣಾರ್ಪಣೆ ಮಾಡಿದವರೆಂಬುದು 
ಸ್ಪಷ್ಟ. ಆದುದರಿಂದ ಇದು ತುರುಗೋಳ್ಲಾಳಗದ ಸ್ಮಾರಕವೆಂಬುದು ಖಚಿತ. 
ಇದರಿಂದ ಈವರೆಗೆ ತಿಳಿದಿರುವಂತೆ ಇಂಥ ಸ್ಮಾ ರಕಗಳಲ್ಲಿ ಸಿದ ರ್ರಥಮವಾದುದೆಂದು 
ಖಚಿತವಾಗುತ್ತದೆ 


ವಾಣಸತ್ತಿ, ಕುಂದಸತ್ತಿ ಎಂಬ ಅರಸರ ಹೆಸರುಗಳ ಅಂತ್ಯ ದಲ್ಲಿಯ *ಸತ್ತಿ? 
ಶಕ್ತಿ ಎಂಬುದರಿಂದ ಬಂದುದು, ಹೀಗೆ ಸತ್ತಿ, ಶಕ್ತಿ ಎಂದು ಅಂತ್ಯವಾಗುವ ಹೆಸರುಗಳ 
ಸೇಂದ್ರಕ ರಾಜರಲ್ಲಿರುವುದು ಸಾಮಾನ್ಯ. ಸೇಂದ್ರಕರು ಸಾಗರಖಂಡದ Rp 
ಗಳಾಗಿದ್ದರು. ಮೊದಲಲ್ಲಿ ಅವರು ಕದಂಬರ ಸಾಮಂತರಾಗಿದ್ದು ಸಾಗರಖಂಡ 
ವನ್ನು ಆಳುತ್ತಿ ದ್ದರು. ಕದಂಬರನ್ನು ಬಾದಾಮಿಯ ಚಾಲುಕ್ಯರು ಗೆದ್ದಮೇಲೆ 
ಸೇಂದ್ರ ಕರು ಅವರ ಸಾಮಂತರಾಗಿ ಅವರೊಡನೆ ರಕ್ತಸಂಬಂಧವನ್ನು ಕೂಡ 


ಸಿರಗುಪ್ಪಿಯ ಒಂದು ಶಾಸನ-ಅದರ ಮಹತ್ವ 85 


ಮಾಡಿದರು. ತರುವಾಯದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಉತ್ತರಭಾಗಗಳಲ್ಲಿ ಅವರ 
| ಅಧಿಕಾರಿಗಳಾಗಿ ಆಳುತ್ತಿದ್ದರು. ಇವರಂ ಪ್ರಥಮವಾಗಿ ಮಯೂರ ಶರ್ಮನ 
| ಚಂದ್ರವಳ್ಳಿ 3 ಶಾಸನದಲ್ಲಿ ಕಾಣಿಸಿಕೊಳು ತ್ತಾರೆ. ಅನಂತರ ಹರಿವರ್ಮನ ಹಲಸಿಗೆಯ 
ಶಾಸನ ಎರಡನೆಯ ಪುಲಕೇಶಿಯ ಚಿಪಳೂಣ ತಾಮ್ರಶಾಸನ (೯-1. 1. ಪು. 30), 
ಲಕ್ಷ್ಮೇಶ್ವರ ಶಾಸನ (1-೩. 1॥| ಪು. 106) ವಿನಯಾದಿತ್ಯನ ಬೆಳಗಾವೆ ಶಾಸನ 
| (1-A. XIX ಪು. 142) ಮೊದಲಾದವುಗಳಲ್ಲಿ ಸೇಂದ್ರಕರು ಉಲ್ಲೇಖಿಸಲ್ಪ ಟ್ರಿ ದ್ದಾರೆ. 
| ಪ್ರಸ್ತುತ ಶಾಸನದಿಂದ 6-7ನೆಯ ಶತಮಾನಗಳಲ್ಲಿ ಅವರೆ ಅಧಿಕಾರವು ಧಾರವಾಡ 
ಜಿಲ್ಲೆಯ ಪಶ್ಚಿಮಾರ್ಧದ ವರೆಗೂ ವ್ಯಾಪಿಸಿತ್ತೆಂಬುದು ತಿಳಿದುಬರುತ್ತದೆ. 


ಬೇಕಾಗಿದೆ: ಹಿಂದುಳಿದ ಮಲೆನಾಡಿಗೊಂದು ಆರ್ಥಿಕ ಯೋಜನೆ ' 


ದಾಮೋದರ ಕೃಷ್ಣ ಪೊತುವಳ್‌ 


ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕೆಂಬುದು ಈಗ 
ಎಲ್ಲೆಲ್ಲೂ ಕೇಳಿ ಬರುತ್ತಲಿರುವ ಮಾತು. ಇದಕ್ಕೆ ಕೇಂದ್ರೀಕರಣದಿಂದ ವಿಕೇಂದ್ರೀ 
ಕರಣವಾಗಬೇ ಕಾಗಿದೆ. ಯೋಗ್ಯ ಪ್ರದೇಶಗಳ ಆಯ್ಕೆ & ಉದ್ದೇಶ ಸಾಧನೆಗೆ 
ಪೂರಕವಾದ ಮಹತ್ವದ ತ ಸರ್ಕಾರವು ಈ ಗಂಭೀರ ವಿಷಯದತ್ತ ತನ್ನ 
ಗಮನ ಹರಿಸಿದೆ. ಆದರೆ ಯಾವ ಕೈಗಾರಿಕೆಗಳನ್ನು ಅಸ್ತಿತ್ವಕ್ಕೆ ತರಲಾಗುವುದು. 
ಯಾವ ಯಾವ ಅನುಕೂಲತೆಗಳನ್ನು ಒದಗಿಸಲಾಗುವುದು ಮತ್ತು ದೇಶದ ಸಮಗ್ರ 
ಪ್ರಗತಿಗೆ ಇವುಗಳ ಕೊಡುಗೆ ಏನು ಎಂಬುದರ ಬಗ್ಗೆ ಬೆಳಕು ಚೆಲ್ಲುವ ಯಾವ ಪ ಸ್ಪ್ರಯ 
ತ್ನವೂ ಕಂಡುಬರುತ್ತಿಲ್ಲ. ಘೋಷಣಾ ಜಗತ್ತಿನ ಶಿಶುಗಳಿನ್ನೂ ಆನುಷ್ಕಾನ ಯಾ 
ದಲ್ಲಿ ಅಂಬಿಗಾಲಿಕ್ಕ ಲೂ ತೊಡಗಿಲ್ಲ. ಒಂದು ಕ್ರ ಮಬದ್ಧ ಸುವ್ಯವ ವಸ್ಸಿ ತ ತೆ ಗಾರಿಕಾ 
ಎನ್ನು ಬೆಳೆಸಲು ನ ಪ್ರಯತ್ನಿಸಿದಲ್ಲಿ ಆ ಯೋಜನೆ ಕ ಗಾರಿಕಾಪ ಗತಿಯ ಸ ತನ್ನ 
ಪಾಲನ್ನು ನಿಸ ಂದೇಹವಾಗಿ ನೀಡಬಲ್ಲುದು. ಈ ದಿಶೆಯಲ್ಲಿ ಯೋಚಿಸಿ, ಯೋಜನೆ 
ಗಳನ್ನು ಹೊಸಕ್ಕಿಗಾರಿಕೆಗಳನ್ನು ಸ್ಥಾಪಿಸುವುದರ ಕ್ರಮಕೈಗೊಂಡಲ್ಲಿ ಹಿಂದುಳಿದ 
ಪ್ರದೇಶಗಳಲ್ಲಿ ತಾಂಡವವಾಡುತ್ತಿರುವ ಬಡತನ, ಆರ್ಥಿಕ ಅಸಮಾನತೆ ಹಾಗೂ ತ 
ನಿರುದ್ಯೊ €ಗಗಳಿಗೆ ಭದ್ರ ಪರಿಹಾರವನ್ನು ಅನ್ವೇಷಣೆ ಮಾಡಿದಂತೆ ಎನ್ನ ಲಡ್ಡಿಯಿಲ್ಲ. 
ಅಲ್ಲದೆ, ಭೌ ಆರ್ಥಿಕ ಅಸಮಾನತೆಯ ಮೂಲೋತ್ಪಾ ಟನೆಯನ್ನು ತನ್ನ ' 
ಪಂಚವಾರ್ಷಿಕ ಯೋಜನೆಯ ಗುರಿಗಳಲ್ಲೊ ೦ದಾಗಿ ಹೊಡಿಕೆ. ಆರ್ಥಿಕ ದುಸ್ಥಿತಿ ತಿ 


ಗೊಳಗಾಗಿರುವ ಮಲೆನಾಡಿಗೆ ಇದೊಂದು ವರಹ ಸ್ರಸಾದವಾಗಬೇಕಾಗಿದೆ. 


ದೇಶದಲ್ಲಿ ಅಪಾರ ಸಂಖ್ಯೆಯ ಹಿಂದುಳಿದ ಜಿಲ್ಲೆಗಳಿವೆ, ಪ್ರ ದೇಶಗೇ 

Kk ಅರಣ್ಯಸಂಪತ್ತು ಹಾಗೂ ಇನ್ನಿ ತರ: ಮೂಲಸೂಪತ್ತುಗ 

ಶ್ರೀಮಂತವಾಗಿ ಕೆಲವಿದ್ದರೆ, ಉಳಿದವುಗಳಿಗೆ ಅಂತಹ ಹ pe ವದ ದಿ 
ಉದಾಹರಣೆಗೆ, ಮಲೆನಾಡಿನಲ್ಲಿ ನೈ ಸರ್ಗಿಕವಾಗಿ ವಿಪುಲ ಸೌಲಭ್ಯಗಳ ಜ್ಞ 


ದೂರಾಲೋಚನೆಗಳಿಂದ ಅಭಿವ ಟೆ 
ನಿಂದ ತುಳುಕಾಡುವುದು. ಇನ್ನು ಕೆಲವು ಜಿಲ್ಲೆ ಹ 
ಸಮೀಪವಾಗಿ ಉತ್ತಮ ಪರಿಸರ ಹ ದಿ ವ್ಯ ಘಃ 
ಗಳಿಗೆ ಮುಖತಿರುಗಿಸಿ ಬಹ ಧದ 


pS. ಸ 4 


FR PR 
ಘೂ 4 ಕೆ 


ಬೇಕಾಗಿದೆ : ಹಿಂದುಳಿದ ಮಲೆನಾಡಿಗೊಂದು ಆರ್ಥಿಕ ಯೋಜನೆ 87 


ಗಳು ಬದಲಾಗುತ್ತಿರುವುದು ಗೋಚರಿಸುತ್ತದೆ. ಹಾಗಿದ್ದ ರೂ ಕೆಲವು ಮೂಲಭೂತ 
ಬೇಡಿಕೆಗಳು ಹೊಸ ಘಟಕಗಳಿಗೆ ಸಾ ಸ ಭಾವಿಕ. ಆದರೆ, ಆರ್ಥಿ ಕ ಮುಗ್ಗಟ್ಟಿನಿಂದಾಗಿ, 
ಪ್ರಾಂತ್ಯ ಸರ್ಕಾರ ಆಥವಾ 7 ಕೇಂದ್‌ ಸರ್ಕಾರ ತನ್ನ ಜಿಲ್ಲೆಗಳ ಕೇಂದ್ರ ಸ್ಥಾನಗಳಲ್ಲಿ 
ಘಟಕಗಳನ್ನು ಸ್ಕಾ ಪಿಸಲು ಮುಂದೆ ಬರಲಾರವು. ಆದುದ. ಇದಕ್ಕಾ ಗಿ ಜಲ್ಲೆ ಗಳ 
ಆಯ್ಕೆ ಮಾಡುವಲ್ಲಿ ಕೆಲವು ಪೂ ಭಾವಿ ರೂಪರೇಷೆ ಗಳನ್ನು ಹಾಃಕೊಳ್ಳುವುದಂ 
ಸೊರ. ಇದು ಮಲೆನಾಡಿಗೂ. ಅನ್ವಯಿಸುತ್ತದೆ. ಮಾರುಕಟ್ಟಿ ಬಯ ಸಾಮಿಷ್ಯ, 
ಮೂಲಸಂಪತ್ತಿನ ಶೇಖರಣೆಯಲ್ಲಿ ಶ್ರೀಮಂತಿಕೆ, ಪ್ರಗತಿಹೊಂದಿದ ಪ್ರದೇಶಗಳಿಗೆ 
ಹತ್ತಿರವಾಗುವಿಕೆ ಹಾಗೂ ಆಶಾದಾಯಕ ಭವಿಷ್ಯ ಸೂಚಿಸುವಿಕೆ. ಇವು ಜಲ್ಲೆ ಗಳ 
ಆಯ್ಕೆಯನ್ನು ನಿರ್ಧರಿಸುವ : ಅಂಶಗಳಾಗಿರಬೇಕು. ಇದೆರ ಜತೆಗೆ ರಾಜಮಾರ್ಗ 
ಗಳ ರೈಲು' ಅಥವಾ ರಸ್ತೆ ಹತ್ತಿರವಿರುವ ಕೆಲವು ಒಳಪ್ರದೇಶಗಳನ್ನು ಆರಿಸ 
ಬಹುದಾಗಿದೆ. 


ಸುಮಾರು 50 ಲಕ್ಷ ಜನವುಳ್ಳ ಮಲೆನಾಡಿನ ಪ್ರಮುಖ ಹಾಗೂ ಜಟಿಲ 
| ಸಮಸ್ಯೆಗಳಿಗೆ ಪರಿಹಾರವೆಂದರೆ, ಈ ಪ್ರದೇಶದ ಕೈ ಗಾರಿಕಾ ಬೆಳವ 
ಅಭಿವ ದ್ಧಿ ಮಂಡಲಿಯನ್ನು ರ ದು ಸ ಗಹಿ ೦ಗ ಹಾಗೂ ವ್ಮಾಪಕ 
ಬೆಳವಣಿಗೆ ಸ ಎಫನಿಬಹೆಬಾನಿದೆ. ದ್ಯಕ್ಕೆ ಆರ್ಥಿಕ ಮುಗ್ಗ ಟ್ವನ್ನು 
ರುವ ಮಲೆನಾಡು ಬಡಜಿಲ್ಲೆಯಂತೂ ೬ನ 


ಹ 
ಆ 
(lL ಸ 


ಕೆ ೈಗಾರಿಕಾ ಸಮೀಕ್ಷೆ: 


ಕೈಗಾರಿಕೆಯಲ್ಲಿ ಹಿಂದುಳಿದ ಪ್ರಾಂತ್ಯಗಳ ಕೈಗಾರಿಕಾ ಸಮಾ ಭಃ ನ್ನ್ನ ಇತ್ತೀ 
ಚೆಗೆ [ರಜನಿ ಹೆಣಕಾಸು ಸಂಸ್ಥೆ ಗಳ ಮಿಶ್ರ, ಸಮಾವೇಶವೊಂದು ನಡೆಸಿತು. 
ಸುಮಾರುರೂ. 878 ಕೋಟಿಗಳ Ky ಈ ಪ್ರದೇಶದಲ್ಲಿ ಹೂಡುವ ವ ಗಾ 
6 ? ಯೋಜನೆಗಳಿಗೆ ಬೇಕಾಗುತ್ತದೆಎಂಬುದು ಅವರ ಆಧ್ಯ ಯನದ ತಾತ್ಪ ಇ 
ಗಳಲ 11 ಯೋಜನೆಗಳು ಅನುಷ್ಕಾ ನಕ್ಕೆ ಬಂದಿವೆ. 1. 71 ಯೋ ಎ | 

ಕ p= ೃಸಣಸಪಾಿ ಗಿ ಹಿಕಾ ಸಂಸ್ಥೆಗಳೊಂದಿಗೆ ವಿಚಾರ ವಿನಿಮಯ 
ಇವುಗಳ ಯಾವುದಾದರೊಂದು ಯೋಗ್ಯ ಯೋಜನೆಯನ್ನು . 
ಬಹುದಾಗಿದೆ. 


ತ್ವ po | 
ದಕ್ಕೆ ೈಗಾರಕ ಅ ದ್ವಿ ಬಾ ಹಕು ದೇಶದ ಇತರ ಹಣ 
ಡಿಸ ಸಿದ ದ ಪ್ರಾಂತ ಸನ್ನ ಜ್ಞಾ ಪಿಸಿಕೊಳ್ಳ 
ಮಾಕ್ಷಿಗೆ « ಫ ರಾಂ ್ಯ ಸಮಾಕ್ಷೆಗಳು ಸಹಾಯಕಾರಿ) 
ಲಿಸುವ ಹಾ? ಅಗ್ಗ ಸ್ರ ಪೃಗತಿ ವರಿಶೀಲ 

) ತರಿರ ಂದಿದೆ. 
ರುವ ಯೂ ತ 


> ಟೆ 


88 ಸಾಧನೆ ' 


ಸಮಿತಿಗೆ ವಾರ್ಗದರ್ಶನ ಮಾಡಲು ಕೇರಳದ ಕೈಗಾರಿಕಾ ಹಾಗೂ ತಾಂತ್ರಿಕ ಸಮಾ 

ಲೋಚನಾ ಸಮಿತಿಯ ತರಹೆ ಒಂದು ಸಮಾಲೋಚನಾ ಕೇಂದ ದ್ರವೊಂದು. ಗೌಹಾತಿ 

ಯಲ್ರಿ ಬೆಳಕು ಕಾಣಲಿದೆ. ದೇಶದ ಈಶಾನ್ಯ ದಿಕ್ಕಿನ ನ ಪ್ರಾಂತ್ಯಗಳ ಹಿಂದುಳಿದ 
ಪ್ರದೇಶಗಳ ಆವಶ್ಯಕತೆ ಗಳನ್ನು ಪೂರೈ ಸುವ ಬಗ್ಗೆ SLES ಈ ಸಂಸೆ ಸಿಯ | 

ಮಾದರಿಯಲ್ಲಿ ಅನೇಕ ಅಂತಹ ಸಂಸ್ಥ ಗಳನ್ನು ದೇಶದ ಉದ್ದಗಲಕ್ಕೂ ಸ್ಥಾಪಿಸ | 

ಬೇಕು. ಬಿಹಾರ ಮತ್ತು ಉತ್ತರ ಪ್ರದೇಶಗಳ ಸರ್ಕಾರಗಳು ಈ ಯೋಜನಾಮಗ್ನ ' 

ವಾಗಿವೆ. ಕರ್ನಾಟಕ ರಾಜ್ಯವು ಇತ್ತ ಗಮನ ಹರಿಸಬೇಕಾಗಿದೆ. 


A 


ಉತ್ತಮ ಭರವಸೆ ನೀಡುವ ಪ್ರದೇಶಗಳ ಅಭಿವೃ ದ್ರಿ ತಮ್ಮ ಗುರಿಯಲ್ಲೊ ೦ದು 
ಎಂದು ಹೇಳಿಕೊಳ್ಳುವ ರಾಜ್ಯ ಗಳಲ್ಲಿರುವ ಅನೇಕ ಕೆ ಕೈ ಗಾರಿಕಾ ಬೆಳವಣಿಗೆ ಸಂಸ್ಥೆ 
ಗಳತ್ತ ದೃಷ್ಟಿ ಹರಿಸಿದೆ. ನಿಡಾತಾದಾೀ' ಕ ಚಿತ್ರ ಇಲ್ಲಿ ಕಾದು ಕುಳಿತಿದೆ ! ಯಾವ 
ಯಾವ ಸೌಕರ್ಯ ಗಳನ್ನು ಒದಗಿಸಬಹುದು ಸಾ ಬಗ್ಗೆ ಯಾವ ಯೋಜನೆ 
ಯನ್ನೂ ಇವು | ಗೊಂಡಿಲ್ಲ. ಇದಕ್ಕೆ ಕಾರಣಗಳಿಗೇನು ಕೊರತೆ ಇಲ್ಲ. ಯೋಜನೆ 
ಯನ್ನು ಮುಂದಿಟ್ಟಾಗ, ಕ್ಸು ಧಾನ ಇಲದ ಅನುಕೂಲತೆಗಳು ಅಲಭ್ಯವ ಾದುವು. 
ಅಥವಾ ಯೋಚಿಸಿದ ಫಲ ಕಾರ್ಯದಲ್ಲಿ ಕಂಡುಬರಲಿಲ್ಲ. _ ಅಥವಾಪ ಗತಿ ಕುಂಠಿತ 
ವಾದುದರಿಂದಲೇ, ನಿರೀಕ್ಷೆಗೆ ಅನುಗುಣವಾಗಿಲ್ಲದುದರಿಂದಲೇ ಮುನ್ನಡೆಸಿಕೊಂಡು 
ಹೋಗಬಲ್ಲ ದಕ್ಷ ವ್ಯಕ್ತಿಗಳು ಸಿಗಲಿಲ್ಲ. ಅಥವಾ ಘಟಕಗಳು ಆಕರ್ಷಣೆ ನೀಡಲು 
ಅಸಮರ್ಥಕವಾಗಿದ್ದವು ಅಥವಾ ಅಸಮರ್ಪಕವಾಗಿದ್ದು ವು. ಹೀಗೆ ಇನೂ 3 ಅನೇಕ 
ಕಾರಣಗಳು. 


ಮಲೆನಾಡಿನ ಸಾಗರದಲ್ಲಿ ಕೆಲವು ಕ್ರೈ ಗಾರಿಕೆಗಳನ್ನು ಸ್ಟಾ ಪಿಸುವ ಸೌಕರ್ಯ 
ಗಳಿವೆ, ಇಲ್ಲಿ ಆಹಾರ ಧಾನ ಗಳು, ನಂಬರ ಸಾಮಗ್ರಿ ಗಳು, “ತ ಕ್ಮ್ಮ ರಬ್ಬ ರ್‌ 
ಕೋಕೋ ಮುಂತಾದ ಬಿಳ್ಳೆ 'ಅರಣ್ಯದ ಉತ್ಪನ್ನಗಳು ಆ ಷದವುಗಳಿ ವೃಕ್ಷಾಭಿ 
ವೃದ್ದಿಗೆ ತಕ್ಕ ಯೋಜನೆಗಳನ್ನು ಸಿದ್ಧ ಪಡಿಸಬಹುದಾಗಿ ಹಲವಾರಂ ಉದ್ಯಮ 


ಗಳನ್ನು ಸ್ವಾ ಪಿಸಬಹುದಾಗಿದೆ. 


ಕಾಗದದ ಕೈಗಾರಿಕೆಗೆ ವಾತಾವರಣ, ಭೂಮಿಯ ಮೇಲ್ಮೆ ೪ ಲಕ್ಷಣ, ಹವಾ 
ಮಾನ ಹಾಗೂ ಸಳದ ಗುಣ ಇವು ಅನುಕೂಲವಾಗಬೇಕು. ತುದ ಕೈ ಗಾರಿಕಾ 
ಘಟಕಗಳ ಸ ಅನೇಕವು ಬಿಂದು ಇತ್ಯಾ ದಿ ಕಚಾ ಪದಾರ್ಥದ ಕೊಡತೆಯಿಂದ 
ಬವಣೆ ಪಡುತ್ತಿವೆ ಬಹು ದೂರದ ಸ ಸ್ಥಳಗಳಿಂದ ಕಚಾ ಪದಾರ್ಥಗಳನ್ನು ಸಾಗಿಸಿ 
ತರಬೇಕಾಗುತ್ತ; ದ ಆದುದರಿಂದ ಹೊಸ ಘಟಕಗಳನ್ನು ಸ್ಮಾಪಿಸುವಾಗ್ಗೆ ಕಜ್ಜ. 
ಪದಾರ್ಥದ ನೆಲೆ ಸಮಾಪದಲ್ಲಿದೆಯೇ ಎಂಬುದರ ಸಮಾಕ್ಷೆ ನಡ ಇಪ್ಪ” 
ಧಾರಾಳವಾಗಿ ಬರುವ ಅಡಿಕೆ ಸಿಪ್ಪೆ ಹಾಗೂ ಕಬ್ಬಿನ ಸಿಪ್ಪೆಯನ್ನು ಸೌದೆಯಂತೆ ' 
ಉಪಯೋಗವಾಗುವುದನ್ನು ತಪ್ಪಿಸಿ, ಕಾಗದದ ತಯಾರಿಕೆಗೆ ಉಪ ಸೋಗಿ; ಬಹರಿ 


. 6 


ಬೇಕಾಗಿದೆ : ಹಿಂದುಳಿದ ಮಲೆನಾಡಿಗೊಂದು ಆರ್ಥಿಕ ಯೋಜನೆ 89 


| ದಾಗಿದೆ. ಪಲ್ಟ್‌ ಹಾಗೂ ಕಾಗದದ ತಯಾರಿಕೆಗಳು ಉತ್ಪಾದನೆಯಲ್ಲಿ ತೊಡಗಲು 
.. ಬಹಳ ವರ್ಷ ತೆಗೆದುಕೊಳ ಸವುದಂತೂ ಸರ್ವ ವಿದಿತ. 


4 ಅಣುಶಕ್ತಿ ಕೇಂದ್ರ ಸ್ಥಾಪನೆ 
ಸ್ಥ ಜೋಗಿನ ಬಳಿ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಲು ತಕ್ಕ ವಾತಾವರಣ 
4 ಎದೆ. ಶಾಂತ ಪರಿಸರವಿದ್ದು » ಸಂವೇದನಾಶೀಲ ಸಂಶೋಧನೆಗೆ ತ ಸ ಸ್ಥಳವದು. 
ಹ ಕೇಂದ್ರ ಸರ್ಕಾರದ ಗಮನವಿತ್ತ ಹರಿಯಬೇಕು. ಅತ್ಯಧಿಕ ವೆಚ್ಚದ ಯೋಜನೆ 
° ಯದು. ಬೆಂಕಿಪೊಟ್ಟಣದ ಕಾರ್ಯಾನೆಯನ್ನು ಸ್ಥಾ ಪಿಸಬಹುದಾಗಿದೆ. ಸಾಗರ 
ದಲ್ಲಿ ತಾನೇ ತಾನಾಗಿ ಹಬ್ಬಿರುವ ಕಾಡಿನಲ್ಲಿ ಮೆದುಮರಕ್ಕೇನೂ ಕ್ಷಾಮವಿಲ್ಲ. ಇಲ್ಲಿಂದ 
ದೂರಕ್ಕೆ ಸಾಗಿಹೋಗುವ ಮೆದುಮರದ ಸಾಗಾಣಿಕೆಯನ್ನು ನಿಲ್ಲಿಸಬಹುದಾಗಿದೆ. 
'. ಮಲೆನಾಡಿನಲ್ಲಿ ಇದರ ಒಂದು ಪೂರಕ ಘಟಕವನ್ನು ಸ ಸ್ಥಾಪಿಸಬಹುದಾಗಿದೆ. ಪ್ರಧಾನ 
' ಘಟಕದಿಂದ ದೂರದಲ್ಲಿ ಪೂರಕ ಘಟಕವಿರುವುದರಿಂದ ಕ್ರಮಬದಲಾವಣೆಯಾಗ 
| ದಿರುವುದು ಕಂಡು ಬಂದಿದೆ. 
' ರೈಲು ಬೋಗಿಗಳನ್ನು ತಯಾರಿಸುವ ಕಾರ್ಪಾನೆಯನ್ನು ಇಲ್ಲಿ ಸ್ಮ್ವಾಪಿಸ 
ಬಹುದಾಗಿದೆ. ಈಗ ಖಾಸಗೀ ವಲಯದಲ್ಲಿರುವ ಬೋಗಿ ತಯಾರಿಸುವ 14 
' ಕಾರ್ಯಾನೆಗಳಲಿ ಅರ್ಧದಷು ಶೆ ದುರವಸ್ಥೆ ಗೊಳಗಾಗಿವೆ. ಖಾಸಗೀ ವಲಯದ ಈ 
' ಕಾರ್ಯಾನೆಗಳನ್ನು ಸರ್ಕಾರವು ವಶಪಡಿಸಿಕೊಳ್ಳಬೇಕಾಗಿದೆ. 1973-74ರಲ್ಲಿ 
 ರೈಲ್ವೆಗಳಿಗಾಗಿ 25,000 ದಷ್ಟು ಹೆಚ್ಚುವರಿ ಉತ್ಪಾದನೆಯಾಗಬೇಕಾಗಿತ್ತು. 
ಮಲೆನಾಡಿನಲ್ಲಿ ಈ ಕಾರ್ಯಾನೆ ಸ್ಮಾಪಿತವಾದರೆ ಅನೇಕ ಸೌಲಭ್ಯಗಳಿವೆ. ಕಚ್ಚಾ 
ಪದಾರ್ಥವಾದ ಉಕ್ಕಿಗೆ ಸಮಾಪದ ಭದ್ರಾವತಿ ಕಾರ್ಪಾನೆಯಿದೆ ಅದರ ಸಾಗಾ 
' ಚಿಕೆ ವೆಚ್ಚ ವಲ. ವಿದ್ಯುಚ್ಛಕ್ತಿ ಸಮಾಪದ ಶರಾವತಿಯಿಂದ ಸಾಗು 
ಫದ. ' ನಿಪರೀತೆ ಬಂಡವಾಳ ಬೇಕಾಗಿಬರುವ. ಈ ಕೈಗಾರಿಕೆಯು ಸರ್ಕಾರದಿಂದಲೇ 
ಸ್ಥಾಪಿಸಲ್ಪಡಬೇಕಾಗುವುದು. 
4 ಜಿಲ್ಲೆಯ ಲ್ಲಿರುವ ಪ್ರರಾಣ ಪ್ರಸಿದ್ಧ ಸ್ಥಳಗಳು, ಇತಿಹಾಸ ಪ್ರಸಿದ್ಧ ದೇವಾ 
ಸ 'ಹಾ-ಕೋಟಿ ಹಾಗೂ ಇನ್ನಿತರ ಸಂದರ್ಶನೀಯ ಸ್ಥ ಳಗಳಿಗೆ ಹೋಗಿಬರಲು 
ec ಸಾರಿಗೆ ಸಂಪರ್ಕವನ್ನು ಅಭಿವೃ ದ್ಧಿ ಪಡಿಸ ಸಬೇಕು. ಪ್ರಚಾರ 
k ದಿಗೆ ಪ ಕ್ರಯಾಣಿಕರಿಗೆ ತಂಗುದಾಣದ ವ ವ್ಯೆ “ಇತ್ಕಾ ದಿಗಳನ್ನು ಏರ್ಪ 
ಬೇಕು. een ಎಂಥ ಪ್ರಯಾಣಿಕನೂ ಯಾತ್ರಿ ಕನಾದನು. 


ಸರಿಯಾದ ಸ್ಥ ಹ ಳ-ಸಾ ನನಿರ್ದೇಶನ ಹಾಗೂ ಅನುಕೂಲತೆಗಳ ದೊರೆಯುವಿಕೆ 
; ಬ sue ಯೆ ಯಾದ ಸ್ವ ದಲ್ಲಿ, ಆರ್ಥಿಕ ಅಂಶಗಳನ್ನು ಮಾರುಟಟ್ಟೆ, 
ಸೈಜಾ ಇತ್ತಾ 

vey ಸಾರಿಗೆ ಸಂಪರ್ಕ, ಕೈಗಾರಿಕಾ ಪೂರ್ವಭಾವಿ ಪೂರಕ ಜಾಲ 


fe ಟ್‌. Ae 
NA ೬3. ೫೨ 


Me kh 
“4 
ಸ 


90 ಸಾಧನೆ 


ಹೆಣೆಯುವಿಕೆ-ಗಮನದಲ್ಲಿಟ್ಟು ಕೊಂಡು ಯಾವ ಕೈಗಾರಿಕೆಗಳನ್ನು ಬೆಳೆಸಬಹುದು 
ಎಂಬುದನ್ನು ಸರ್ಕಾರವು ಚಿಂತಿಸಬೇಕು. ಆ ಸ್ಥಳದಲ್ಲಿಯೇ ಸಣ್ಣ ಹಾಗೂ 
ಮಧ್ಯಮ ಕೆ ಗೈ ಗಾರಿಕೆಗಳು ಬೆಳೆಯಲು ಉತ್ತೇಜನಕಾರಿ ಪರಿಸರವ ನ್ನ್ನು ನಿರ್ವಿಸ ಸಬೇಕು. 
ಬರಿಯ ಸಣ್ಣ ಕೈಗಾರಿಕೆಗಳ ವೆ ಮೇಲೆ ಅವಲಂಬನ ಸಲ್ಲದು; ಕೈಗಾರಿಕಾ ಘಟಕಗಳು 
ಒಂದಕ್ಕೊ ೦ದು ಅವಲಂಬನವುಳ್ಳೆ ದ್ದಾ ಗಿರಬೇಕು. ಅಂದರೆ, ಒಂದರ ಪೂರ್ಣ 
ಗೊಂಡ ಸ ಸಾಮಗ್ರಿ ಇನ್ನೊ ೦ದರ ಕಟಾ “ ಪದಾರ್ಥವಾಗುವುದು. ಸಹಕಾರ ತತ್ವದ 
ಆಧಾರದ ನ ಮಾರುಕಟ್ಟೆ ವ್ಯವಹಾರ ಹಾಗು ಕಚ್ಚಾ ಸಾಮಗ್ರಿಯ ಪೂರೈ ಕೆ 
ನಡೆಯುವುದು ಇಲಿ ಸಾಧ್ಯವಿದೆ. ಪೂರಕ ಘಟಕಗಳು ಇಂತಹ ಸ್ನ ಗಳಲ್ಲಿ ತಳವೂ 


[ee 


ರಲು ಉತ್ತಮ ಅವಕಾಶವಿದೆ." ಉದಾಹರಣೆಗೆ ವಿದ್ಯುಚ್ಚಕ್ತಿ ಚಾಲಿತ ಮಗ್ಗಗಳ 
ಘಟಕಗಳು ಒಂದೇ ಸ್ಥಳದಲ್ಲಿ ಸ್ಪಾ ಪಿಸಲ್ಬಡಬಹುದಾಗಿದೆ. ಬಣ್ಣ ಬದಲಾವಣೆ 
ಪೂರ್ಣ ತಯಾರಿಕೆ ವ ಮಧ್ಯೆ ಮಧ್ಯೆ ನಡೆಯ ನವ ಭಾನ ವಿಧಾನ ಇ ಇತ್ಯಾದಿಗಳನ್ನು 
ಅವು rE A ಒಂ ರ್ಕ ಒಂ ಟಕಕ್ಕೆ ಪೂರ್ಣವಾಗಿ ಕೈಗೊಳ್ಳ ಲು 
ಅಸಾಧ್ಯವಾದ ಕಾರ್ಯಗಳಿವು. ನರ್ಸ್‌ ರ್ಟ ಬ ) ಗಿರಣಿಯನ್ನು ಹೊಂದಿರ 
ಬಹುದಾಗಿದೆ. ಒಮ್ಮೆ ಬೃಹತ್‌ ಕ್ರೈ .ಗಾರಿಕೆಗಾಗಿ ಕೈಗಾರಿಕಾ ಜಾಲವೊಂದು 
ಯೋಜಿತಗೊಂಡರೆ, ಬಿಡಿ ಭಾಗಗಳನ್ನು ಒರಗಿಸುವ ಪು ಇರಕ ಘಟಕಗಳನ್ನು ಆವಿಷ್ಕಾ 
ರಕ್ಕೆ ತರುವ ಏರ್ಪಾಡಿರಬೇಕು. ಸ್ಥಳ ಹ ಹಾಗೂ ನಾಮನಿರ್ದೇಶನವಾದ ಮೇಲೆ 
ಜ್‌ ಸಾಕಾದಷ್ಟು ಹಾಗೂ ಅವಿರತ ವಿದ್ಯುಚ್ಚಕ್ತಿ ಸರಬರಾಜು ಮಾಡುವ ಬಗೆ 
ಆಶ್ವಾಸನೆ ನೀಡಬೇಕು. ಉತ್ಸಾಹೀ ಉದ್ಯ ಮಿಗಳಿಗೆ ಇದರಿಂದ ಸಂತೃಪ್ತಿ ಪ್ರಿ j 
ಯುಂಟಾಗುವುದು. ಆಗಾಗ್ಗೆ ಹಠಾತಾ ಗಿ ತಲೆಜೋರುವ ವಿದ್ದುಚ (ಬೈಕ ಖೋತಾ 
ಈಗ ನಿತ್ಯ ನೂತನ-ಹಾಗೂ ಯಂತ್ರ ಕುಸಿತ ಗಳನ್ನು "ಗಮನಿಸಿದಾಗ ವರ್ಷವಿಡೀ ' 
ಬಿನ ಬೇಕಾಗುವ ಎದ್ಯುಚ್ಚ ಕ್ರಿಗಾಗಿ Rc ಥರ್ಮಲ್‌ ಶಕ್ತಿ ಸ್ಥಾವರ. 
ವನ್ನು ಸ್ಥಾಪಿಸುವುದು ಶ್ರೇಯಸ್ಕರವೆಂದು ತೋಶಬರುತ್ತದೆ. ಇವು ಎಲ್ಲಕ್ಕೆ ತ. 
ಮುಂಚೆಯೇ ಆಗಬೇಕಾದ ಕಾರ್ಯ. Ke 


ಕಾ 


ಇನ್ನು, ಸುದ್ದಿ-ಸಮಾಚಾರ ಸಂಪರ್ಕ ಸಮಸ್ಯೆಯನ್ನು ಕುರಿತು ಅವಗಾಹನೆ: 
ಸರ್ಕಾರವು ಪ್ರಧಾನ ಸ್ಲಳಗಳಲ್ಲಿ ದೂರವಾಣಿ ಕೇಂದ್ರವನ್ನು ಸ್ಥಾಪಿಸಿ ಬೆಲೆಕ್‌, 
ಎಧಾನವನ್ನಳವಡಿಸಬೇಕು.. ಸುದಿ ಿ-ಸಮಾಚಾರ ತಲುಪುವುದರಲ್ಲಿ 
ದಿರಲು ಡಯಲಿಂಗ್‌ ವಿಧಾನವಿರುವ ದೂರವಾಣಿ: ಯಂತ್ರ ಸೌಕರ್ನ 
ಅನೇಕ ಲೆ ್ರನುಗಳ ಮುಖಾಂತರ ಯಾವಾಗ ಬೇಕಾದರೂ ಪ್ರ 
ವನ್ನು ಎಲ್ಲ ಹತ್ತಿರದ ಮುಖ್ಯ ವ್ಯಾಪಾರ ಕೇಂದ್ರಗಳ. ಜತೆ. ಇ 
ಸೌಲಭ್ಯ ವಿರಬೇಕು. ದೂರವಾಣಿ ಕತತ ವಿ: ದ್ಯ ದ್ದರೂ ಈಗ ಬೇ 
ಮಿತ್ರನೊಂದಿಗೆ ಸಂಪತ್ತ ಗಂಟೆಗಳೆ 


ಸ ay | 
ಯಾ ಇ 
po ಡ್ಯ 
& ಣ್‌ 


9 


ಗಾಜಾ: ಜ್‌ 
1 Re * ¥ 


ಬೇಕಾಗಿದೆ : ಹಿಂದುಳಿದ ಮಲೆನಾಡಿಗೊಂದು ಆರ್ಥಿಕ ಯೋಜನೆ 91 


ದೂರಿದೆ. ಈ ಸಮಸ್ಯೆಗೆ ಪರಿಹಾರ: ಶೀಘ್ರ ಹಾಗೂ ಮಿತ್ರವ್ಯಯದ ಟೆಲೆಕ್ಸ್‌ 
| ಮತ್ತು ಟೆಲಿಬ್ರಂಟರ್‌ ಗಳ ಬಳಕೆ. ಹಿಂದುಳಿದ ಪ್ರದೇಶದಲ್ಲಿರುವ ಸಣ್ಣ ಕೆ ಲ್ರಗಾರಿಕಾ 
.. ಘಟಕಗಳಿಗಿವು ಗಗನಕುಸುಮಗಳು ! ಅಂಚಿ ಕಛೇರಿಯಲ್ಲಿ ಇವುಗಳ ಸೌಲಭ್ಯವನ್ನು 
ಒದಗಿಸಬಹುದಾಗಿದೆ. 
ವಸತಿಯ ಅಸೌಕರ ತಿ ಗಾ ಸಕ್ತೆ ಪೌಳಿ, ಅನಾರೋಗ್ಯ ಕರ 
ವಾತಾವರಣ-ಇವು ಅನುಭವಿ, ತರಂ 
ತಾಂತ್ರಿಕ ತಜ್ಞ ರು, ನಿರ್ವಹಣಾ ಗ ರುಗ F ಹೊಸ ಸ ಗಳಿಗೆ ಬರದಂತೆ 
ತಡೆಗಟ್ಟುವ ಸಮಸ್ಯೆ ಗಳು. ಇವುಗಳಿಗೆ ಪರಿಹಾರವಾಗಿ ಈ ಸ್ಥಳಗಳ ಬ್ರಹತ್‌ 
| ಉದ್ಯಮ ಘಟಕಗಳು ಕಾರ್ಮಿಕ ಹಾಗೂ ಇತರ ಸಿಬ್ಬಂದಿಗೆ ತಮ ದಾದ ಮನೆಗಳನ್ನು 
ಕಟ್ಟಿಕೊಳ್ಳಲು ದೀರ್ಫ್ಥಕಾಲದ ಅಲ್ಪ ಬೆಲೆಯ ಬಡ್ತಿದ ರದ ಸಾಲವನೆ ದನ್ನೊದಗಿಸಬೇಕು. 
ಸಣ್ಣ ಹಾಗೂ ಮಧ್ಯಮ ಕೆ ಗಾರಿಕಾ ಘಟಕಗಳಿಗೆ ಪ್ರಾಂತ್ಯ ಸರ್ಕಾರವು ಉದಾರ 
ವಾಗಿ ವಸತಿ ಗೃಹಗಳನ್ನು ಕಟ್ಟಿಸಿ ನ್ಯಾಯವಾದ ಬಾಡಿಗೆಗೆ ನೀಡಬೇಕು. ನೆಲ 
೦ಚಿಕೆಯ ವಿಶೇಷ ಯೋಜನೆಯಿಂದ ಖಾಸಗಿ: ಜನರಿಗೂ ಮನೆ ಕಟಿ  ಸಿಕೊಳ್ಳ ಲು 
ಉತ್ತ್ರೇಜನವೀಂ ಯಬಹಾದಾಗಿದೆ. 


1 ಶಿಕ್ಷಣ-ಆರೋಗ್ಯ-ಸೌಕರೈ 

.. ಶಿಕ್ಷಣ ಮತ್ತು ಆರೋಗ್ಯ ಸೌಕರ್ಯಗಳಿಗೆ ಸಾಧಾರಣವಾಗಿ ಕೊನೆಯ ಗಮನ 
ಹರಿಸುವುದು ವಾಡಿಕೆ. ಇದನ್ನು ನಿಲ್ಲಿಸಿ, ತಕ್ಕ ಗಮನ ಅವುಗಳಿಗೆ ಲಭ್ಯವಾಗುವಂತೆ 
ಮಾಡಬೇಕು. ಪಕ್ಕಾನ ನುಭವವುಳ್ಳ ಆಧ್ಯಾ ಪಕವರ್ಗ ದೊರಕಲು ತಕ್ಕ ವೇತನ 
ನೀಡುವುದು ಅನಿವಾರ್ಯ. ತಕ್ಕಷ್ಟು Ce acess ಆಸ್ಪತ್ರೆ ಕಾರ್ಮಿಕರ ಶುಶ್ತೂ ಷೆಗೆ 
ಆತ ್ಯಗತ್ಯ. ಇಂತಹ ಓಚ್ಚಗಳನ್ನು ಸರಕಾರ ವಹಿಸಿಕೊಳ್ಳುವುದು ಮುತ್ಸದ್ದಿ ತನದ 
ಒಮ್ಮೆ ಸಣ್ಣ ಕೈಗಾರಿಕೋದ್ಯಮ ಇವುಗಳನ್ನು ಭರಿಸುವುದಾದರೆ, ಅಭಿ 
ವೃದ್ಧಿ ಪಡೆದ ಸ್ಥ ಳದಲ್ಲಿ ಇಂತಹ ವೆಚ್ಚ ಗಳಿಗೆ ಕಾರಣವಿಲ್ಲದಿರುವುದರಿಂದ ಅವು 
೨೭ ೧ಿಯೆೇ ಘಟಕಗಳನ್ನು ಸಾ ಸುವುದು ಸಹಜ. ದೊಡ್ಡ ಪ್ರಮಾಣದ ಕೈ ಗಾರಿಕೆ 
ಹಾಗಿದ್ದ ಸರೆ ವೆಚ್ಚದ ಅಲ್ಪ ಭಾಗವನ್ನು ಭರಿಸಲು ಸರ್ಕಾರವನ್ನು ಕೇಳಿಕೊಳ್ಳಿ ಬಹು 
ೌಗಿದೆ. ಇಂತಹ ಖರ್ಚುಗಳಿಲ್ಲ "ಕೈಗಾರಿಕೀಕರಣದ ಸ ಸಾಮಾಜಿಕ ವೆಚ್ಚದ ne 
ಯವಾಗಿ ಸೇರುತ್ತದೆ. ಅಲ್ಲದೆ, 15 ರಿಂದ 20 ಮೈಲಿ ವರೆಗಿನ ವ್ಯಾಪ್ತಿಯಲ್ಲಿ 
~~ ' ಈ ಸೌಕರ್ಯಗಳ ಉಪಯೋಗ ಪಡೆಯಬೇಕಾಗು 


ಕಾರ,. 


ಹ 


ಇ ಕಟ್‌್‌, 


ಪ, ಸಂಪತ್ತಿ ನ ಪಉಳಯೋಗ ಮತ್ತು 


“a | 


3 n Fo ನ Ue Ey 


92 ಸಾಧನೆ 


ಸ್ಥಳೀಯರ ನಿರುದ್ಯೋಗ ಸಮಸ್ಯಾ ಪರಿಹಾರ. ಆದರೆ, ಪ್ರಾತ್ಯಕ್ಷಿಕ ರಂಗದಲ್ಲಿ 
ಇವು ಕಂಡುಬರುವುದಿಲ್ಲ. ಕೆಲಸಗಾರರನ್ನು ದೂರದ ಪ್ರದೇಶಗಳಿಂದ ಕರೆಸಿಕೊಳ್ಳು 
ವಿಕೆ ಸರ್ವೇಸಾಮಾನ್ಯ. ಪರಿಣಾಮ : ಸ್ಥಳೀಯರ ಕೋಪ ಹಾಗೂ ಅಸೂಯೆ ಈ 
ಘಟಕಗಳ ಮೇಲೆ. ಅವರ ಭೂಮಿಯನ್ನಾ ಕ್ರಮಿಸಿ, ಅವರನ್ನು ನಿರ್ಗತಿಕರನ್ನಾಗಿ 
ಮಾಡಿದ್ದೇ ಆದರೆ ಅವರು ದೂರ್ವಾಸನ ಅಪರಾವತಾರವಾಗಿಬಿಡುತ್ತಾರೆ, ತಾಂತ್ರಿಕ 
ತರಬೇತಿ ಶಿಬಿರವನ್ನು ತೆರೆದು ಅಂತಹ ಸ್ಥಳೀಯ ಜನರಿಗೆ ತಕ್ಕ ಪರಿಶ್ರಮಯುತ 
ಶಿಕ್ಷಣ ನೀಡಿ, ಅವರು ತಜ್ಞರಾಗುವಂತೆ ಮಾಡಿ, ಅವರಿಗೆ ತಕ್ಕ ಉದ್ಯೋಗಗಳನ್ನು 
ಅಲ್ಲಿನ ಕಾರ್ಸಾನೆಗಳಲ್ಲಿ ಒದಗಿಸಿಕೊಡುವುದು. 


ಹಿಂದುಳಿದ ಪ್ರದೇಶಗಳಲ್ಲಿ ವಸತಿ ನಿರ್ಮಾಣಕ್ಕೆ ಬೇಕಾದ ಇಟ್ಟಿಗೆ, ಸಿಮೆಂಟ್‌, 
ಕಬ್ಬಿಣ, ಉಕು NR ಮರ ಹಾಗೂ ಇತರ ಸಾಮಗ್ರಿಗಳು ಮತ್ತು ಕಟ್ಟಿಡ ಕಟ್ಟುವ 
ಕೆಲಸಗಾರರು ದೊರಕುವುದು ಬಹಳ ಕಷ್ಟ. ಸಂಬಂಧಿಸಿದ ರಾಜ್ಯ ಸರ್ಕಾರವು ಸಣ್ಣ 
ಕ ಗಾರಿಕೆಗೆ ಸಹಾಯಕವಾಗುವಂತೆ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಡಿಪೋಗಳನ್ನು 
ತೆರೆದು, ಯೋಗ್ಯ ಬೆಲೆಗೆ ಅವುಗಳ ವಿತರಣೆ ಕೈಗೊಳ್ಳುವುದು ವಿಹಿತ. 


ಮಾರುಕಟ್ಟೆಯ ಸೌಕರ್ಯದ ಕಡೆಗೂ ಲಕ್ಷ ಖ,ಎರಬೇಕು. ಮಾರುಕಟ್ಟೆ 


ಮುಂಚೆ, ಉತ್ಪಾದನೆ ಅನಂತರ, ಎಂಬ ವ್ಯವಹಾರ ಜಗತ್ತಿನ ಅಸ್ತಿಭಾರ ತತ್ವದ 
ಮೂಲೋತ್ಪಾಟನೆ ಸಲ್ಲದು. ಸಹಕಾರಿ ಮಾರುಕಟ್ಟೆ ಸ್ಕಾ 

ತಕ್ಕ ಅನುಕೂಲತೆ-ಸೌಕರ್ಯಗಳು ಲಭ್ಯ ಎಂದು ತಿಳಿದಾಗ, ಫಲಪ್ರದತೆಯ ಬಗ್ಗೆ 
ವರದಿ ತಯಾರಾಗಬೇಕು. ತಕ್ಕ ಪ್ರಸಾರಕ್ಕೆ ಜಾಹೀರಾತು ಹೊರಬೀಳಬೇಕು. 
ಗುರಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಉತ್ಪಾದನೆ ಹಂತ ಹಂತವಾಗಿ ತೊಡಗಬೇಕು. 


ಜಿಲ್ಲಾ ಸಮಗ್ರ ಅಭಿವ ದ್ಧಿ ವಿವಿಧ ಮಜಲುಗಳಲ್ಲಿ ಆಗ ತಲೆದೋರುತ್ತದೆ. 


EE 


ನಾ (ಧ್ವಜ 


ಯಗ್ವೇದ ಸಂಹಿತೆಯಲ್ಲಿ ವೀಣೆ 


ಆಳ್ಲೆ ಚಿರಂಜೀವಿ 


ಭಾರತೀಯ ಸಂಗೀತ med ವೀಣೆ ಅತ್ಯಂತ ಪ್ರಾಚೀನತೆಯನ್ನು 
ಪಡೆದಿದೆ. ಇದರ ಅಸ್ತಿತ್ವ ವನ್ನು ಯಗ್ವೇದ ಸಂಹಿತೆಯಲ್ಲಿ ಕಾಣಬಹುದು. ಈ 
ಸಂಹಿತೆಯ ಎರಡನೆಯ ಮಂ ಆಸಾ ನಾಲ ನೆಯ ಸೂಕ್ತದ ಹದಿಮೂರನೆಯ 
ಯಕ್ಕೆ ನಲ್ಲಿ ಮೇಘಗಳನ್ನು ವೃ ದ್ರಿ ಪಡಿಸುತ್ತಾ ಮಳೆಯನ್ನು ಸುರಿಸುತ್ತಾ ಆಭರಣಾ 
ಲಂಕ ತರಾಗಿ ಅರುಣವರ್ಣಕಾಂಸಿ ತಿಯಿಂದ ಶೋಭಿಸುತ್ತಿ ರುವ ರುದ್ರನ ಪುತ್ರರಾದ 
ಮರುತ್ತು ಗಳ ವೀಣಾ ನಿನಾದವನ್ನು ವರ್ಣಿಸಲಾಗಿದೆ. 


ತೇ ಕ್ಷೋಣೀಭಿ ಭಿರುರುಣೇಭಿರ್ನಾಂಜಿಭೀ ರುದ್ರಾ ಯತಸ್ಯ 
ಸದನೇಷು ವಾವ ಧು $1 
ನಿ ಮೇಘಮಾನಾ ಅತೆ ಶ್ಯೇನ ಪಾಜಸಾ ಸುಶ್ಚಂದ್ರ 0 ವರ್ಣಂ I 
ಧಧಿರೇ ಸುಪೇಶಸಂ ॥ 
(ಯ. ಸಂ. ಮಂ. 2-ಸೂ, 34-ಯಕ್‌ 13) 


ಈ ಯಕ್ಕಿನಲ್ಲಿ "ಕೋಣಾ' ಎಂದರೆ ವೀಣೆಯೆಂದೂ,  "ಕ್ಷೋಣೀಭಿ ೪ 
ಎಂದರೆಮನೋಹರವಾದ ಧ್ವನಿಗಳಿಂದ ಕೂಡಿದ ವೀಣೆಯನ್ನು ಹೊಂದಿರುವ, 
ರುದ್ರನ ಪುತ್ರರಾದ ಮರುತ್ತು ಗಳೂ ಎಂದು ಅರ್ಥ ಬರುತ್ತದೆ. ಯಾಸ್ಕ ರ "ನಿರುಕ್ತ,ವು 
*ಕ್ಷೋಣೀಭಿ ಸ ಎ೨ಬ ಪದಕ್ಕಿ ಶಬ್ದ ಕಾರೀಭಿ , ವೀಣಾಖ್ಯೆ ಲ ಸ ಹ 
ಧ್ವ ನಿಯನ್ನ್ನು ೦ಟು Ps "ವಾಣಿ ಎಂದು ಹೆಸರುಳ್ಳ ವಹಿಗಳನ್ನು ಹನನ 
ಮರುತ್ತು ಗಳು ಎಂದು ಅರ್ಥಕೊಡುತ್ತದೆ. ವೀಣೆಯನ್ನು "ವಾಣ' ಎಂದು 
ಕರೆಯುತ್ತಿದ್ದರೆಂದು ಈ ಕೆಳಗಿನ ಯಕ್ಕಿನಿಂದ ತಿಳಿದು ಬರುತ್ತದೆ. 
ಗೋಭಿರ್ವಾಣೋ ಆಜ್ಯತೇ ಸೋಭರೀಣಾಂ ರಥೇ ಕೋಶೇ ಹಿರಣ್ಯಯೇ । 
ಗೋ ಬಂಧವಃ ಸುಜಾತಸ ಇಷೇ ಭುಜೇ ಮಹಾಂತೋ ನಃ ಸ್ಪರಸೇ ನು॥ 

| (ಯೆ. ಸ6. ಮಂ. 8-ಸೂ, 20-ಖಯಕ್‌ 8) 


ಇಲ್ಲಿ "ಗೋಭಿ ಃ' ಎಂದರೆ ಸ್ತುತಿರೂಪವಾದ ಶಬ್ದವೆಊದ "ವಾಣಃ' ಎಂದರೆ 
ಮರುತ್ತುಗಳ ವೀಣಾ ನಾದವೆಂದೂ ಅಥೈ ೯ಸಲಾಗಿದೆ. 


ee ಈ ಯಕ್ಷಿ ನಲ್ಲಿ ಭೂಮಿಯಲ್ಲಿ ಯಜ್ಞ ಮಾಡುತ್ತಿರುವ ಖಷಿಗಳ ಸ್ತುತಿರೂಪ 
ವಾಂ ಶಬ್ದ ಗಳೂ, ಆಕಾಶದಲ್ಲಿ ಸುವರ್ಣ ನಿರ್ಮಿತವಾದ ರಥದಲ್ಲಿ ಕುಳಿತಿವರು 


94 ಸಾಧನೆ 


ಮರುತ್ತುಗಳು ಮಧುರ ವೀಣಾ ನಾದವೂ ಸೇರಿಕೊಂಡು ಇಡೀ ಸನ್ನಿವೇಶ ಸಂಗೀತ 
ಮಯವಾಗಿರುವುದನ್ನು ಸೂಚಿಸಲಾಗಿದೆ. 


ಯಗ್ವೇದ ಸಂಹಿತೆಯ ರಚನೆಯ ಕಾಲದಲ್ಲಿ ವೀಣೆಗೆ "ಕರ್ಕರಿ ವಾದ್ಯ' ವೆಂಬ 
ಹೆಸರಿತ್ತೆ ಕದ ತಿಳಿದು ಬರುತ್ತದೆ. 
ಆವದಂ ಸ್ವಂ ಶಕುನೇ ಭದ್ರಮಾ ವದ ತೂಹ್ಲೀ ಮಾಸೀನಃ ಸುಮತಿಂ ಚಿಕಿದ್ದಿ ನಃ | 


ಯದುತ್ಪ ತನ್ವದಸಿ ಕರ್ಕರಿರ್ಯಥಾ ಬ್ರಹದ ದೇಮ ವಿದಥೇ ಸುವೀರಾಃ॥ 
(ಯ. ಸಂ. ಮ. 2-ಸೂ. 43-ಯಕ್‌ 3) 


ಯಜ್ಞ ಶಾಲೆಯ ಬಳಿಗೆ ಬರುವ ಕಪಿಂಜಲ ಪಕ್ಷಿಯು ಉಚ್ಛರಿಸುವ ಶಬ್ದವು ಮಂಗ 
ಳದ * ಸಂಕೇತವಾಗಿದೆ. ಅದು ಹಾರುತ್ತಾ ಹಾಡುವಾಗ ಅದರ ಕಂಠವು ಕರ್ಕರಿ 
(= ವೀಣೆ )ವಾದ್ಯದಂತೆ ಮಧುರವಾಗಿರಲೆಂದು ಯಷಿಗ್ಗಳು ಪ್ರಾರ್ಥಿಸುವರೆಂದು ಈ 
ಯಕ್ಕಿನ ತಾತ್ಪರ್ಯ. 


ಆ ಕಾಲದಲ್ಲಿ ತಯಾರಿಸುತ್ತಿದ್ದ ವೀಣೆಗಳಿಗೆ ದೊಡ್ಡದೊಡ್ಡ ಬುರುಡೆಗಳಿರು 
ತ್ರದ ವು, ಹಾಗೂ ಇಂಥ ವೀಣೆಗಳನ್ನು ಹೊಂದಿರುವ ಸಪ್ತ ಸೃ ಸರಗಳನ್ನು ನುಡಿಸುವ 
ಗಾಯಕರು ಇದ್ದ ರೆಂಬ ವಿಷಯಗಳು ಇದೇ ಸಂಹಿತೆಯಲ್ಲಿ ತ೪ದು ಬರುತ್ತೆ ದ್ವೇ 


ವೃಷಾರ ವಾಯ ವದತೇ ಯದು ಪಾವತಿ ಚಿಚ್ಚಿ ಕಃ। 
ಆ ಘಾಟಿಭಿರಿವ ಧಾವನ್ನ ಯರಣ್ಯಾನಿರ್ಮ ಹಿಯತೇ ॥ 
(ಯ. ಸಂ. ಮಂ. ಧನ 
ಇಲ್ಲಿ "ಆ ಘಾಟಿ ಭಿಃ' ಎಂದರೆ ದೊಡ್ಡ ಬುರುಡೆಗ ಗಳ 
ವೀಣಾ ವಾದ್ಯಗಳೆಂದೂ “ಧಾವಯನ್‌' ಎಂದರೆ ನಿಃ ಪಾದ್ಯ 
ನುಡಿಸುವ ಗಾಯ ಹ್ಗ ಇದರ: ಎದೆ. 
ಕೇಳಿಬರುವ ಪ್ರಾಣಿಗಳ ಶಬ್ದವನ್ನು 
ಅರಣ್ಯದ ಒಂದು : ತ ಲಾ 
“ಚೀ ಚೀ” ಎಂಬ ಶ! ಕ 
ಪ್ಪಾ ಪ್ರಾಣಿಯು ಚೇ. ತೀ? ಎ 


ಅರ್ಥ. 


PE EY ಲ್‌ 
(i 3 4 


ಕೆ... "4, 


ಯಗ್ವೇದ ಸಂಹಿತೆಯಲ್ಲಿ ವೀಣೆ 95 


ಯಗ್ವೇದ ಸಂಹಿತೆಯಲ್ಲಿ ಬರುವ ಮೇಲ್ಕಂಡ Bt ವಿ 
ವಿಷಯವನ್ನು ಪ ಪರೋಕ್ಷವಾಗಿ ಸೂಚಿಸಿರ ರುಪ ಭಾರತದಲ್ಲಿ ಇದರ ಪ್ರಾಚೀನತೆ 
ಯಗ್ರೇದ ಸಂಹಿತೆಯ ಪೂರ್ವಕಾಲ ಅಥವಾ ಅದರ ಸಮ ಲೀನ ಎನ ಬಹುದು. 


1 ಈ 
ಗ್ರಂಥಖುಣ ಕ 


“ಖುಗ್ವೇದ ಸಂಹಿತಾ' 
ಜಯಚಾಮರಾಜೇಂದ್ರ ವೇದ ರತ್ನಮಾಲಾ. 
ಸಂಪಾದಕರು : ಹೆಚ್‌, ಪಿ, ವೆಂಕಟರಾವ್‌, 


ಸಾಲಿ-ಪದ್ಮಸಾಲಿಯರ ನುಡಿಗಳು 


ಕೆ. ವೆಂಕಟರಾಯಾಚಾರ್ಯ 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವ ಜನಾಂಗಗಳಲ್ಲಿ ಸಾಲಿ-ಪದ್ಮಸಾಲಿ 
ಜೇಡ-ವರ್ಗದವರೂ ಒಂದಾಗಿದ್ದಾರೆ. ಬೇರೆ ನಾಡುಗಳಲ್ಲಿಯಣ ಇವರು ವಾಸವಾಗಿ, 
ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ (ಡಾ. ಪಿ. ಕೆ. ಗೋಡೆ : ಸಾಲಿ-ಪದ್ಮಸಾಲಿ), 
“ದೇವಾಂಗ ಪುರಾಣ'ವು ಇವರ ವಿಚಾರಗಳನ್ನು ತಿಳಿಸುವ ಸಂಸ್ಕೃತದ ಗ್ರಂಥಗಳ 
ಲ್ಲೊಂದಾಗಿದೆ. "ಮಾರ್ಕಂಡೇಯ'ನ ವಂಶಜರೆಂದು ಇವರಿಗೆ ಹೇಳಲಾಗಿದೆ. 
(ಮಂಗಳೂರ ಶ್ರೀ ಬ ್ರಿಹ್ಮಾನಂದರಿಂದ ಈ ಬಗೆ ನನಗೆ ತಿಳಿಯಿತು). ಪ್ಪ ಸೂತ, 
ನಮ್ಮ ದ.ಕ. ಜಿಲ್ಲೆಯ ಕೆಲವೆಡೆಯ ಈ ಜನಾಂಗದವರು ಮನೆಯೆಲ್ಲಿ ಬಳಸುವ 
ನುಡಿಗಳು ಕಲಬೆರಕೆಯವು. ಇದೀಗ ಸುರತ್ಕಲ್ಲಿನ ನನ್ನ ಗೆಳೆಯರೊಬ್ಬರ ಮೂಲಕ 
ಸಂಗ್ರಹಿಸಿದ ಕೆಲವು ನುಡಿಗಳನ್ನು ಇಲ್ಲಿ ಉಲ್ಲೇಖಿಸಲೆಳಸಿದ್ದೇನೆ. ದ್ರಾವಿಡವರ್ಗದ 
ಹಲವಾರು ನುಡಿಗಳ ಮಿಶ್ರಣ ರೂಪವಾಗಿ, ಇವರು ಅವೆಲ್ಲಾಕಡೆಗಳಿಂದ ಪ್ರಭಾವಿ - 
ತರೆಂದು ಕಾಣಿಸುತ್ತದೆ. ಸುರತ್ಕಲ್ಲು ಮಿಜಾರುಗಳೆಂಬ ಎರಡು ಕಡೆಯವರು ಮಾತ್ರ 
ಇದನ್ನು ಬಳಸುವುದರ ಮೂಲಕಾರಣ ತಿಳಿದಿಲ್ಲ. ಇತರತ್ರ (ಈ ಜಿಲ್ಲೆಯಲ್ಲಿ- 
ಬೇರೆ ನಾಡುಗಳಲ್ಲಿ) ಇರುವವರು ಆಯಾ ಪರಿಸರದ ನುಡಿಯಲ್ಲೇ ವ್ಯವಹರಿಸುತ್ತಾ 
ರೆಂಬುದೂ ಗಮನೀಯ ! ಇತ್ತೀಚೆ ನಾಗರಿಕತೆಯ ಪ್ರಸಾರವಾಗಿ ಇವರ ತರುಣರು 
ಈ ನುಡಿಯಲ್ಲಿ ಮಾತಾಡುತ್ತಿಲ್ಲ ಕ್ರಮೇಣ ಇದು ಖಿಲವಾಗುತ್ತಿದೆ! ಕೊಡಗು 
ಮೊದಲಾದ ಅಲಿಖಿತ ಭಾಷೆಗಳ ಅಧ್ಯಯನದಂತೆ ಈ ಭಾಷೆಯತ್ತ ಭಾಷಾ 
ಶಾಸ್ತ್ರಿಗಳು ಗಮನ ಹರಿಯಿಸಬೇಕಾಗಿ ವಿನಂತಿಸುವೆನು. 


"ಓಂದು ಭಾಷೆಗೆ ಅತ್ಯಗತ್ಯವಾದ ಶಬ್ದಗಳು ನಾಮಪದಗಳಲ್ಲಿ, ದೇಹದ 
ಅಂಗ ಪ್ರತ್ಯಂಗಗಳ ಹೆಸರುಗಳು, ಜನರಿಗಿರುವ ಪರಸ್ಪ ರ ಸಂಬಂಧವನ್ನು ಸೂಚಿಸುವ 
ಶಬ್ದಗಳು, ದೇಶದಲ್ಲಿರುವ ಪಾ ಫ್ರಾಣಿಗಳ ಮತ್ತು ಗಿಡಬಳ್ಳಿ ಗಳ ಹೆಸರುಗಳು, ಸರ್ವ 
ನಾಮಗಳು, ಸಂಖ್ಯಾವಾಚಕಗಳು, ಧಾತುಗಳು ಇತ್ಯಾದಿ ಭಾವನಾವಂಗಳು 
ತ್ತು ಶಾಸ್ತ್ರ ರಾಜ್ಯ ಸಮಾಜ ನಾಗರಿಕತೆ ಮೊದಲಾದ ವಿಷಯಗಳಿಗೆ ಸಂಬಂಧ 

ಬ್ಹಗಳು ಒಂದು ಭಾಷೆಗೆ ಅನ್ಯಭಾಷೆಗಳಿಂದ ಬರತಕ್ಕ ವು. ಹೀಗೆ ಅನ್ಯ 
ಭಾಷೆಗಳಿಂದ ಬಂದು ಸೇರ:ವ ಶಬ್ದಗಳು ಬಹುಮಟಿ ಗೆ ನಾಮಪದಗಳು, ಕ್ರಿಯಾ 
ಪದಗಳು, ಗುಣವಾಚಕಗಳು, ಕ್ರಿಯಾ ವಿಶೇಷಣಗಳು. ಆದರೆ ಇವುಗಳ ಸಂಖ್ಯೆ 


ಸಾಲಿ-ಪದ್ಮಸಾಲಿಯರ ನುಡಿಗಳು 97 


ಕಡಿಮೆ. ಸರ್ವನಾವಮಗಳೂ ಅವ್ಯಯಗಳೂ ಸೇರುವುದಿಲ್ಲೆಂದೆ ಹೇಳಬಹುದು. 
ಕೆಲವು ವೇಳೆ ಅನ್ಯಭಾಷೆಗಳ ಪ್ರಭಾವ ಪ್ರಬಲವಾದುದಾಗಿದ್ದರೆ, ಆ ಭಾಷೆಯ ಶಬ್ದ 
ಗಳೇ ವಿಶೇಷವಾಗಿ ರೂಢಿಗೆ ಬಂದು, ಅನೇಕ ದೇಶ್ಯಶಬ್ದಗಳು ಅಳಿದು ಹೋಗ 
ಬಹುದು, ಆದರೆ ಪರಭಾಷೆಯ ಪ್ರಭಾವವು ವ್ಯಾಕರಣ ಪ್ರಕ್ರಿಯೆಗಳ ಮೇಲೆ 
ಎಂದಿಗೂ ಹೆಚ್ಚು.ಪರಿಣಾಮಕಾರಕವಾಗುವುದಿಲ್ಲ'' (ಕನ್ನಡ ಕೈಪಿಡಿ, ಸಂ. 1-304). 

“ದ್ರಾವಿಡ ಭಾಷಾಪರಿವಾರವನು ಸ್ಸ ಮುಖ್ಯವಾಗಿ ಎರಡು ಬಗೆಯಾಗಿ ವಿಭಾಗಿ 
ಸಬಹುದು. 1. ಲಿಪಿಯುಳ್ಳ ಭಾಷೆಗಳು. 2. ಲಿಪಿರಹಿತ ಭಾಷೆಗಳು 
ಎಂದು...ಕನ್ನಡ, ತೆಲುಗು, ತಮಿಳು, ಮೆಲೆಯಾಳ (ಮತ್ತು ತುಳು ಕೊಡಗು) 
ಇವು ಮೊದಲನೆ ಗುಂಪಿಗೆ ಸೇರಿದರೆ ಉಳಿದ ದ್ರಾವಿಡ ಭಾಷೆಗಳು ಎರಡನೆಯ 
ಗುಂಪಿಗೆ ಸೇರುತ್ತವೆ... ಮೇಲೆ ಹೇಳಿದ ಎರಡು ವರ್ಗದ ಭಾಷೆಗಳಲ್ಲಿ ಮೊದಲನೆಯ 
ವರ್ಗದ ಭಾಷೆಗಳನ್ನು ಚಾಕ್ಷುಷ ಭಾಷೆಗಳೆಂದೂ ಎರಡನೆಯ ವರ್ಗದ ಬ್ರಾಹೂ ಈ, 
ಕುರುಖ್‌, ಕುಈ ಮೊದಲಾದ ಭಾಷೆಗಳನ್ನು ಶ್ರಾವಣ ಭಾಷೆಗಳೆಂದೂ ಕರೆಯು 
ವುದಂ ಸಮಂಜಸವಾಗಿರುವಂತೆ ತೋರುತ್ತದೆ”? (ದ್ರಾ. ಭಾ. ವಿ. ಪಟ 45. ಶ್ರೀ 
ಹಂಪ. ನಾಗರಾಜಯ್ಯ). *ತುಳುಭಾಷೆಗೆ ತನ್ನದೇ ಆದ ಲಿಪಿ ಇಲ್ಲ, ಇತರ ಹಲವು 
ದ್ರಾವಿಡ ಭಾಷೆಗಳಂತೆ... ಅವರು ತುಳುಲಿಪಿಯೆಂದು ಭಾವಿಸಿ ಭ್ರಮಿಸಿದ್ದು, ವಲೆ 
ಯಾಳಲಿಪಿ” (ಅದೇ, ಪುಟ. 142) ತುಳು ಮತ್ತು ಕೊಡಗು ಭಾಷೆಗಳು ಈ ಮೇರೆಗೆ 
ಕೇವಲ ಶ್ರಾವಣರೂಪಗಳಾಗಿವೆ; ಪ್ರಾದೇಶಿಕವಾದ ಕನ್ನಡ ಲಿಪಿಯಲ್ಲಿ ವ್ಯವಹಾರಕ್ಕೆ 
ಒಳಪಟಿ 3 ವೆಯೆಂದು ತೋರುತ್ತದೆ. 


"ಈಗ ತುಳು ಲಿಪಿಯೆಂದು ಕರೆಯುವ ಲಿಪಿವತಾಲೆ ಮಲೆಯಾಳಿಗಿಂತ ಅ.ಕ.ಮ. 
ಗಳೆಂಬ ಮೂರು ಅಕ್ಷರಗಳಲ್ಲಿ ವಿಭಿನ್ನವಾಗಿ ಸ್ವತಂತ್ರ ಲಿಪಿಯಾಗಿದೆ 'ಯೆಂದು 
ಜದೊಮ್ಮೆ ಡಾ. ಸೂರ್ಯನಾಥ ಕಾಮತ್‌ ಬರೆದಿದ್ದಾರೆ (ಕನ್ನಡಪ್ರಭ : ದೈನಿಕ ದಿನ 
ಪತ್ರಿಕೆ.) 

* ತುಳು ಲಿಪಿಯ ತುಳು ಭಾಷೆಯ ಶಾಸನವೊಂದು ದೆೊರಕಿದೆ'ಯೆಂದು 
ಡಾ. ಕೆ. ವಿ. ರಮೇಶರು ಬರೆದರು (ತುಳುವ ತ್ರೈಮಾಸಿಕ ಉಡುಪಿ). ಈ 
ಮಹನೀಯರ ವಾದಗಳು ತೀರಾ ಸರಿಯಾಗಿಲ್ಲ. ಮೂರು ಆಕರಗಳು -ಕನ ಡ 
ತೆಲುಗುಗಳಂತೆ - ತುಸ ಎಕೃೃತವಃ ದುದರಿಂದಾಗಿ ಪ್ರಶ್ಯೇಕ -ಸ್ವತ 
ಲಾಗದು. ' ಮತ್ತು ಅಂತಹ “ತುಳು ಲಿಪಿ'ಯಲ್ಲಿ ಬರೆದ 15ನೆ. ಶತಕದ ಶಾಸನ 
ಪೂರ್ಣ ತುಳು ಭಾಷೆಯಲ್ಲಿ ಬರೆದಿಲ. ಈ ಲಿಪಿ ಈ ಭಾಷೆಗೆ ವಿಸಾಸಲೆನ್ನುವಂತೆ 
ಇವರಿಬ್ಬರ ಹೇಳಿಕೆಗಳಲ್ಲಿ ತಿಳಿಯುವುದು ತಪ್ಪಾ ದೀತು! ತುಳು ಲಿಪಿಯಾದರೋ 
ಕೇವಲ ಬ್ರಾಹ್ಮಣ ವರ್ಗದನ್ಲಿ ಪ್ರಚುರವಿದೆ, ತೌಳವರಲ್ಲಿ  (ಬಂಟಇ) 

ಸಾ.-7 


ಂತ್ರ 
ಶತ 


98 ಸಾಧನೆ 


ಎಂದೂ ಇದರ ಬಳಕೆಯಿಲ್ಲ! ಹಾಗೆ, ಈ ಸಾಲಿ-ಪದ್ಮ ಸಾಲಿ-ಜೇಡರ 
ಭಾಷೆಗೂ ಪ್ರಶ್ಯೇಕ ಲಿಪಿಯಿಲ್ಲ, ಶ್ರಾವಣರೂಪವಿದು ! ಈ ಭಾಷೆಯಲ್ಲಿ ಅಂಗ 
ಪ್ರತ್ಯಂಗಾದಿಗಳಿಗೆ ಪ್ರತ್ಯೇಕವಾಗಿ ಬಳಸುವ ನುಡಿಗಳಿವೆ. ಆದುದರಿಂದ, ಈ 
ಭಾಷೆಯ ಮೌಲಿಕ ವಿಚಾರಕ್ಕೆ ಬಲ್ಲವರೆ ದೃಷ್ಠಿ ಕೋನ ಹರಿಯಬೇಕು! ಈ 
ಜನಾಂಗದವರು ವಲಸೆ ಬೂದ ಪ್ರದೇಶಗಳು” ಯಾವುವೆಂದು, ಇವರಲ್ಲಿ ಯಾವ 
ದ್ರಾವಿಡ ಭಾಷಾವರ್ಗ ಸಂಪರ್ಕವಿದೆಯೆಂದು ತಿಳಿಯಬೇಕು. ಆದಕ್ಕಾಗಿ ಕೆಲವು 
ನುಡಿಗಳು ವಿಭಾಗಿಸಿ ಬರೆಯಲಾಗಿವೆ 


ಸ ಅಂಗ-ಪ್ರತ್ಯಂಗಗಳ ಹೆಸರುಗಳು (ವಾಚಕರಿಗಾಗಿ ಕನ್ನಡದವು ಮೊದಲಿಗೆ 
ಬರೆದಿವೆ, ಸಾಲಿಯವು ಮತ್ತೆ ಬರೆದಿವೆ, ಇತರತ್ರ ಕಾಣುವ ಕೆಲವು ಸಾಮ್ಯಗಳೂ 
ಇವೆ.) ಸ 


ಮೂಗು ಆ ಮೂಕ್‌ (ತುಳುವಿನಲ್ಲಿ ಮೂಂಕ್‌ ) 

ಕಿವಿ ಇ ಕಾಡ್‌, ತುಟಿ ೬ ದುಡಿ (ತುಳುವಿನಲ್ಲಿ ದುಡಿ) 

ಎದೆ ಆ ತೆಗಲೆ (ಕನ್ನಡ, ತುಳು ಭಾಷೆಗಳಲ್ಲಿ ತೆಗಲೆ) 

ನಾಲಿಗೆ ಎ ನಾಕ್‌. ಕುತ್ತಿಗೆ « ಕತ್ತ (ಮಾಪಿಳ್ಳಿಯವರಲ್ಲಿ ಕತ್ತ) 

ಹಣೆ ಆ ಮುಂಡ (ಕನ್ನಡದಲ್ಲಿ ಮುಂಡ) 

ಹೊಟ್ಟೆ < ಬಯ್ಮ್‌್‌. ಹೆಗಲು ಆ ಮುಡು (ತುಳುವಿನಲ್ಲಿ ಮುಡು) 

2. ಸಂಬಂಧ ಸೂಚಕ ಪದಗಳು: 

ತಮ್ಮ «ಆ ಎಲವುಣ್‌. ತಂಗಿ ಆ ಎಲವುಳ್‌. ಮಾವ < ಅಚ್ಚ 

(ಮಲೆಯಾಳದಲ್ಲಿ ಅಚ್ಚನ್‌) 

ಅತ್ತೆ « ಮಾಮಿ (ತುಳು, ತಮಿಳುಗಳಲ್ಲಿ ಮಾಮಿ) 

ಗಂಡು ಎ ಆಣ್‌ (ತುಳುವಿನಲ್ಲಿ ಆಣ್‌). ಹೆಣು ಆಪೆಣ್‌ (ಕನ್ನ ಡ ಮತು 
೧೨ ಣ ನ ಅ 


ಮಲೆಯಾಳದಲ್ಲಿ ಪೆಣ್‌), ಹುಡುಗ ಎ ಪಯ್ಯ (ಮಲೆಯಾಳದಲ್ಲಿ ಪಯ್ಯ) ಮಗು ಆ 


ಪುಳ್ಳೆ (ಕನ್ನ ಡದಲ್ಲಿ, ತಮಿಳಿನಲ್ಲಿ ಪಿಳ್ಳೆ). 
3. ಪ್ರಾಣಿ ವಾಚಕಗಳು : 

ದನ <ಪಸರ್‌ (ತುಳು- -ಕನ್ನ ಡಗಳಲ್ಲಿ ಪಶು). ಎ ಎಮ್ಮೆ « ಎಮೆ ಸ್‌ (ತುಳು-ಕನ್ನ ಡ 
(ದಲ್ಲಿ ಎರ್ಮೆ). ಆಮೆ ೬ ಏವೆ: (ತುಳು-ಏಮೆ). ಹೋರಿ £ಜೋರಿ(ತುಳು-ಬೋರಿ). 


ಕೋಣ ಆ ಎಡರ್‌ (ತು ಳು-ಎರ್‌). ಹಂದಿ «ಪಡಿ (ತುಳು-ಪಂಜಿ). ಆಡು «ಏಡ್‌ 
( ತುಳಂ-ಏಡ್‌). 


ಸಾಲಿ-ಪದ್ಮಸಾಲಿಯರ-ನುಡಿಗಳು 99 


4. ಸರ್ವನಾಮಗಳು: 


ಏನ್‌ -ಎನ್ನರ್‌, ಏಕೆ -ಎಣ್ಣ್‌ ಗ್‌, ನೀನ್‌ <ನೀಂಗ, ಯಾವಾಗ < ಎಪ್ಪ 
ಮಾಪಿಳ್ಳೆ-ಎಪ್ಪ), ಈಗ ಆ ಇಪ್ಪ (ಮಾಪಿಳೆ ಇಪ್ಪ) ಮತ್ತೆ ಎಪಿನ್ನೆ (ಮಾಪಿಳ್ಳಿ- 
ಪಿನ್ನೆ), ನಿನ್ನೆ <ನೆನ್‌ತ್‌, Se <ನಳಕಾಲಿ, ಮೊನ್ನೆ 5 (ಮಾಪಿಳ್ಳೆ ಸೈ 


ಮಿಯಾಂಡ್‌), ಯಾರ್‌ ಎ ದಾರ್‌. 


5, ಸಂಖ್ಯಾವಾಚಕಗಳು ' 


ಒಂದು <ಒನ್ಸ್‌, ಎರಡು < ಎರ್‌ಂಡ್‌, ಮೂರು « ಮೂನ್‌ಡ್‌, ನಾಲು 8 < 
ನಾಲ್‌ (ಮಾಪಿಳ್ಳೆ. ನಾಲ್‌), ಅಯ್ದು «ಅಂಜಿ (ಮಾಪಿಳೆ ಅಂಜಿ), ಆರು ಆಆರ್‌, 
ಏಳು ಆ ಏಳ್‌, ಎಂಟು ಆಎಟಕ್ಟೆ (ಮಾಪಿಳ್ಳೆ -ಎಟ್ಟ್‌), ಒಂಬತ್ತು ಆ ಒಯ್‌ಂಬ. 
ಹತ್ತು ೬ ಪತ್ತ್‌ (ಮಾಪಿಳ್ಳೆ ಪತ್‌), ಇಪ್ಪತ್ತು « ಇವರ್‌, ಅಯ್ವತ್ತು « ಆಯಕ್‌ಂಬ, 


ಅರುವತ್ತು « ಅರುವ, ನೂರು < ನೂರ್‌. 


6. ಕ್ರಿಯಾವಾಚಕಗಳು : 

ಬಂದನು «ಬಂದ, ಬಂದಳು ಆ ಬಂದ, ಬಂದೆನು ಬರೆ (ತಮಿಳು-ಬರೆ), 
ಬಂದರು «ಬಂದ, ಬಂದೆಯ್‌ < ಬಂದೆ (ಕನ್ನಡದಲ್ಲಿ ಬಂದೆ), ಬರುತ್ತಾರೆ « ಬಂದರ್‌, 
ಹೋದನು < ಪೋನ, ಹೋದಳು <ಪೋನ, ಹೋದರು< ಪೋನ, ಹೋದೆನು ಆ, 
ಪೋರೆ (ತ-ಪೋರೆ), ತಾ” ಹೋದೆಯ" ೬ ಪೋನೆ, ಹೋಗುವೆನ್‌ < 
ಪೋರೆ (ತ-ಪೋರೆ), ಹೋಗುತ್ತಾ ೬ ಪೋಲಂಡ್‌, ನಲಿಯಂ < ಆಂಡ್‌, ಒರಗು < 
ಒರಡ್‌ರ್‌, ಹೇಳು ಎ ಚೊಲ್ಲು (ತ-ಚೊಲ್ಲು), ಕೂರ್‌ ೬ ಈರ್‌. 


7. ದಿಕ ಗಳು ಕ 
ಮೂಡು <ಕೆಳಕ್‌, ಪಡು <ಪರ್‌ಂ೦ಉಾರ್‌ (ಮಾಪಿಳ್ಳೆ ಆ ಪಡ್‌ಂಇಸಾರ್‌), 
ತೆಂಕು -ತೆಕ್ಕ್‌ (ಮಾಪಿಳ್ಳೆ- -ತೆಕ ಕೃ), ಬಡಗು «ಆ ಬಡಕ್‌ (ಮಾಪಿಳ್ಳೆ -ಬಡಕ್‌). 


8. ದಿನಗಳು: 
ದಿನಎನಾಳ್‌ (ಮಾಪಿಳ್ಳಿ-ನಾಳ್‌), ಆದಿತ್ಯವಾರ <ಐತಾರ (ತುಳು ಭಾಷೆ 
ಯಂತೆ 7 ದಿನಗಳ ಹೆಸರು). 
.... 9, ತಿಂಗಳ ಹೆಸರುಗಳು: 
ಶಿ ಮೇಷ -ಪಗ್ಗು (ತುಳು ಭಾಷೆಯಂತೆ 13 ಹೆಸರು). 


10, ಬಣ್ಣಗಳು ; 
ಬಿಳಿ ಆ ಬೆಳ್‌? ಹಸುರು ಆ ಪಚ್ಚೆ (ತು ಳು-ಪಚ್ಚೆ), ಹಳದಿ « ಮಂಜೊಳ್‌ 
(ತುಳು-ಮಂಜೊಳ್‌), ಬೂದು ಆ ಚೌಂಬಿ ಶೊಲ್‌. 


WR 


100 ಸಾಧನೆ 


Ip" ಏಪಸ್ತು- 

ಮನೆ ಆ ಬೂಟ್‌, ಗದ್ದೆ -ಕಂಡ (ತುಳು-ಕಂಡ) ಕೇರಿ ತೆರು, ಅನ್ನ < 
ಚೋರ್‌ (ಮಾಪಿಳ್ಳೆ ಚೋರ್‌) ಬಟ್ಟೆ -ಕುಂಟ್‌ (ತುಳು-ಕುಂಟ್‌), ಬೆಲ್ಲ ಚಕ್ಕರೆ 
(ಮಾಪಿಳೆ ಚಕ್ಕರೆ), ಹಾಲು ಆ ಪಾಲ್‌ (ಮಾಪಿಳ್ಳೆ-ಪಾಲ್‌), ಚಾಪೆ ಆಪಾಯಿಂ 
(ಮಾಪಿಳ್ಳೆ-ಪಾಯಿ), ಬಾಗಿಲು -ಬಾಯೆಲ್‌, ಇರುಳು «ರಾವ್‌ (ಮಾಪಿಳೆ ಧ್ವ 
ರಾವ್‌), ಕತ್ತಲೆ ಎಇರ್‌ಟ್‌, ದೀಪ ಎಬೆಳಿ, ಬೆಂಕಿ ಎತೀ (ಮಾಪಿಳ್ಳೆ-ತೀ), ಶುಕ್ರ ಆ 
ಬೆಳ್ಳಿ (ತುಳು..ಬೆಳ್ಳಿ), ಬೆಳಕು -ಆಬೆಳಕಿರ್‌, ಹಗಲು ಆ ಪಗಲ್‌, ಬಿಸಿಲು ಆಬೆಯಿಲ್‌ 
(ಮಾಪಿಳೆ ೈ-ಬೆಯಿಲ್‌), ಗಾಳಿ «ಕಾತ್‌ (ವರಾಷಿಳ್ಳೆ-ಕಾತ್‌), ಇದಿರು ಆ ಎಡರ್‌, 
ಹಿಂದೆ < ಪಿಂದೆ. 


ಜಾಗ ಇತ್ಯಾದಿಗಳು 


ಇಲ್ಲಿ ಕೆಲವು ನುಡಿಗಳು ಬರೆದಿವೆ. ಇಲ್ಲಿಯ ಕೆಲವು ಬೇರೆ ಭಾಷೆಯವುಗಳೆಂದು 
-ಆಯಾಮಗಳೆಂದಂ ಕಾಣುತ್ತದೆ. ಈ ಮೇರೆಗೆ, ಮಲೆಯರ, ಕುರುಂಬರ ನುಡಿ 
ಗಳೂ ದ್ರಾವಿಡ ವರ್ಗಕ್ಕೆ ಸೇರಿದಂತೆ, ಇವೂ ದ್ರಾವಿಡೀಯಗಳಾಗಿವೆ. ಒಂದೆರಡು ' 
ನೆಲೆಯವರು ಮಾತ್ರ ಇದನ್ನು ಬಳಸುತ್ತಾರೆ. ಇವು ಖಿಲವಾಗುವ ಮೊದಲು ತಕ್ಕ 
ಸಂಗ್ರಹ-ಪರಿಶೀಲನೆಗಳಾದರೆ, ಭಾಷಾಪ್ರಪಂಚದ ಅಭ್ಯಾಸುಗಳಿಗೆ ತುಂಬಾ ಉಪಕಾರ 
, ವಾದೀತು ! 


ರೇವಣಸಿದ ಸೂ ಮೀಜಿ 
ಎ ವ 


ನನ್ನ ಮುವತ್ತರ ಹರೆಯದ 
ಬಾಳ್ವೆಯಲ್ಲಿ ನಿಮ್ಮನೆಲ್ಲ 
 ಗುರುತಿಸಿಕೊಂಡಿದ್ದೇನೆ. 
ನಿಮ್ಮ ಪೂಜೆ, ಪಾಠ, 
ನಿಮ್ಮ ವೌನ, ಅನುಷ್ಠಾನ 
ನಿಮ್ಮ ಜಪ ತಪ 
ನಿಮ್ಮ ಶಿವಧ್ಯಾನ 
ನಿಮ್ಮ ಕಣ್ಣು ಗಳಲ್ಲಿ 
ನನ ಕಣು ಬೆರಸಿ - 
4 ಣ 
ನೋಡಿದ್ದೇನೆ, 
ನೀವು ದೇವರನ್ನು ಕಂಡವರು 
ಆದರೆ 
ಪ್ರಾಂಜಲ ಮನಸ್ಸಿನಿಂದ 
ಹೇಳುತ್ತೇನೆ : 
ನಾನು ಮಾತ್ರ ಕೇವಲ 
ದೆವ ಗಳನು ಕಂಡಿದೆ ನೆ. 
ವ « ಎ 


ದಿಟ್ಟವಾರಿ-ಒಂದು ವಿಶಿಷ್ಟ ವರ್ಗದ ಶೂರರು 
(ಶಬ್ದದ ಅರ್ಥ ಮತ್ತು ನಿಷ್ಪತ್ತಿ) 


ಎಂ. ಚಿದಾನಂದಮೂರ್ತಿ 


ನಡುಗನ್ನಡ ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಈ ಶಬ್ದವನ್ನು 
ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟಿನಲ್ಲಿ (ಸಂಪುಟ ॥೪ ಪು. 3900) 
ಹೀಗೆ ಹೇಳಿದೆ_ “ಕಣ್ಣಳವು; ಕಣ್ಣ ಛತೆ; ದೃ ಷ್ಟಿಪ ಪಥ; ಕಣ್ಣೊಲ (?)”. 
ಹೀಗೆ ಎಲ್ಲ ಅರ್ಥಗಳೂ ಸಂದೇಹಾಸ್ಸ ದವೆಂದು ಸೂಚಿಸಿರುವುದಲ್ಲದೆ, ನಿಷ್ಟ ತ್ತ್ರಿಯ 
ಬಗ್ಗೆಯೂ “[ದಿಟ್ಟಿ + ವಾರಿ ೪ ಎಟ್‌ ಹೇಳಿ ಸಂದೇಹವನ್ನು ಸೂಚಿಸಲಾಗಿದೆ. 
ಚೌ ಸಂಪುಟದಲ್ಲಿ ಪು. 4040 ರಲ್ಲಿ “ದ ಷಿ ಷ್ಟಿವಾರಿ” ಎಂಬ ತಾ ಪವನ್ನು ಕೊಟು ತಿ 
ಅದಕ್ಕೆ ಅರ್ಥವನ್ನೇನೂ ಕೊಡದೆ ಹಾಗೇ ಪ್ರಶ್ನೆ ಯೊಡನೆ ನಿಲ್ಲಿಸಿ, ನಿಷ್ಪತ್ತಿ ಕೊಡು 
ವಾಗ “[ದೃಷಿ ), * ವಾರಿ ) |” ಎಂದು ಅಲ್ಲೂ ಸಂದೇಹವನ್ನು ಸೂಚಿಸಿ, 
“ದಿಟ್ಟಿ ವಾರಿ'ಯ "-ವಾರಿ'ಯೂ, “ದ ಬಷ್ಟಿವಾರಿ'ಯ *ವಾರಿ'ಯೂ ಬೇರೆ ಬೇರೆ 
ಯೆಂಬುದನ್ನು ಸೂಚಿಸಿದೆ. ಎರಡು ಕಡೆಗೂ, ಬಸವರಾಜದೇವರ ರಗಳೆಯ ಸಂಪಾದಕ 
ರಾದ ಶ್ರೀ ಟಿ. ಎಸ್‌. ವೆಂಕಣ್ಣ ಯ್ಯನವರು ಆ ಕೃತಿಯ ಕೋಶದಲ್ಲಿ "ತನಗೂ 
ಜಪರಿಗೂ ನ ನಡುವೆ ಬಂದವರನು ಕತ್ತ ರಿಸುತ್ತೆ ಬಹ ಪೃತಿ ್ರತಿಜ್ಞ್ಯ? ಎಂಬ ಅರ್ಥವನ್ನು 
ದಿಟ್ಟಿವಾರಿ, ದೃಷ್ಟಿವಾರಿ ಶಬ್ದ ಗಳಿಗೆ ಕೊಟಿ ೈರುವುದ ನ್ನ್ನು ಸುವ ನೆ ಉಲೆ ಶೀ ಖಮಾಡಿ, 
ತನ್ನೂ ಲಕ ಆ ಅರ್ಥಕ್ಕೆ, ಆಧಾರವಿಲ್ಲ ಚ ಆ ಅರ್ಥವನ್ನು ನಿಘಂಟು ಸಮಿತಿ 
ಕೇವಲ ಗಮನಿಸಿದೆಯೇದೂ ಸೂಚಿಸಲಾಗಿದೆ. 


ಶ್ರೀ ಟಿ. ಎಸ್‌. ವೆಂಕಣ್ಣ ಯ $ನವರು ಆ ಅರ್ಥವನ್ನು ಬರೆಯಲು ಅವರಿಗೆ 
ಇದ್ದ ಆಧಾರ ತಿಳಿಯದ್ದ ರಿಂದ. ಅಯ ನಿಘಂಟು ಸಲಹಾ ಸಮಿತಿಯ ಗಮನಕ್ಕೆ 
ಅದು ಬಾರದ್ದ ರಿಂದ ಅವರು ಕೊಟ್ಟ ಅರ್ಥವನ್ನು ಒಪ್ಪಿ ಕೊಳ್ಳೆ ಲು ಅಲ್ಲಿ ಸಾಜ 
ವಾಗಿಲ್ಲ. ಆದರೆ, ಶ್ರೀ ವೆಂಕಣ್ಣ ಯಂ ನವರು ಗಮನಿಸಿದ್ದ ರಬಹುದಾದ, ಹರಿಹರನ 
ಸುರಿಗೆಯ ಚೌಡಯ್ಯನ ರಗಳೆಯ ರಲ್ಲಿ ಅರು ಕೊಟ್ಟ ಅರ್ಥವನ್ನು ಸಮರ್ಥಿಸುವ 
ಸ್ಪಷ್ಟ ತೆ ಉಲೆ ಗಳಿವೆ. ಸುರಿಗೆಯ ಚೌಡಯ್ಯ "ನಿಟ ವಾರಿ'ಯ ನೇಮವನ್ನು 


1. ಹರಿಹರನ ನೂತನ ಪುರಾತನರ "ರಗಳೆಗಳು (ಸಂ : ಎಂ. ಎಸ್‌. ಸುಂಕಾಪುರ. 
ಕರ್ನಾಟಕ ವಿಶ್ವ ವಿದ್ಯಾಲಯ, ಧಾರವಾಡ. 1976), ಪು. 436, 440. 
ಸಂಪಾದಕರು "ದಿಟ್ಟಿ ವಾರಿ” ಪದಕ್ಕೆ "ಕಾಮ' ಎಂಬರ್ಥವನ್ನು ಕೊಟ್ಟಿರುವುದು 


NE ES EEN 


ಲ್‌ ಟ್‌ Ta 


ದಿಟ್ಟಿವಾರಿ-ಒಂದು ವಿಶಿಷ್ಟ ವರ್ಗದ ಶೂರರು (ಶಬ್ದದ ಅರ್ಥ ಮತ್ತು ನಿಷ್ಪತ್ತಿ) 103 


ಕೈ ಕೊಂಡಿದ್ದ ಶಿವಶರಣ. ಅವನು ಆ ನೇಮವನ್ನು ಕೈಗೊಳ್ಳಲು ಬಂದ 
ಸಂದರ್ಭ ಹೀಗಿದೆ. ಅವನು ಒಮ್ಮೆ ಶಿವನಿಲಯಕ್ಕೆ ಶಿವನ ದರ್ಶನಕ್ಕೆ ಹೋದಾಗ 
ಅಲ್ಲಿ ವಿಪರೀತ ಜನ ಸೇರಿ ಅವನಿಗೆ ಶಿವಲಿಂಗ ಕಾಣಿಸಲಿಲ್ಲ. ಅವನು ಬಾಗಿ, ಮುಂಗಾಲ 
ಮೇಲೆ ನಿಂತು, ಇಣುಕಿ ನೋಡಿದರೂ ಅವನಿಗೆ ದರ್ಶನವಾಗಲಿಲ್ಲ. ಶಿವ ಕಣ್ಣಗೆ 
ಕಾಣಿಸದೆಹೋದದ್ದರಿಂದ ಬಹಳ ನೊಂದು, «ನಾಳೆಯಿಂದ ದಿಟಿ ಶಿ ,ವಾರಿಯ ನೇಮ 
ವನ್ನು ಕೈಗೊಳ್ಳುತ್ತೇನೆ. ನಿನ್ನನ್ನು ನೋಡುತ್ತಿರುವಾಗ ಯಾರಾದರೂ ಆಡ್ಡಿ 
ಬಂದರೆ ಅವರನ್ನು ಸಂಹರಿಸುತ್ತೇನೆ” ಎಂದು ಶಿವನ ಮುಂದೆಯೇ ಪ್ರತಿಜ್ಞೆ 
ಮಾಡುತ್ತಾನೆ. 

ದಿಟ್ಟಿ ಮೂಜಜ ಮಹಿಮ ಕೇಳ್ನಾಳೆ ಮೊದಲಾಗಿ 

ದಿಟ್ಟಿವಾರಿಯ ನೇಮದಿರವನೊಚ್ಚ ತವಾಗಿ 

ಕೈಕೊಂಡೆನಿದು ನೇಮವಿದು ನೇಮವಿನ್ನೆನಗೆ 

ಲೋಕೈಕ ಬಂಧುವೇ ನಡೆಯಿಸುವುದಿದನೆನಗೆ 

ಎನ್ನ ನೋಟದ ನಡುವೆ ನಿನಗಡ್ಡ ವಾದರಂ 

ನಿನ್ನಾಣೆ ತೀರ್ಚಿ ತೊಲಗಿಸಿ ಕಳೆವೆನನ್ಯರಂ 
ಸುರಿಗಿಯ ಚೌಡಯ್ಯ ನಿಷ್ಠಾವಂತ ಆಭಿವರಾನಿ ಎಂದು ತಿಳಿದಿದ್ದ ಶಿವ ಆ ಭಕ್ತ ಒರ. ವ 
ಹೊತ್ತಿಗೆ ತನ್ನ ಮುಂದೆ ಯಾರೂ ಅನ್ಯರು ಇರದಂತೆ ಎಚ್ಚರಿಕೆ ವಹಿಸು 
ತ್ರಿ ದ್ದ. ಮರೆಯಾಗಿದ್ದ ಹೂವನ್ನೂ ಶಿವನೇ ತೆಗೆದುಹಾಕಿಬಿಡುತ್ತಿದ್ದ. 
ನೇಮವನು ಸ ಹೊತ್ತ ಚೌಡಯ್ಯ ಸುರಿಗೆಯನ್ನು ಹಿಡಿದು ಒಂದು ದಿನ ಬೆಳಿಗ್ಗೆ 
ಶಿವನ ದರ್ಶನಕ್ಕೆ ಬಂದಾಗ, ಆ ದಿನ ಇಬ್ಬರು ಹೊಸಬರು ಶಿವನ 
ಮುಂದೆ ನಿಂತು ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಶಿವನಿಗೆ ಆ ದಿನ ಏಕೋ ಮರೆವು 
ಬಂದಂತೆ ಕಾಣುತ್ತದೆ. ಅವರನ್ನು ಅಲ್ಲಿಂದ ಕಳುಹಿಸಲಿಲ್ಲ. ಆ ಇಬ್ಬರೂ ತನಗೂ 
ಶಿವನಿಗೂ ಅಡ್ಡಿ ಯಾದರೆಂದು ಅವರನು ಚೌಡಯ R ರೇಗಿ ತನ್ನ ಸುರಗಿಯಿಂದ ಕೊಂದು 
ಆಚೆಗೆ ಎಸೆದುಬಿಟ ತ (“ಅಜಕಿಯದೇ ಹೊಸಬರಿರ್ವರು ನಡುವೆ ಬಂದಿರಲು! ಮಲ್‌ 
ಯಾಗಿ ದಿಟ್ಟಿಗಿಟ್ಟ ಕಣಿಸಿ ನಿಂದಿರ್ದಿರಲು। ಇಿದಿರ್ಕೆಲಕ್ಕೆ ಈ ಡಾಡುತಂ ನಡೆತಂದು...”) 
ಜನ ನೆರೆದು ಗದ್ದಲ ಎಬ್ಬಿಸಿದರು. ಭಕ್ತರನ್ನು ಕೊಂದು ನೇಮ ನಡೆಸುವುದು ವಿಚಿತ್ರ 
ಎಂದು ಆಕ್ಷೇಪಿಸಿದರು. ಸುರಿಗೆಯ ಚೌಡಯ್ಯ ಹೊರ ಬಂದು ಅವರನ್ನು ಕೆ ಹಿಡಿದು 
ಎಬ್ಬಿಸಿ ಬಮಕಿಸಿದ. ಶಿವ ಮೆಚ್ಚಿ ಅವನನ್ನು ಪುಷ್ಪಕದಲ್ಲಿ ಆ ಇಬ್ಬರು ಭಕ್ತರ ಸಹಿತ 
ಕೈಲಾಸಕ್ಕೆ ಕೊಂಡೊಯ್ದು, ಅಲ್ಲ ಸೇರಿದ ಗಣಗಳನ್ನು, "ನೀವು ಮುತ್ತಿಕೊಳ್ಳಬೇಡಿ ; 

(ಪು. 471) ತೀರ ಅಸಮರ್ಥನೀಯ, "ದಿಟ್ಟಿವಾರಿ' ನೇಮದ ಸುರಿಗೆಯ ಬೌಡಯ್ಯನ 

ಕತೆಯನ್ನು ಡಿ. ಎಲ್‌. ನರಸಿಂಹಾಚಾರ್ಯರು ಹಸ್ತ ಪ್ರತಿಯಲ್ಲಿ ನೋಡಿ, ಸಂಗ್ರಹಿಸಿ 

ಕೊಟ್ಟಿರುವ ಕಡೆ ಶ್ರೀ ಎಸ್‌. ಶಿವಣ್ಣ ನನ್ನ ಗಮನ ಸೆಳೆದಿದ್ದಾರೆ. ಪ್ರಬುದ್ಧ 

ಕರ್ಣಾಟಕ, 19:4. ಪು. 56.) 


104 ಸಾಧನೆ 


ನನಗೂ ಚೌಡಯ್ಯ ನಿಗೂ ಮಧ್ಯೆ ಬರಬೇಡಿ' ಎಂದು ಶಿವನೇ ಎಚ್ಚರಿಸಬೇಕಾಯ್ತ್ವು. 
(“ಸುರಗಿಯ ತವುತಡಾಜು ಬಡಗಣ 0 ತೊಲಗಿ । ಉರವಣೆಯ ದಿಟ್ಟಿವಾರಿಯ 
ನಿಚ್ಚ ಟಂ ತೊಲಗಿ । ನಡುವಡ್ಡ ಮಾಗಿರಲು ಸೈರಿಸಂ ಕಡುಮಾನಿ ।... ಎಂದಡ್ಡ 
ವವು ರಂ ತೊಲಗಿಸುತಿ 5 ರಲಂದು”). ಮುಂದೆ ಶಿವ, “ದಿಟ್ಟಿ ವಾರಿಯ ನೇಮದಿಂ 

ಬಾಲ ರಿಂತುಂಟೆ ! ದಿಟಿ ಿಗಡ್ಡಂ ಬಂದರಂ ಕೊಂದರಿಂತುಂಟೆ? ಎಂದು ಚೌಡಯ್ಯನನ್ನು 
ನಂದಿಯ ಮುಂದೆ ಹೊಗಳಿ, ಅವನಿಗೆ ಗಣ ಪದವಿಯನ್ನೂ ಅವನಿಂದ ಹತರಾದ 
ಭಕ್ತರಿಗೆ ಸಾಲೋಕ್ಯ ಪದವಿಯನ್ನೂ ಕೊಟ್ಟ. 


"ದಿಟ್ಟಿ ವಾರಿ” ಶಬ್ದದ ಅರ್ಥ ಈಗ ನಿಸ್ಸಂದೇಹವೆಂದಾಯಿ:ತು. ಆ ಪದಕ್ಕೆ 
ಮೂರು ರೂಪಗಳಿವೆ : ದಿಟ್ಟಿವಾರಿ, ದಿಟ್ಟಿ ವಾರೆ, ದೃಷ್ಟಿವಾರಿ. ಹರಿಶ್ಚಂದ್ರ ಕಾವ್ಯ 
ದಲ್ಲಿ "ದಿಟ್ಟವಾರೆ' ಎಂಬ ಇನ್ನೊಂದು ರೂಪವೂ ಉಂಟು. ಅದನ್ನು ಪ್ರತ್ಮೇಕ 
ವಾಗಿ ನೋಡುವುದು ಒಳ್ಳೆಯದು. “ದೃಷ್ಠಿ ು ವಾರಿ? ಮತ್ತು “ದಿಟ್ಟಿವಾರಿ' ಎಂಬ 
ಎರಡೂ ರೂಪಗಳು ಹರಿಹರನ ಬಸವಾ ರಗಳೆಯಲ್ಲಿ ಬರುತ್ತವೆ. ಶಿವ 
ದೇವಾಲಯದಲ್ಲಿ ಶಿವಲಿಂಗದ ಮುಂದೆ ಕುಳಿತಿದ್ದ ನಂದಿಯನ್ನು “ದೃಷ್ಟಿವಾರಿಯ 
ದ್ಯ ಢಚಿತ್ತ''ನೆಂ ದು ಕವಿ ವರ್ಣಿಸಿದ್ದಾ ನೆ. (ಟಿ. ಎಸ್‌. ವೆಂಕಣ ಯ್ಯನವರಿಂದ ಸಂಪಾ 
ದಿತ ಕೃತಿ, 1938, ಪು. 23) ಇಲ್ಲಿ ದೃಷ್ಠಿ ವಾರಿ ಎಂದರೆ ಮೇಲಿನ ಅರ್ಥವೇ.2 


ಡೂ ತನಗೂ ಮಧ್ಯೆ ಬಂದವರನ್ನು “ನಿವಾರಿಸುವ ನೆ ಪ್ರತಿಜ್ಞೆ ಯುಳ ವನು 
ಎಂ ಆಫ ಸ್ರತಿಜ್ಞೆ ಯನ್ನು ಪೂರೈಸಿ ಸಿದನೇ ನ WT ಆಮುಖ್ಯ ; 
ನಿಜವಾದ ಪ್ಪಿವಾರಿ ಗಳ ದ | ಢಚಿತ್ತ ಕ ಸದ್ಭ ಶವಾದ ದ ಗಢ ಚಿತ್ತದವನು, ನಿಷ್ಕಾ 


ಜು: ಎಂದು ಅದಕ್ಕೆ ವಿವರಣೆ ಕೊಡಬಹುದು.3 ಅದೇ ಕೃತಿಯಲ್ಲಿ 
ಹರಿಹರ ಬಿಜ್ಜ ಳನ ಆಸ್ಚ್ಯಾ ನವನ್ನು ವರ್ಣಿಸುತ್ತ ಅಲ್ಲಿ ಪಾಠಕರು, Ales 
ವೀರರು, ಲೆಂಕರ ಜೊತೆ "ದಿಟ್ಟಿ ಮಜ ಧೀರರು? ಇದ್ದ ರೆಂದು ಹೇಳುತ್ತಾನೆ. 
(ಅದೇ ಕೃತಿ, ಪು. ೨೫). ಇಲ್ಲಿಯ ಧೀರರು ತಮಗೂ ರಾಜನಿಗೂ ಮಧ್ಯೆ 
ಬಂದವರನ್ನು ಕೊಲ್ಲುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದವರಲ್ಲದಿದ್ದರೂ, ಅವರು 
ರಾಜನಲ್ಲಿ ಎರಡಿಲ್ಲದ ನಿಷ್ಠೆಯನ್ನಿಟ್ನಿದ್ದವರು ಎಂಬ ಅರ್ಥವನ್ನು ಅದಕ್ಕೆ 
ಮಾಡಬಹುದು. ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಲೌಕಿಕ ಕ್ಷೇತ್ರದಲ್ಲಿ ದಿಟ್ಟಿವಾರಿ 
ಮಾತಿಗೆ ಇರುವ ಅರ್ಥ ಒಂದೇ : ನೈಷ್ಠಿಕವಾದ ಭಕ್ತಿ_ಒಂದರಲ್ಲಿ ದೇವರ 


ಲ 


2. ಕನ್ನಡ ನಿಘಂಟಿನಲ್ಲಿ ದಿಟ್ಟಿ ವಾರಿ, ದೃಪ್ಪಿವಾರಿ ಶಬ್ದಗಳನ್ನು ಭಿನ್ನಾರ್ಥಕಗಳಿಂದು ಭಾವಿ 
ಸಿರುವುದು ಅನುಚಿತ. 

ತ. ಹರಿಹರ ತನ್ನ ಬಾಹೂರ ಬೊಮ್ಮಯನ ರಗಳೆಯಲ್ಲಿಯೂ ನಂದೀಶನನ್ನು “ಶಂಕರನ 
ದೃಷ್ಟಿವಾರಿಯ ನೇಮದಚಲಿತನೆ” ಎಂದು ಹೊಗಳಿದ್ದಾನೆ. (ಹರಿಹರನ ರಗಳೆಗಳು, 
ಸಂ. ಫ. ಗು. ಹಳಕಟ್ಟಿ, ಸಮಾಜ ಪುಸ್ತಕಾಲಯ, ಧಾರವಾಡ, 1968, ಪು. 326) 


ತಾ 


ದಿಟ್ಟಿವಾರಿ.ಒಂದು ವಿಶಿಷ್ಟ ವರ್ಗದ ಶೂರರು ( ಶಬ್ದದ ಅರ್ಥ ಮತ್ತು ನಿಷ್ಪತ್ತಿ) 105 


ಬಗ್ಗೆ, ಇನ್ನೊ ೦ದರಲ್ಲಿ ರಾಜರ ಬಗ್ಗೆ. ಧಾರ್ಮಿಕ ಕ್ಷೇತ್ರದಲ್ಲಿ, ಸುರಗಿ 
ಚೌಡಯ A ಕತೆಯಲ್ಲಿ ನೋಡುವಂತೆ, ನಗೂ ದೇವರಿಗೂ ಅಡ್ಡ ಬಂದವರನ್ನು 
ಕೊಲ್ಲುತ್ತೆ ಚಾ 1 ರ್ರತಿಜ್ಞೆಯೇ “ದಿಟ್ಟಿ ವಾರಿ” ಎನ್ನಿಸಿಕೊಂಡು, ಕ್ರಮೇಣ ನಿ 
ಅಖಂಡ ನಿಷ್ಠೆಯೆಂಬ ಸಾಮಾನ್ಯೀಕೃತ ಅರ್ಥವನ್ನು ಪಡೆದುಕೊಂಡಿತು. 


ರಾಘವಾಂಕನ ಸೋಮನಾಥ ಚಾರಿತ್ರದಲ್ಲಿ (1.34) ಮತ್ತು ಕುಮಾರ 
ಪದ್ಮರಸನ ಸಾನಂದ ಚರಿತೆಯಲ್ಲಿ (9.26) ಶಿವನ ಆಸ್ಥಾನ ವರ್ಣನೆಯನ 
ಮಾಡುವಾಗ * ದಿಟ್ಟಿ ವಾ > ಪದ ಬಂದಿದೆ. 


J 
ಇ 


ದಿಟ್ಟಿವಾರಿಯ ಮೇಳದಾಳೋಚನೆಗಳೊಳಳ 
ವಟ್ಟು ಹತ್ತೆ ಆದು ಗಣನಾಥರ್ವೆರಸಿ ತನ್ನ 
ಪಟ್ಟ ಜುಗನೆ ಸಹಿತ ಸುಖದ ಸುಗ್ಗಿ ಯ ಮೀಲೆ ಶೂಲಿ ಪರಿಣಾಮವಿರಲ: 


ಸೋಮನಾಥ ಚಾರಿತ್ರದ ಈ ಪದ್ಯದಲ್ಲಿ * ದಿಟ್ಟಿ ವಾರಿ 'ಗೆ ದ್ರಿಷ್ಟಿವಾರಿ, ದಿಠಿವಾರಿ 
ಎಂಬ ಪಾಠಾಂತರಗಳಿವೆ. *“ಅಳವಟು ಳಾ ಪ " ಅಳವಟ್ಟ ' ಎಂಬ 
ಪಾಠಾಂತರ, ಎಕ್ಕರಚನೆಯ ದೃಷ್ಠಿ ಯಿಂದ ಸಿ ೇಕಾರಾರ್ಹ. “ದಿಟ್ಟಿ ವಾರಿ 


ಪ್ರತಿಜ್ಞೆ ಯನ್ನು CSR, ತಂತ ಆಲೋಚ ಹ ನೆಯಲ್ಲಿ ನಿರತರಾದ ಹತ್ತಾರು 
"ಎಡ ಜೊತೆಗೆ” ಶಿವ ಇದ್ದ ಎಂದು ಮೇಲಿನ ಪದ್ಯದ ಮೊದಲ ಎರಡು 
ಸಾಲುಗಳ ಅರ್ಥ. ಸಾನಂದ ಚರಿತ್ರೆಯ *...ಉರು ಕರುಣೆಯಭವನ ದಿಟ್ಟಿ 
ವಾರಿಯ ವೋಲಗದೊಳ್‌ *” ಎಂಬ ಮಾತಿಗೂ, ಸೋಮನಾಥ ಚಾರಿತ್ರದ 
ಸಂದರ್ಭದ ಅರ್ಥವನ್ನೇ ಹೇಳಬೇಕು. ಕುಮಾರವಾ 6ಸನ ಭಾರತದಲ್ಲಿ (ಉದ್ದೋ ಗ 
ಪರ್ವ, 8, 4 3) ದುರ್ಯೋಧನನ ಆಸ್ಚ್ಯಾ ನವನ್ನು ವರ್ಣಸುವಾಗ, ಕೆಳಗಿನ ಪದ್ಯ 
ಬಂದಿದೆ. 


ನಡೆದು ಪರಮಂಡಲದ ರಾಯರ 

ಜಡಿದು ಕಪ್ಪವ ತಪ್ಪ ಶಿಷ್ಟರ 

ಗಡಣವೆಸೆದುದು ಪವನವೇಗದ ರಾಯಭಾರಿಗಳು 
ಕಡುಗಿದರೆ ಕಾಲಂಗೆ ಬಿರುದಿನ 

ತೊಡರನಿಕ್ಕುವ ಜವನ ದಾಡೆಯ 

ತುಡುಕುಬಗ್ಗದ ವೀರರೆಸೆದುದು ದಿಟ್ಟಿವಾರೆಯಲಿ ॥ 


ಕೌರವನ ಎಡ, ಬಲ ಭಾಗಗ ke 'ವ ಬೇರೆ ಬೇರೆ ವ್ಯಕ್ತಿಗಳನ್ನು ವರ್ಣಿಸುವ 
ಸಂದರ್ಭದಲ್ಲಿ ಬಂದಿರುವ ಈ ಪದ್ಯ "ದಿಟ್ಟಿ ವಾರೆ'ಯಲ್ಲಿ, ಎಂಬ್‌ ಕಣ ್ಲಳತೆಯಲ್ಲಿದ್ದ 
ವೀರರನ್ನು ಕುರಿತು ಚರ್ಚಿತ ಎಂದು ಅರ್ಥ ಮಾಡುವ ಮನಸ್ಸಾ ಗುತ್ತ ಡ್‌ 
ಕನ್ನಡ ನಿಘಂಟಿನಲ್ಲಿ "ದಿಟ್ಟಿವಾರಿ'ಗೆ ಕಣ್ಣಳತೆ ಎಂದು ಅರ್ಥಕೊಡಲು ಇದು ಮುಖ್ಯ 


106 ಸಾಧನೆ 


ಆಧಾರ, ಮತ್ತು ಆ ಅರ್ಥ ಇಲ್ಲಿಗೆ ಹೊಂದುತ್ತ ದೆಯೆಂಬಲ್ಲಿ ಅನುಮಾನವಿಲ್ಲ. 
ಹರಿಹರನಲ್ಲಿ "ದಿಟ್ಟಿ ವಾರಿ? ಪದಕ್ಕೆ ಇರುವ ಸ್ಟ ಷ್ಟವಾದ ಅರ್ಥ ಬೆಳೆದು ಪ ್ರತಿಜ್ಞಿ, 

ನಿಷ್ಠೆ ಐ ಜಳ ಆ ಪದಕ್ಕೆ ಕೈಪ್ರಾ ಪ್ರವಾಗಿ, ಜಿ ಜೊತೆಗೇ ಛಲ, ಹಠ ಜತೆ 
ಗಳೂ ಬಂದುವು ಎಂದಿಟ್ಟು ಕೊಂಡರೆ, ಆಗ ಕುಮಾರವ್ಯಾ ಸನ ಪದ್ಯ ಕ್ಕೆ " ಛಲದಿಂದ 
ವೀರರು ಶೋಭಿಸಿದರು' ಎಂದು ಆ ಸ ವಿವರಣೆ ಭ್‌ 
ತೃತೀಯೆಯ ಅರ್ಥದಲ್ಲಿ ಸ ನಿನನ ಈ ಸುವರು ಕನ್ನ ಡದಲ್ಲಿ ಸಾಮಾನ್ಯ. 

ಉದಾಹರಣೆಗೆ, ಕುಮಾರವ್ಯಾಸನಲ್ಲೆ ೇ “ಪನ್ನಿ ನೀರ ಚಳೆಯದ ರಚನೆಯಲಿ ಮನೆಮನೆ 
ಗಳೊಪ್ಪಿ ದವ? ( ವಿರಾಟಪರ್ವ, 10. 48) ಇಂತಹ ನೂರಾರು ಕಡೆ ಸಪ್ತವಿಂ 
ರೂಪವಿದ್ದ ರೂ (" ರಚನೆಯಲಿ') ಅದಕ್ಕೆ ತೃ ತೃತೀಯೆಯ ಅರ್ಥವೇ ("ರಚನೆಯಿಂದ'). 
ಅದ್ದರಿಂದ, ಮೇಲೆ "ದಿಟ್ಟಿ ವಾರೆಯಲಿ? ಎಂಬುದನ್ನು “ದಿಟ್ಟಿವಾರೆಯಿಂದ' ಎಂದು 
ಅರ್ಥೆ ಸಿಕೊಂಡರೆ ಆಗ *ದಿಟ್ಟಿವಾರಿ? ಶಬ್ದಕ್ಕೆ ಅದರ ಮೂಲಾರ್ಥದ ಸಹಜ 
ಬೆಳವಣಿಗೆಯಾದ ಪತಿ ್ರತಿಜ್ಞೆ, ಛಲ ಎಂಬರ್ಥಗಳನ್ನು ಅನ್ವಯಿಸಬಹುದು. “ಪ್ರತಿಜ್ಞೆ ಭ್‌ 
ಎಂಬರ್ಥ ಮುಂಭಾಗ, ಕಣ್ಣ ಳತೆ ಎಂಬುದಾಗಿ ಅರ್ಥವ ತ್ಯಾ ಸವನ್ನು ಪಡೆಯುವುದು 
ತೀರ ಅಸಹಜವಾಗಿ ತೋರುತ್ತ ದೆ. ಹೆರಿಹರನಲ್ಲೇ ಬಿಜ್ಜಳನ ಆಸ್ಥಾನದ ವರ್ಣನೆ 


ಯಲ್ಲಿ" ದಿಟ್ಟಿವಾರಿ' ಮಾತಿಗೆ ಪ್ರತಿಜ್ಞೆ ಎಂಬರ್ಥವಿರುದನೂ K ಶೂರ ಸೈ ನಿಕರಿಗೆ 
ಅದು ವಿಶೇಷಣವಾಗಿ ಬುಡಿರುವುದನ್ನೂ ಗಮನಿ ಸಿದ್ದೆ ವೆ. 


ಪ್ರತಿಜ್ಞೆ, ಕಣ್ಣಳತೆ ಎಂಬ ಎರಡೂ ಅರ್ಥಗಳನ್ನು ದಿಟ್ಟಿ ವಾರಿ ಶಬ್ದಕ್ಕೆ ಇಟ್ಟು 
ಕೊಳ್ಳುವುದಾದರೆ, ಆಗ ಆ ಶಬ್ದ ಬೇರೆ ಬೇರೆ ಮೂಲಗಳಿಂದ ಬಂದುದಾಗಿರುತ್ತದೆ. 
ಆಗ ದಿಟ್ಟಿವಾರ್ಕ, ದಿಟ್ಟಿ ಸವಾರಿ, ಎಂದು ಬೇರೆ ಬೇರೆ ಶಬ್ದಗಳನ್ನು ಕಲ್ಪಿಸಬೇಕಾಗು 
ತ್ತದೆ... ಇದು ಅನಿವಾರ್ಯವಾಗುವುದು ಆ ಎರಡೂ ಭಿನ್ನಾರ್ಥಗಳನ್ನು ನಾವು 
ಸ್ವೀಕರಿಸಲೇಬೇಕಾದ ಒತ್ತಾಯವಿದ್ದಾಗ ಮಾತ್ರ. ಅಂತಹ ಮ 
ಕುಮಾರವ್ಯಾಸನಲ್ಲಿಯೂ ಆ ಪದ ತನ್ನ ಮೂಲಾರ್ಥದ ಸಹಜ ಬೆಳವಣಿಗೆಯ 
ಕಾಣಿಸಿಕೊಂಡಿದೆಯೆಂದು ವಾದಿಸಲು ಅವಕಾಶವಿದೆಯೆಂದೂ ಹಿಂದೆ ನ 


ಹರಿಹರನ ಸಮಕಾಲೀನನಾದ ರಾಘವಾಂಕನಲ್ಲಿ "ದಿಟ್ಟವಾರಿ' ಶಬ್ದದ 
ದ್‌ ಗಿನಿ ಸಮುಖ ಎಗಿಲ Nar: 3 ಪದ ಬ 
ಪ್ರಯೋಗ ಸಮಸ್ಕಾತ್ಮಕವಾಗಿಯೆಂಬುದನ್ನು ಒಪ್ಪಿ ಕೊಳ್ಳೆ ಬೇಕು. ಆ ಪದ ಬರುವ 


ಬಟ್ಟೆಯಂ ತೊಡೆದು ಮುಂದೊಡ್ಡು ಗಲ್ಲುಗಳನೊಡೆ 
ದಿಟ್ಟು ನೆಲನಂ ಕಾಸಿ ತಳಿತ ನೆಳಲೊಳು ಮುಳ್ಳ 
ನೊಟ್ಟಿ ಹಸಿವಂ ತೃಷೆಯನತಿಡಗೆಯನವನೀಶ್ವರನ ಕಳತ್ರಯಕೆ ತೋಜ* 


4. "ಕಳತ್ರ್ರಯ' ಎಂದರೆ ಪತ್ನಿ ಎಂದು ಸಂಪಾದಕರು ಅರ್ಥ ಹೇಳಿದ್ದಾರೆ. ಆದರೆ, 
ಪದ «ಕಳತ್ರ' ಎಂದೇ ಹೊರತು, "ಕಳತ್ರಯ' ಅಲ್ಲ, ಹಸಿವು, ತೃಷೆಗಳು ಉಂಟಾ 


| 
| 
3 


ದಿಟ್ಟಿವಾರಿ.ಒಂದು ವಿಶಿಷ್ಟ ವರ್ಗದ ಶೂರರು (ಶಬ್ದದ ಅರ್ಥ ಮತ್ತು ನಿಷ್ಪತ್ತಿ) 107 


ದಿಟ್ಟ*ವಾರಿಯೊಳುಳ್ಳ* ನೀರೆಲ್ಲವಂ ಕೆಡಿಸಿ 

ಮುಟ್ಟಿ ನಾನಾ ಕ್ಲೂ ್ರಿರಮೃಗವಾಗಿ ಬಂದಡ್ಡ | 

ಗಟ್ಟಿ ಗರ್ಜಿಸುವ ಮಾಯೂವೇಷದಿಂದೊಡನೆ ಬಂದ ವಿಶ್ವಾಮಿತ್ರನು ॥ 
(** ಪಾಠಾಂತರ. ಗಾಂಬನಿತೆಡೆಯ) 


ಎನ್‌. ಬಸವಾರಾಧ್ಯ ಮತ್ತು ಎಸ್‌. ಬಸಪ್ಪನವರು ಸಂಪಾದಿಸಿರುವ ಹರಿಶ್ಚಂದ್ರ 
ಕಾವ್ಯದ (9.32) ಸ್ವೀಕೃತ ಪಾಠ ಇದು ಮತ್ತು ಅಲ್ಲಿ ಕೊಟ್ಟಿರುವ ಪಾಠಾಂತರ 
ವನ್ನು ನಾವು ಲಕ್ಷಿಸಬೇಕಾಗಿಲ್ಲ. ಇಲ್ಲಿ “ದಿಟ್ಟ” ಎಂದಿದ್ದರೂ, ಕನ್ನಡ ನಿಘಂಟಿ 
ನಲ್ಲಿ ಅದನ್ನು “ದಿಟ್ಟಿ” ಎಂದು ಊಹಾತ್ಮಕ ಪರಿಷ್ಕರಣ ಮಾಡಿರುವುದು ಸಾಧು 
ವಾದುದು. ಹರಿಶ್ಚಂದ್ರನಿಗೆ ಮಾರ್ಗ ಮಧ್ಯೆ ಬಗೆ ಬಗೆಯಾದ ವಿಪತ್ತುಗಳನ್ನು 
ಎಶ್ವಾಮಿತ್ರೆ ಸೃಷ್ಟಿಸುತ್ತಾನೆ. ರಾಜನ ಜೊತೆ ಬಂದವರಿಗೆಲ್ಲ ಹಸಿವು, ನೀರಡಿಕೆಗಳನ್ನು 
ಉಂಟುಮಾಡಿ, “ದಿಟ್ಟಿ ವಾರಿಯೊಳುಳ ಗೈ ನೀರೆಲ್ಲವಂ ಕೆಡಿಸು'”ತ್ತಾನೆ ವಿಶಾ ಮಿತ್ರ. 
ಇಲ್ಲಿ "ದಿಟ್ಟಿವಾರಿ' ಪದಕ್ಕೆ ಕಣ್ಣಳತ್ಕೆ ಮುಂಭಾಗ ಎಂಬುದು ಹೊಂದಿಕೊಳ್ಳುತ್ತದೆ 
ಯೆಂಬಲ್ಲಿ ಅನುಮಾನವಿಲ್ಲ. (ಕುಮಾರವ್ಯಾಸನಲ್ಲೂ ಹೀಗೇ ಇದೆ ಎಂಬುದನ್ನು 
ನೋಡಿದ್ದೇವೆ). ಅಲ್ಲಿಯಂತೆ ಇಲ್ಲೂ ಕೂಡ, ಹಠ, ಛಲ ಎಂಬರ್ಥಗಳನ್ನು ಇಟ್ಟು 
ಕೊಂಡರೆ, “ದಿಟ್ಟಿ ವಾರಿಯಿಂದ, ಎಂದರೆ ಛಲದಿಂದ ಅಥವಾ ಪ್ರತಿಜ್ಞೆಯಿಂದ 
ಅಲ್ಲಿದ್ದ ನೀರೆಲ್ಲವನ್ನು ನಾಶಮಾಡಿ” ಎಂದು ಆ ಭಾಗಕ್ಕೆ ಅರ್ಥ ಹೇಳಂವುದು ಸಾಧ್ಯ. 
ಹರಿ ಹರನಲ್ಲಿ ಆ ಸುಪ್ರಸಿದ್ಧಾರ್ಥಗಳಿಠುವಾಗ (ಭಕ್ತನ ಪ್ರತಿಷ್ಠೆ, ಛಲ), ಅವನ 
ಕಾವ್ಯಗಳ ನಿಕಟಪರಿಚಯವಿದ್ದ ರಾಘವಾಂಕ ಆ ಶಬ್ದವನ್ನು "ಮುಂಭಾಗ? ಎಂಬ 
ಸಪ್ಪೆ ಅರ್ಥದಲ್ಲಿ ಬಳಸಿರಲಾರ. 


ಜಾ 
ಹ 
೨ 


ಇದ "ದಿ& ಟ್ರಿ ವ ಪ್‌ ಇ 
ಎ-ದರೆ, "ದಿಟ್ಟಿ ವಾರಿ (ದೃಷ್ಟಿವಾರಿ) ಶಬ್ದಕ್ಕೆ ಎರಡು ಪ್ರತ್ಯೇಕ ಅರ್ಥ 
ಗಳನ್ನು ಹೇಳಲು ಸಾಧ್ಯತೆಯಿದ್ದರೂ, ಎಲ್ಲ ಕಡೆಗೂ ಒಂದೇ ಅರ್ಥವನ್ನು ಹೇಳಲೂ 
ಸಾಧ್ಯವಿದೆ. ಮತ್ತು ಆ ಅರ್ಥವನ್ನು ಕರ್ನಾಟಕದ ಜೋಳವಾಳಿ, ವೇಳೆವಾಳಿ 
ಶಿ ದ ಎ 

ಪರಂಪರೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಇನ್ನೂ ಹೆಚ್ಚು ಧ್ವನಿಪೂರ್ಣವಾಗು 
ತ್ಮದೆ. "ಜೋಳವಾಳಿ' ಒಬ, ಕೆಳಗಿನ ಅಧಿಕಾರಿಯು ತನಗೆ ಆಶ,ಯ ನೀಡಿದ ಯಜ 
ಹ ಬ ಬ 

ಮಾನ ಅಥವಾ ರಾಜನಿಗಾಗಿ ಯು ಸ ಮಾಡುವ ಕ. ತಜ ತೆಯನ್ನು ಸೂಚಿಸಿದರೆ, 
“ವೇಳೆವಾಳಿ' ಅದೇ ಕೃತಜ್ಞತೆಯ ಪರಾಕಾಷ್ಠೆಯನ್ನು ಹೇಳುತ್ತದೆ; “ವೇಳೆವಾಳಿ 
ಪರಂಪರೆಯು ಕೆಳಗಿನ ಅಧಿಕಾರಿ ತನ ಸ್ನ ಯಜಮಾನ ಮಡಿದಾಗ ಅವನ ಜೊತೆ ತಾನೂ 


ಡ್‌ ಇ ದ್‌ ಗ (ದೆ 
ಸಾವನ್ನಪ್ಪುವ ಕೃತಜ್ಞ ತೆಯನ್ನು ಹೇಳುತ್ತದೆ. (ಲೌಕಿಕ ಪ್ರಪಂಚದ :ವೇಳೆವಾಳಿ? 


₹1 


ದುದು ಚಂದ್ರಮತಿಗೆ ಮಾತ್ರವಲ್ಲ, ಎಲ್ಲರಿಗೂ, ಆದ್ದರಿಂದ *ಕಳತ್ರಯ'ವು «ಕುಳ 
ತ್ರಯ'ವಿರಬೇಕು. ರಾಜನ ಜೊತೆ ಬಂದ ಚಂದ್ರಮತಿ, ಲೋಹಿತಾಶ್ವ ಮತ್ತು 
ಮಂತ್ರಿ ಇವರೇ .ಅವನೀಶ್ವರನ ಕುಳತ್ರಯ', 


108 ಸಾಧನೆ 


ಪದ ತಿ ಧಾರ್ಮಿಕ ಜಗತ್ತಿಗೂ ಪ್ರವೇಶಿಸಿ, ಅಲ್ಲಿ ಒಬ್ಬ ಶಿವಭಕ್ತ ತನ ಮೆ,ಮೇಲಿನ 
ಇಷ್ಟ ಲಿಂಗ ಕಳೆದುಹೋದರೆ ಆ ಕ್ಷಣವೇ ತನ್ನನ್ನು ಇನು ಕೊಂದುಕೊಳ್ಳ ಬೇಕೆನ್ನುವ 
ಪದ್ಧ, ತಿಗೆ ಎಡೆ ಮಾಡಿಕೊಟ್ಟಿತು.) "ದಿಟ್ಟಿ ವಾರಿ” ಪದ ತಿ ವೇಳೆವಾಳಿ'ಯಿಂದ 
ಭಿನ  ವೆಂಬುದನ್ನು ಯಾರಾದರೂ ಸಟ ಗಿ ಗುರುತಿ ಸಬಹುದು. ವೇಳೆವಾಳಿ 


4 


ಪದ್ದತಿ ತನ್ನ ಜಪ ಉರಿಗೆ ಸ ಇವು ಉಂಟಾದರೆ ತಾನೂ ಸಾಯುವುದನ್ನು ಹೇಳು 


೦ 
ತ್ತದೆ. ಮತ್ತೆ, ಹರಿಹರನ ಬಸವರಾಜ ದೇವರ ರಗಳೆಗೆ ಬಂದರೆ, ಅಲ್ಲಿ "ವಿಜ್ವಳನ 
ಆಸ್ಥಾನದಲ್ಲಿದ್ದ ಬೇರೆ ಬೇರೆ ಬಗೆಯ ವೀರರನ್ನು ಕವಿ ಹೇಳುತ್ತಾನೆ. ಸ 


(1) "ದಿಟಿ ಶ್ರವಾರಿಯ ಧೀರರು” - ಇವರ ವಿವರಣೆ ಅಗಲೇ ಬಂದಿದೆ, 

(2) “ವೀರರು” (= ಶೂರರು.) 

(3) “ಹರಿವಾಣದಾಯದ ಲೆಂಕರು'. “ಲೆಂಕ' ಎಂದರೆ ವೇಳೆವಾಳಿ. “ಹರಿ 
ವಾಣ' ಎಂಬುದು ಏನು ಹೇಳುವುದೋ ತಿಳಿಯದು. (ಈಗಿನ ಕುರುಬ 
ಜನಾಂಗದಲ್ಲಿ “ಅರಿವಾಣ' ಎಂಬುದು ಒಂದೊಂದು ಊರಿನಲ್ಲೂ 20- 
30 ಸಂಸಾರಗಳವರು ಮಾಡಿಕೊಂಡ ಒಂದು ಚಿಕ್ಕ ಸಂಘವನ್ನು ಹೇಳು 
ತ್ತದೆ)... "ಹರಿವಾಣದ ಆಯದ ಲೆಂಕರು' ಸ ತೆ ವೇಳೆವಾಳಿಗಳ 
ಸಂಘವನ್ನು ಅಥವಾ ಶ್ರೇಣಿಯನ್ನು (6೬16) ಸೂಚಿಸುವಂತೆ ತೋರು 
ತ್ತದೆ. *ದಿಟ್ಟೆವಾರಿ'ಯವರೂ ಮತ್ತು *ವೇಳೆವಾಳಿ'ಗಳೂ ಒಂದೇ 
ಅಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ. “ದಿಟ್ಟಿವಾರಿ' ಎಂಬುದು 
ಜೋಳವಾಳಿ, ವೇಳೆವಾಳಿಗಳಿಗಿಂತ ಸ ಸಲ್ಪ ಭಿನ್ನ ವಾದ ವೀರರ ಕರ್ತವ್ಯ 
ವನ್ನು ಸೂಚಿಸುತ್ತದೆ. ರಾಜನನ್ನು ಸದಾ ತಮ್ಮ ದೃಷ್ಟಿ ಕಕ್ಷೆಯಲ್ಲಿಟ್ಟು 
ಕೊಂಡಿದ್ದು ಅವನ ಕ್ಷೇಮದ ಹೊಣೆಯನ್ನು ಹೊತ್ತಿದ್ದ ವೀರ ಪಂಗಡ 
ದವರು ಅವರು ಇರಬಹುದು. 


(4) | "ಬಿಂಕದ ಅಂಕಕಾಜರು” (ಅಂಕಕಾಜಿ- ಆಯುಧ ಹಿಡಿದು ಸೆಣಸುವ 
ಕುಸ್ತಿಯಾಳು) - 
(೨) "ಮಾಸಾಳ ಳು? ("ಮಾಸವಳ' ಎಂದರೆ ನಾಯಕ, ಮುಖ್ಯಸ 
Nn ಕಫ 
ಎಂದರ್ಥ). 
(6) "ಬಾರಸಂಕಲೆಯ ತೊಡರ ತೋಟಿಯ ಕಠಾರಾಯಿತರು”. “ಬಾರ 
ಸಂಕಲೆ' ಮಾತು ಕುಮಾರವ್ಯಾಸನಲ್ಲಿಯೂ ಬರುತ್ತದೆ. ಆನೆಗೆ ಬಿಗಿದ 


5 . "ಲೆಂಕ ಸಾಸಿರ್ವರು' ಎಂಬ ಒಂದು ಶ್ರೇಣಿ ಶಾಸನಗಳಲ್ಲಿ ಉಕ್ತವಾಗಿದೆ. (ಎಂ, 
ಚಿದಾನಂದಮೂರ್ತಿ ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯೆನ, 1979. 
ಪು. 268). 


ರ್ಸ್‌ Lads ಚ್‌ ಚ್‌, , 3 


ದಿಟ್ಟಿ ವಾರಿ.ಒಂದು ವಿಶಿಷ್ಟ ವರ್ಗದ ಶೂರರು (ಶಬ್ದದ ಅರ್ಥ ಮತ್ತು ನಿಷ್ಟತ್ತಿ) 109 


ಚರ್ಮದ ಪಟ್ಟಿಕೆ ಎಂಬರ್ಥದಲ್ಲಿ ಅಲ್ಲಿ ಪ್ರಯೋಗವಾಗಿದೆ, (ದ್ರೋಣ 
ಪರ್ವ, 3, 2). ಮೇಲಿನ ವಾಕ ನ ಕಠಾರಿ ವೀರರು ಅಥವಾ 
ಕಠಾರಿ ಹಿಡಿದು ಯುದ ದಾ ಸೈನಿಕರು ಚರ್ಮಪಟಿ ಸ ಕೆಯನ್ನು 
ಧರಿಸುತ್ತಿ ದ್ದ ಕ್ಷ ""ಚರ್ಮಪಟ್ಟಿಕೆಯನ್ನು ಒಡವೆಯಂತೆ (“ತೊಡರು”) 
ಧರಿಸಿದ್ದ ಕಾಳಗದ (“ತೋಟಿ”) ಕೌರವ ೇೀರರು ಎಂಬುದು ಮೇಲಿನ 
ಯ ಅರ್ಥ. ಚರ್ಮದ ಪಟ್ಟಿಕೆ ಯನ್ನು ಅವರು ಏಕೆ ಯಾವ 
ಅಂಗದಲಿ ಧರಿಸುತ್ತಿದ್ದ ರೆಂಬುದೂ' ಸ್ಪಷ್ಟ ವಾಗುವುದಿಲ್ಲ. (ಬಹುಶಃ 


(7) "ಬಾಣಾಯಿತರು” - (ಬಾಣ ಹಿಡಿದು ಯುದ್ದ ಮಾಡುವವರು, 
ಬಿಲಾ ರರು) 


(8) ಮಲ್ಲ ಜಟ್ನಿ ಕೈಗಳು 0 ಕೆ.ಯಲಿ ಸೆಣಸುವ ಹ 
ಮೇಲಿನ "ಆಂಕಕಾಅ'ರನು ಸ ನೋಡಿ). 6 

ಈ ವಿವರಣೆಯಿಂದ, “ದಿಟ್ಟಿವಾರಿಯ ಧೀರರು” ಎಂಬುದು ಪಾರಿಭಾಷಿಕವಾದ 
ಅರ್ಥವನ್ನು ಪಡೆದಿದೆಯೆಂದೂ, ಅದು ನಿರ್ದಿಷ್ಟ ಕಾರ್ಯವನ್ನು ಹೊಂದಿದ್ದ ವೀರರ 
ಸಮೂಹವನ್ನು ಹೇಳುತ್ತದೆಯೆಂದೂ ಸ್ಪಷ್ಟವಾಗುತ್ತದೆ. ಅವರು "ಜೋಳವಾಳಿ' 
ಗಳಂತೆ ಅನ ದ ಯಣಕಾ ಗಿ ಬರಿಯ ಹೋರಾಡುವವರಲ್ಲ ; “ಲೆಂಕ'ರಂತೆ ಅಥವಾ 
ವೇಳೆವಾಳಿಗಳಂತೆ ರಾಜ ಸತ್ತರೆ ತಮ್ಮನ್ನು ತಾವು ಕೊಂದುಕೊಳ್ಳು ಿವವರಲ್ಲ. ವೇಳೆ 
ವಾಳಿ ಪದ್ಧತಿ ಮೂಲತಃ ಲೌಕಿಕ ಜಗತ್ತಿನದು ; ಆಮೇಲೆ ಅದು ಧಾರ್ಮಿಕ 
ವಲಯವನ್ನು ಪ ಶ್ರವೇಶಿಸಿತು. ದಿಟ್ಟಿವಾರಿ ಪದ್ಧತಿ ಮೂಲತಃ ಧಾರ್ಮಿಕ 
ಜಗತ್ತಿನದಂ ; ಆಮೇಲೆ ಅದು ಲೌಕಿಕ ವಲಯವನ್ನು ಸ ಪ್ರವೇಶಿಸಿತು. ಧಾರ್ಮಿಕ 
ವಲಯದ ದಿಟ್ಟಿ ವಾರಿ ಪದ್ಧ ತಿ ವಾಸ್ತವವಾಗಿ ಎಷ್ಟು ವ್ಯಾಪಕವಾಗಿತ್ತೋ 
ತಿಳಿಯದು. de ಆ ನೇಮವನ್ನು ಹೊತ್ತ ವಿರಳ ಸಂಖ್ಯೆ Fh ಭಕ್ತರು ಇದ್ದ 
ಸೆಂದೂ, ಅವರು ತಮಗೂ ಶಿವನಿಗೂ 'ಮಧ್ಯೆ ಬಂದವರನ್ನು ಸಂಹರಿಸುತ್ತಿ ದ್ದ ರೆಂದೂ 
ಹೇಳಲು ಹರಿಹರನ ಕತೆ ಸಾಕ್ಷಿ ನುಡಿಯುತ್ತ ಕ ಧಾರ್ಮಿಕ ವಲಯದ ದಿಟ್ಟ ವಾರಿ 
ಪದ್ದತಿ ಲೌಕಿಕ ವಲಯಕ್ಕೆ ಬಂದಾಗ ಖಿಚಿಕವಾಗಿ ಯಾವ ರೂಪವನ್ನು ಪಡೆಯಿ 
ತೆಂಬುದನ್ನು ಹೇಳಲು ರಗಳ ತಮಗೂ ತಮ ಮ ಪೋಷಕ ರಾಜನಿಗೂ 
ಭೌತಿಕವಾಗಿ ಮಧ್ಯೆ ಬಿಂದವರನ್ನು ಕೊಲ್ಲುವ ಪ್ರತಿಜ್ಞೆಯ ನ್ನು ತೆ ತೆಗೆದುಕೊಂಡವರನ್ನು 
ಊಹಿಸಿಕೊಳು ವುದು ಕಷ್ಟ. ಆದರೆ ಆ ಶಬ್ದ ತವಾಗಿಯೂ ನಿಷ್ಠೆ, ಹರ, 
ಚಲ ಎಂಬರ್ಥಗಳನ್ನು ಪಡೆದುಕೊಂಡಿತು. “ದಿಟ್ಟಿವಾರಿಯ ಧೀರರು” ಕರ್ತವ್ಯ 
6 ಮಾನಸೋಲ್ಲಾಸದ ಪ್ರಕಾರ, ಅಂಕರು ಆಯುಧಗಳನ್ನು ಹಿಡಿದ: ಹೋರಾಡಿದರೆ 


ಮಲ್ಲರು ಏರೀ ಕೈಯಲ್ಲಿ ಸೆಣಸುತ್ತಾರೆ, ಎರಡೂ ಬರಿಯ ಆಟಗಳೇ ಹೊರತು 
ಯುದ್ಧ ಗಳನ್ಲ. (ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 1979, ಪು, 270). 


110 ಸಾಧನೆ 


ನಿಷ್ಕರಾಗಿದ್ದುಕೊಂಡು ರಾಜನ ಆಸ್ಚ್ಯಾ ನದಲ್ಲಾಗಲಿ ಅಥವಾ ರಾಜ ಎಲ್ಲಿ ಹೋದರೆ 
ಅಲ್ಲಿ ತಮ್ಮ ರಾಜನ ಸಮೀಪದಲ್ಲಿರುತ್ತ ಅವನ ಮೈಗಾವಲಿನವರಾಗಿ ಕೆಲಸ ಮಾಡು 
ತ್ತಿದ್ದ ವೀರರ ವರ್ಗವನ್ನು ಹೇಳುವಂತೆ ತೋರುತ್ತದೆ. (ವೇಳೆವಾಳಿಗಳೂ ಕೂಡಾ 
ಮೈ ಗಾವಲಿನವರಾಗಿ ಕೆಲಸ ಮಾಡುತ್ತಿದ ರ ರೆಂಬುದಕ್ಕೆ ಅಬುಜೈ ದ್‌ ಎಂಬ ಪ್ರವಾಸಿಯ 
ಹೇಳಿಕೆ ಸುಕ್ಷಿ ಯಾಗಿದೆ). ದಿಟ್ಟೆ ವಾರಿಯ ವೀರರ ಕರ್ತವ್ಯ ವೇನಿತ್ತು ಎಂಬುದರ ಬಗ್ಗೆ 

ಮೇಲಿನದು ಊಹೆ ಎಂಬುದನ್ನು ಒಪ್ಪಿಕೊಳ್ಳ ಲೇಬೇಕಾನಿದ್ದ ರೂ, ಆ ಊಹೆಯನ್ನು 

ಬಿಟ್ಟು ಬೇರೊಂದು ಸಾಧ್ಯವಿಲ್ಲ ಎಂಬುದನ್ನೂ ಹೇಳಲೆ ಬೇಕಾಗಿದೆ. ದಿಟ್ಟಿವಾರಿವ್ರ ರ 
ದೆ ಗೈ ವೀಭಕ್ತ ರಂತೆ, ವೀರಯೋಧರೂ ತಮ್ಮ ಯಜಮಾನ ರಾಜನ ವಿಷಯದಲ್ಲಿ ತೀವ 


J 
ನಿಷ ಯನ್ನು ಹೊಂದಿದ್ದ ವರಾಗಿದ್ದ ರೆಂಬುಧು ಈ ಸ್ಪಷ್ಟ. ಆ ತೀವ್ರನಿಷ್ಠೆಯ ಸ್ವರೂಪ 
ವೆಂತಹುದು ? ದಿಟ್ಟಿವಾರಿಯ ಭಕ್ತರು, ದೈವಕ್ಕೂ ತವ.ಗೂ ಮಧ್ಯೆ ಬಂದವರನ್ನು 
ನಿವಾರಿಸುತ್ತಿದ್ದರು. ದಿಟಿ ವಾರಿ ವೀರರು ಹಾಗೆ ಮಾಡಲು ಸಾಧ್ಯ ಎಲ್ಲ. ಅವರು 
ಎಂದರೆ ದಿಟಿ ್ರೈವಾರಿ ವೀರರು ಸದಾ ರಾಜನಮೇಲೆ ತಮ್ಮ ಲಕ್ಷ ವನ್ನು ಕೇಂದ್ರೀಕರಿಸಿ 
ಅರ್ಥಾತ್‌ ಅವನನ್ನು ಎಚ್ಚ ರದಿಂದ ಕಾಯುತ್ತ, ಸಭೆಗಳಲ್ಲಿ ಅಹಿತರು ಅವನ ಬಳಿಗೆ 
ಬಾರದಂತೆ ನೋಡಿಕೊಳ್ಳುತ್ತಿ ದ್ದ ರೆಂಬ ಊಹೆ ಸದ್ಯ ಕ್ರೈ ಸಾಧ್ಯ. ಎಂದರೆ ಅವರು. 


ರಾಜನ ಮೆ ಹ ಚ. ಕೇಸಿ ಸಮಾಡುತ್ತಿದ ಅ 
ಲ ಇಂ 


"ದಿಟ್ಟಿ ವಾರಿ' ಪದದ ನಿಷ್ಪತ್ತಿ ಹೀಗೆ. ದಿಟ್ಟಿ ವಾರಿ : “ದಿಟ್ಟಿ” ಎಂಬುದು 
“ದೃಷ್ಠಿ ಫಯ ತದ್ಭ ವ. ಉತ ತ್ರ ರಾರ್ಧ ಚತ ಸಂಸ್ಕೃ ತದ “ವೃ? ಧಾತುವಿನಿಂದ 
ಜನ್ಯ ಮಕ್‌ "ವಾರಣ” ಎಂದರೆ ತಡೆಯುವುದು, ಪ ಪ್ರತಿಭಟಿಸುವುದು ಎಂದರ್ಥ; 
"ವಾರಿತ' ಎಂದರೆ ತಡೆದದ್ದು ಎಂದರ್ಥ. ಗ ಧಾತುವಿನಿಂದ ಬಂದ “ಕಾರಿನ್‌” 
ಶಬ್ದಕ್ಕೆ ಮಾಡುವುದು ಎಂಬರ್ಥವಿರುವಂತೆ, “ವೃ? ಧಾತುವಿನಿಂದ ಬರುವ ವಾರಿನ್‌, 
ವಾರಿ ಶಬ್ದ ಗಳಿಗೆ ತಡೆಯುವುದು, ತಡೆಯುವಿಕೆ, ತಡೆಯುವವನು ಎಂಬರ್ಥಗಳು 
ಸಹಜ. “ಟ್ಟಿ ವಾರಿ'ಯು ದೃಷಿ ಯನ್ನು ತಡೆಯುಂವಿಕೆಗೆ ಸಂಬಂಧಿಸಿದ ವ್ರ ತವನ್ನು 
ಹೇಳುತ್ತದೆ. ತನ್ನ ಆರಾಧ್ಯ ದ್ಯ ವವನ್ನು ಇಸು ದೃಷ್ಠಿ ಸಲು ತಡೆ ಬುವಾ 
ವ್ಯಕ್ತಿಯನ್ನು ಪರಿಹರಿಸುವುದೇ "ದಿಟ್ಟಿವಾರಿ' ಎಟ ಪ್ರತಿಜ್ಞೆ .. ಆಸ್ಥಾ ನದಲ್ಲಿ 
ಖಃ ಮೇಲೆಯೇ ದೃಷ್ಟಿಯಿಟ್ಟು ಅವನ ರಕ್ಷಣೆಯನ್ನು ಹೊತ್ತಿದ್ದ ವೀರರೂ 
“ದಿಟ್ಟಿ ವಾರಿ'ಗಳೇ. 


7 ಏವರಗಳಿಗೈ ನೋಡಿ.ಎಂ, ಚಿದಾನಂದಮೂರ್ತಿ ; ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ, ಮೈಸೂರು ವಿಶ್ವ ವಿದ್ಯಾಲಯ, ಮೈಸೂರು. 1979. ಪು, 310-11. 


ಹೆನ್ರಿ ಜೇಮ್ಸನ ಕಾದಂಬರಿ ಸಿದ್ಧಾಂತ 
EL ES ಸಪ ಪ ಫೂ ಜು 


ಬಸವರಾಜ ನಾಯ್ಕರ 


ಹೆನ್ರಿ ಜೇಮ್ಸ್‌ ಜಗತ್ತಿನ ಅತ್ಯಂತ ಪ್ರಮುಖ ಕಾದಂಬರಿಕಾರರಲ್ಲಿ ಒಬ್ಬನಾಗಿ 

ದ್ದಾ ನೆ. ಮೂಲತಃ ಅಮೇರಿಕೆಯವನಾಗಿದ್ದ ರೂ ಆತ ಅನಂತರ ಬ್ರಿಟಿಷ್‌ ನಾಗರಿಕತ್ವ 
ವನ್ನು ಸ್ವ ಕರಿಸಿ ತನ್ನ ಸಾಹಿತ್ಯ ಕೃತಿಗಳನ್ನು. ರಚಿಸಿದನು. ಆತನ ವೈ ಶಿಷ್ಟ್ಯಪೂರ್ಣ 
ವಾದ ಕ್‌ ೦ಬರಿ ತಂತ್ರ ನಿಂದ ತೆ ಆಂಗ್ಲ ಕಾದಂಬರಿಯ “ಘನ ಪರಂಪರೆ? 
(The Great Tradition)ನ್ನು ನಿರ್ಮಿಸಿದ ನಾಲ್ಕೆ ೇ ನಾಲ್ಕು ಕಾದಂಬರಿಕಾರರಲ್ಲಿ 
ಒಬ್ಬನಾಗಿದ್ದಾನೆ. ತನ್ನ "ದೃಷ್ಟಿಕೋನ ತಂತ್ರ'ದ (Point of view technique) 
ಕಾದಂಬರಿಗಳಿಂದ ಜನರಿಗೆ ಸುಪರಿಚಿತನಾಗಿದ್ದಾ ನೆ. ಉದಾಹರಣೆಗೆ ಈತನ 


The American, The Ambassadors, The Portrait of a Lady, 
Wings of the Dove, The Golden Bowl ಮುಂತಾದ ಕಾದಂಬರಿಗಳು 


ಜಗತ ಸಿದ್ಧ ವಾಗಿವೆಯಲ್ಲದೆ ಅವುಗಳಲ್ಲಿಯ ಕೆಲವು ಆಂಗ ಸತರ ಭಾಷೆಗೂ 
ಅನುವಾದಿತವಾಗಿವೆ. ಇದಲ್ಲದೆ ಹೆನ್ರಿ ಜೇಮ್ಸ ಸುಪ್ರಸಿದ್ಧ ಕಥೆಗಾರನೂ ಆಗಿದ್ದಾನೆ. 
ಆತನ The Real Thing, ಮತ್ತು Princess ಹನ ಮುಂತಾದ 
ಕಥೆಗಳೂ ಸುಪ್ಪಸಿದ್ಧವಾಗಿವೆ. ಈತನ ಸಾಧನೆ ಕಾದಂಬರಿ, ಮತ್ತು ಸಣ್ಣಕಥೆಯ 
ವಲಯಗಳಿಗೆ ಸೀಮಿತವಾಗಿರದೆ ಶು ಕ್ಷೇತ್ರವನ್ನೂ ವ್ಯಾಪಿಸಿದೆ. "ಹೀಗಾಗಿ 
ಈತ "ಲೇಖಕ-ವಿಮರ್ಶಕ'ನ ಸ ಸ್ಮಾನವ ಪಡೆದಿದ್ದಾ ನೆ. iy ಬರಿಯ ವಿಮರ್ಶಕ 
ನಾಗಿರದೆ ಲೇಖಕ ವಿಮ (ans ಈತನಿಗೆ ಕಾದಂಬರಿಯನ್ನು ಹೇಗೆ 
. ಬರೆಯಬೇಕು, ಅಂದರೆ ತನ್ನ ಜೀವನಾನುಭವವನ್ನು ಹೇಗೆ ಕಾದಂಬರಿಯ ರೂಪದಲ್ಲಿ 
ಪರಿವರ್ತಿಸಬೇಕು, ಅದಕ್ಕಾ ಗಿ ಯಾವ ತರಹದ. ತಂತ್ರ ವನ್ನು ಹುಡುಕಿಕೊಂಡು 
ಪರಿಣಿತಿ ಸಾಧಿಸಬೇಕು, ಭಾಷೆಯನ್ನು ಹೇಗೆ ದುಡಿಸಿಕೊಳ್ಳ ಬೇಕು, ಯಾವ ತರಹದ 
ಅನುಭವಗಳನ್ನು ಸಾಹಿತ್ಯ ಕೃಷಿಗಾಗಿ ಆರಿಸಿಕೊಳ್ಳಬೇಕು, ಹೇಗೆ ಮತ್ತು ಯಾವು 
ದನ್ನು ಚಿತ್ರಿಸಿದರೆ `ಸಾಹಿತ್ಯ ಓದುಗರ ಹೃದಯವನ್ನು ತಟ್ಟಿ ನಿಜವಾದ ಸ್ಪಂದನ 
ವನ್ನುಂಟುಮಾಡುತ್ತದೆ ಎಂಬಿವೇ ಮುಂತಾದ ಸಮಸ್ಯೆಗಳನ್ನು, ಮತ್ತು ನೋವು 
ಗಳನ್ನು ಅನುಭವಿಸಿದ ಹೆನ್ರಿ ಜೇಮ್ಸ ತನ್ನವೇ ಆದ ಕೆಲವು ನಿರೀಕ್ಷಣೆಗಳನ್ನು, 
ಸೂಚನೆಗಳನ್ನು ಕೊಟ್ಟಿದ್ದಾನೆ. ಹೀಗಾಗಿ ಆತನ ಮಾತುಗಳಿಗೆ ಬೆಲೆ ಬರುತ್ತದೆ. 
ಆತನ ಈ ತರಹದ ವಿಮರ್ಶೆಯಲ್ಲಿ ಕೇವಲ ವಿಮರ್ಶಕರು ಬಳಸುವ ಪಾರಿಭಾಷಿಕ 
ಶಬ್ದಗಳ ಆಡಂಬರವಲ್ಲದೆ, ಸರಳವಾಗಿ, ನೇರವಾಗಿ ಹೃದಯದಿಂದ ಬಂದ 


112 ಸಾಧನೆ 


ಮಾತುಗಳು ನಮ್ಮ ಗಮನಕ್ಕೆ ಬರುತ್ತವೆ. ಏಕೆಂದರೆ ಆತನ ಮಾತುಗಳಿಗೆ 
ಅನುಭವದ ತಳಹದಿ ಇರುತ್ತದೆ. ಆತನ ಕೆಲವು ನಿರೀಕ್ಷಣೆಗಳು ಮೂಲತಃ ಕಾದಂಬರಿ 
ಕಲೆಯನ್ನು ಕುರಿತಾಗಿದ್ದರೂ ಅವುಗಳನ್ನು ನಾವು ಸಾಮಾನ್ಯವಾಗಿ ಸಾಹಿತ್ಯಕಲೆಗೆ 
ಇಲ್ಲವೆ ಆತನವೇ ಆದ ಕಾದಂಬರಿಗಳಿಗೂ ಅನ ೈಯಿಸಿ ನೋಡಬಹುದು. ಹೆನ್ರಿ 
ಜೇಮ್ಸ ಈ ಪ್ರಬಂಧವನ್ನು ಬರೆಯಲು ಕಾರಣವಾದುದು ವಾಲ ರ್‌ ಬಿರಂಟ್‌ನ 
"ಕಾದಂಬರಿಯ ಕಲೆ' ಎಂಬ ಒಂದು ಉಪನ್ಯಾಸ. ಹೆನ್ರಿ ಜೇಮ್ಸನು ಬಿರೆಂಟ್‌ನ 
ಅನೇಕ ವಿಚಾರಗಳೊಂದಿಗೆ ಭಿನ್ನಾಭಿಪ್ರಾಯ ತಾಳಿದ್ದು ದರಿಂದ ತನ್ನದೇ ಆದ ಒಂದು 
ಪ್ರಬಂಧವನ್ನು ಮಂಡಿಸಿದನು. ಆ ಪ್ರಬಂಧದ ಮುಖ್ಯ ವಿಚಾರಗಳನು ಕ ನಾವೀಗ 
ವಿವೇಚಿಸಬಹುದು. 


ಹೆನ್ರಿ ಜೇಮ್ಸನ ಕಾಲಕ್ಕೆ ಫ್ರೆಂಚ್‌ ಕಾದಂಬರಿಗೆ ಇದ್ದಹಾಗೆ ಆಂಗ್ಲ ಕಾದಂಬರಿ 
ಎಂಬ ಸಾಹಿತ್ಯ ಪ್ರಕಾರಕ್ಕೆ ಒಂದು ನಿಶ್ಚಿತವಾದ ಸಿದ್ಧಾಂತವಿಲ್ಲ ಎಂಬ ಸಾಮಾನ್ಯ 
ವಾದ ಆಪಾದನೆಯೊಂದು ಕೇಳಿ ಬರುತ್ತಿತ್ತು. ಆಂಗ್ಲ ಕಾದಂಬರಿಕಾರರು ಯಾವ 
ಒಂದು ಸಿದ್ಧಾ ೦ತವನ್ನಾ ಗಲಿ, ಅಥವಾ ತತ್ವವನ್ನಾಗಲಿ ನಂಬಿಕೊಂಡು ಸಾಹಿತ್ಯ 
ಕೃಷಿಗೈಯ್ಯದೆ ತಮ್ಮ ತಮ್ಮ ವೈಯಕ್ತಿಕ ಸಾಹಿತ್ಯ ಶ್ರದ್ದೆ ಗಳನ್ನೇ ಕಾದಂಬರಿ ರೂಪ 
ದಲ್ಲಿ ಅಭಿವ್ಯಕ್ತಿಸಿದರು, ಎಂಬ ಒಂದು ತಿರಸ್ಕಾರದ ಅಭಪ್ಪಾ ಯ ಕೇಳಿಸುತ್ತಿತ್ತು. 
ಇದೇ ಅಭಿಪ್ರಾಯದ ಪ್ರಕಾರ ಡಿಕೆನ್ಸ್‌ ಮತ್ತು ಥ್ಯಾಕರೆಯವರ ಕಾದಂಬರಿ 
ಪ್ರಕಾರದಲ್ಲಿ ಅಪೂರ್ಣತ್ನ ಎವಿತ್ತೈಂದು ಹೇಳುವುದಕ್ಕೆ ಬಹಳ ಧೈರ್ಯಬೇಕೆಂದು ಹೆನ್ರಿ 
ಜೇಮ್ಸ್‌ ಹೇಳುತ್ತಾನೆ. ಜೇಮ್ಸನ ಆಭಿಪ್ರಾಯದಲ್ಲಿ, ಇವರಿಬ್ಬರ ಕಾದಂಬರಿಗಳಲ್ಲಿ 
(naivete) ಎಂಬುದೊಂದು ದೊಡ್ಡ ನ್ಯೂನಶೆಯಾಗಿದ್ದಿ ತು. ಒಂದುವೇಳೆ ಈ 
"ಸರಳತೆ'ಯನ್ನು ಆಂಗ್ಲ ಕಾದಂಬರಿ ಕಳೆದುಕೊಂಡರೂ ಅದಕ್ಕೆ ಬೇರೆ ತರಹದ 
ಪ್ರಯೋಜನಗಳು ಇದ್ದೇ ಇರುತ್ತವೆ ಎಂದು ಹೇಳುತ್ತಾನೆ ಹೆನ್ರಿ ಜೇಮ್ಸ. ಇಷ್ಟು 
ದಿವಸಗಳವರೆಗೆ ಆಂಗ್ಲ ಕಾದಂಬರಿ ಕ್ಷೇತ್ರದಲ್ಲಿ ಜನರು ಕಡುಬನ್ನು ಹೇಗೆ ಕಡುಬು 
ಎಂದು ಒಪಿ ಕೊಂಡು ಆದರ ಬಗೆಗೆ ಚರ್ಚೆ ನಡೆಸುವ ಗೋಜಿಗೆ ಹೋಗದೆ, ಅದನು Ky 
ತಿಂದು ಸಂತೋಷಪಡುತ್ತಿದ್ದರೊ ಹಾಗೆಯೆ ಕಾದಂಬರಿಯನ್ನು ಕಾದಂಬರಿಯೆಂದೇ 
ಸ್ವೀಕರಿಸಿ ಅದರ ರಸಾಸ್ಟಾದನೆಯನ್ನು ಮಾಡುತ್ತಿದ್ದರು. ಆದರೆ ಒಂದೆರಡು 
ವರುಷಗಳ ಕಾಲದಲ್ಲಿಯೇ ಕಾದಂಬರಿ ಪ್ರಕಾರದ ಮೇಲೆ ಜರ್ಚೆ, ಪ್ರಯೋಗಗಳು 
ಪ್ರಾರಂಭವಾದವು. ಕುತೂಹಲ ಶುರುವಾಯಿತು. ಸಾಹಿತಿಗಳು ತಮ್ಮ ತಮ 


ಆ 
ಅಭಿಪ್ಪುಯಗಳನ್ನು, ದೃಷ್ಟಿಕೋನಗಳನ್ನು ವಿನಿಮಯಿಸತೊಡಗಿದರು. ಇದರಿಂದ 
ವಿಮರ್ಶಾ ಪ್ರಜ್ಞೆ ಸಾಕಷ್ಟು ಚುರುಕಾದರೂ ಈ ಪ್ರಕಾರದಲ್ಲಿ ಹೇಳಿಕೊಳ್ಳು ಪಂಥ 
ಸಾಧನೆಯನ್ನೇನೂ ಮಾಡಲಾಗಲಿಲ್ಲ. ಏಕೆಂದರೆ, ಮೇಲುನೋಟಕ್ಕೆ ಚರ್ಚೆಗಳು, 


ಕ 
ಸೂಚನೆಗಳು, ಸೂತ್ರಗಳು ಮನರಂಜಕವಾಗಿ ಕಂಡರೂ ಅವು ಸಂಪೂರ್ಣವಾಗಿ ಶುದ್ಧ 


(ಗಳ 

pe 
% 

ಡಿ 


ಹೆನ್ರಿ ಜೇಮ್ಸನ ಕಾದಂಬರಿ ಸಿದ್ಧಾಂತ 113 


ಹಾಗೂ ಪ್ರಾಮಾಣಿಕವಾಗಿರದ ಹೊರತು ಅವುಗಳನ್ನು ಕಾರ್ಯರೂಪದಲ್ಲಿ ತರುವುದು 


3 ಅಷ್ಟೊಂದು. ಸರಳವಾದ ಕೆಲಸವಲ್ಲ. ಹೀಗಾಗಿ ಕೊನೆಗೆ ಕಾದಂಬರಿಕಾರನಾದವನು 


ತನ್ನ ಮೂಲಪ್ರತಿಭೆಯನ್ನೆ ಅನುಸರಿಸಿ ತನಗೆ ಗೋಚರವಾದ ಜೀವನ ದರ್ಶನವನ ನ್ನು 
ಚಿತ್ರಿಸುತ್ತಾನೆ. ” 
ಜೇಮ್ಸ್‌ ಹೇಳುವಂತೆ, ಹಿಂದಕ್ಕೆ ಇಂಗ್ಲಂಡ್‌ ದೇಶದಲ್ಲಿ ಕಾದಂಬರಿಯೆಂದರೆ 
ಒಂದು “ಅನಿಷ್ಠ'ವಾದ ವಸ್ತುವೆಂದು ಪರಿಗಣಿಸಲ್ಪಡುತ್ತಿತ್ತು. ಅದರಲ್ಲಿಯೂ 
ಕ್ರಿಶ್ಚಿಯನ್‌ ಪಾದ್ರಿಗಳಂತೂ ಆದರ ಕಟ್ಟಾ ವಿರೋಧಿಗಳಾಗಿಬಿಟ್ಟಿದ್ದರು. ಆದರೆ 
ಜೇಮ್‌ ನ ಕಾಲಕ್ಕೆ ಈ ವಿರೋಧ ಭಾವನೆ ಕಡಿಮೆಯಾಗುತ್ತಿತ್ತು. ಇಂಥ ಜನರೆಲ್ಲ 
ಹೀಗೆ ಭಾವನೆ ತಾಳಲಿಕ್ಕೆ ಕಾರಣವೆಂದರೆ ಕಾದಂಬರಿಯೆಂಬುದು ಬರಿ ಒಂದು ಕಟ್ಟು ¥ 
ಕಥೆಯೆ (Make-belಃeve) ಹೊರತು ನಿಜವಾದ ಜೀವನವಲ್ಲವೆಂಬುದು. ಆದ್ದ 
ರಿಂದಲೇ ಕಾದಂಬರಿಯು ನಿಜಜೀವನದ ಚಿತ್ರವಾಗಿರುವುದೆಂದೂ ಅಲ್ಲದೆ ಆಗಿರ 
ಬೇಕೆಂದೂ ಸ್ಪಷ್ಟವಾಗಿ ಹೇಳುತ್ತಾನೆ. ಈ ನೈಜತೆಯ ವಿಷಯದಲ್ಲಿ ಆತ ಕಾದಂಬರಿ 
ಕಲೆಯನ್ನು ಚಿತ್ರಕಲೆಯೊಂದಿಗೆ ಹೋಲಿಸುತ್ತಾನೆ. ಚಿತ್ರಕಾರನೊಬ್ಬನು ತನ್ನ 
ಸುತ್ತಲಿನ ಜೀವನದ ವಸ್ತುಗಳ ಸೌಂದರ್ಯವನ್ನು ತನ್ನ ಕುಂಚ ಮತ್ತು ಹಾಳೆಯ 
ಸಹಾಯದಿಂದ ಹಿಡಿದಿರುವಂತೆ ಕಾದಂಬರಿಕಾರನೂ ತನ್ನ ಭಾಷೆಯ ಮೂಲಕ 
ಸೌಂದರ್ಯವನ್ನು ಹಿಡಿದಿಡಬೇಕು. ಚಿತ್ರಕಾರನು ದೊಡ್ಡ ವಸ್ತುಗಳ ಸಂಗಡ 
ಅವುಗಳ ಹತ್ತಿ ರವಿರುವ ಸಣ್ಣ ವಸ್ತುಗಳನ್ನೂ ಕೂಡ ನಿರ್ಲಕ್ಷಿಸದೆ ಅವೆರಡೂ ಕೂಡಿ 
ಸೌಂದರ್ಯ ಸಂಗಮದಲ್ಲಿ 'ಬಾರ್ಪಾಟಾದುದನ್ನು ತನ್ನ ಚಿತ್ರದಲ್ಲಿ ಲಕ್ಷ್ಮಗೊಟ್ಟು 
ಹಿಡಿದಿಡುತ್ತಾನೆ. ಅದರಂತೆಯೆ ಕಾ ದಂಬರಿಕಾರನೂ ತಾನು ಜೀವನದಲ್ಲಿ ನೋಡಿದ 
ವ್ಯಕ್ತಿ, ವಸ್ತು ಹಾಗೂ ಘಟನೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರೀಕ್ಷಿಸಿ ಅವುಗಳ 
ಸೌಂದರ್ಯವನ್ನು ಚಿತ್ರಿ ಸಬೇಕು ಹೀಗಿರುವುದರಿಂದ ಇಬ್ಬ ರಿಗೂ ಒಂದೇ ಮೂಲ 
ಸಾಮಗ್ರಿ, ದೇ ತರಹದ ಪ್ರೇರಣೆ ಇದ್ದು ಇಬ್ಬರೂ ಒರ ತರಹದ ಯಶಸ್ಸನ್ನು 


ಸಾಧಿಸುತ್ತಾರೆ. ಅವರಿಬ್ಬರೂ ಒಬ್ಬ ರಿಿದೊಬ್ಬ ರು ಕಲಿಯಬಲ್ಲರು. ಒಬ್ಬರ 


ನೊ ಬರು ಅರ್ಥ್ರೈಸಬಜ್ಞ ಬಲರು, ಒಃ ಬ್ಬರು ಜೀ ವಂತವಾಗಿರಿಸಬಲ್ಲರಂ. ಅನ್ಯ] 
ಜೇಮ್ಸ ಹೇಗೆ ಸ ಸಂಸ್ಕೃ ಶಿ ng ರ್ಧರಿಸುತ್ತದೆ ಶಾ ಎಂಬುದನ್ನು ತೆ ತೋರಿಸು 


ಉದಾಹರಣೆಗೆ, ಇಸ್ಲ್ಲಾವರ್‌ ಸಂಸ್ಕೃತಿ ಕ. “ಚಿತ್ರ'ವೆನ್ನುವುದೆ Fe ಛೇವಿತ್ರೀ 
ವಸ್ತುವೆಂದು ನಂ ಬುತ್ತಾರೆ. ಆದರೆ ಇಂಥ ನಂಬುಗೆ ಇಲ್ಲದಂಥ ಕ್ರಿಶ್ಚಿಯನ್‌ ಸಂಸ್ಕೃತಿ 
ಯಲ್ಲಿ ಕಲೆಯು ಬಗೆಗೆ ತಿರಸ್ಕಾರವಿದ್ದರೆ ಅದು ಜೇಮ್ಸನ ದೃಷ್ಟಿಯಲ್ಲಿ ಆಸಂಗತ 
ವಾದುದೆಂದೇ ಹೇಳಬೇಕು. ಜೇಮ್ಸನು ಇಂಥ ಪೊಳ್ಳು ಕಲ್ಪ ನೆಗಳನ್ನು ಹೊಡೆದು 
ಹಾಕಿ ತನ್ನ ವಿಚಾರವನ್ನು ಸ್ಪಷ ಪಡಿಸುತ್ತಾನೆ. ಅದೇನೆಂದರೆ, ಚಿತ್ರಕಲೆಯ ಚಿತ್ರ 
ಕಾದಂಬರಿಯೂ ಇತಿಹಾಸವೆಂಬುದೇ ಆಗಿದೆ. ಇತ್ರಿ- 


114 ಸಾಧನೆ 


ಹಾಸವೂ ಚಿತ್ರಕಲೆಯಂತೆ ಜೀವನ ನ್ನು ಪ್ರತಿನಿಧಿಸುವುದರಿಂದ ಇವೆರಡೂ ಕಲೆಗಳು 
ತಮ್ಮ ತಮ್ಮ ಉದ್ದೇಶಗಳನ್ನು ಸಾಧಿಸುವುದರಲ್ಲಿ ಹಿಂಜರಿ ಕಾರಣವಿಲ್ಲ. 
ಕಾದಂಬರಿಗೆ ಬೇಕಾಗುವಂಥ ಕಥಾವಸ್ತು ಅನೇಕ ಉಲ್ಲೇಖಗಳಲ್ಲಿ, ದಾಖಲೆಗಳಲ್ಲಿ 
ಸಿಗುತ್ತದೆ. ಇಂಥ ಮೂಲಗಳಿಂದ ವಸು ಿವನ್ನಾ ರಿಸಿಕೊಂಡ ಕಾದಂಬರಿಕಾರ 
ಅಳುಕದೆ, ಅಂಜದೆ ಧೈರ್ಯದಿಂದ ಮುಂದುಪಂಯ ಕೇಟಿ ಈ ಕಾರ್ಯದಲ್ಲಿ 
ಕಾದಂಬರಿಕಾರ ತ ತನ್ನ ಕಸಬಿನ ಒಳಗುಟ್ಟು ಗಳನ್ನು ಓದುಗರಿಗೆ ಗೊತ್ತುಮಾಡಿಕೊಡದೆ 
ತನ್ನ ಚಿತ್ರವನ್ನು. ಯಶಸ್ವಿಯಾಗಿ ಪಾ ಆದರೆ ಕೆಲವು ಅತ್ಯಂ 
ಒಳ್ಳೆಯ ಕಾದಂಬರಿಕಾರರು ತಮ್ಮ ಒಳಗುಟ್ಟುಗಳನ್ನು ಅಲ್ಲಲ್ಲಿ ಪ್ರದರ್ಶಿಸುವುದ 
ರಿಂದ ಅವರ ಕಾದಂಬರಿಗಳನ್ನು ಗಂಭೀರವಾಗಿ ಓದಂವ ಓದುಗರ ಕಣ್ಣಲ್ಲಿ ನೀರು 
ತರಿಸುವ ಕೆಟ್ಟ ಚಟವಿರುತ್ತದೆ. 


೧ 
© 
[4 


ಹೆದ್ರಿ ಜೇಮ್ಸ್‌ ತನ್ನದೆ ಬೀ ಅನುಭವವನ್ನು ಉದ್ದ ರಿಸುತ್ಲಾನೆ. ಇಂಥ ಅನುಭವ 


ಲ 
ಆತನಿಗೆ ಲ್ಯಂಥೊನಿ ಟ್ರೊ ಲೊಪ್‌ನ ಕಾದಂಬರಿಯೆನ್ನೊ ೀದುವಾಗ ಆಯಿತಂತೆ 

ಆ 5೨ಥೊನಿ ಟ್ರೊ ಲೊಪ್‌ ಕಾಸಿನಲ್ಲಿ ಆಥವಾ ಸ ಶೈ ಗತೆಗಳಲ್ಲಿ ತಾನು ನಿರೂಪಿಸುತ್ತಿರುವ 
ಸಿ ಓದಗ ನಡದ ಸಂಗತಿಯಾಗಿರದೆ ಬಜಿ "ಕಟು ಕಥೆ'ಯಾಗಿದೆಯೆಂದು ಹೇಳಿ, 
ಓದುಗರಿಗೆ ರಸಾಭಾಸ ಮಾಡಿಸಿ ಅವ ವರನ್ನು ಸಿಟ್ಟಿ ಸಬ್ಬಿನ ಸುವ ಪ್ರವೃತ್ತಿಯುಳ್ಳೆ 

ನಾಗಿದ್ದಾನೆ. ಇಂಥ ಪ್ರವೃತ್ತಿ ಜೇಮ್ಸ್‌ ನ ಅಭಿಪ್ರಾಯದಲ್ಲಿ ಒಂದು ಮಹಾಪ- 
ರಾಧ. ಇಂಥ "ಕ್ಷಮಾಯಾಚನೆ? ಪ್ರವ ತ್ತಿ ಗಿಬನ್‌ ಅಥವಾ ಮೆಕಾಲೆಯಂಥ 
ಇತಿಹಾಸಕಾರರಲ್ಲಿ ಬಂದರೆ ಎಷ್ಟು ಆಶ್ಚರ್ಯವಾಗುವದೊ ಅಷ್ಟೆ ಬ ಅಶ್ವರ್ಯ 
ಅ್ಯಂಥೊನಿ ಟೊ ನಿ ಲೊಪ್‌ನಲ್ಲಿ ಕಂಡುಬಂದರೂ ಆಗುವದು. ಕಾದಂಬರಿಕಾರ ಹೀಗೆ 
ಕ್ಷಮೆಯಾಚಿಸಿದರೆ ಆತ ಇತಿಹಾಸಕಾರರಂತೆ ಸತ ಶೋಧನೆ ಮಾಡಲಾರ ಎಂಬುದೆ 
ಅದರರ್ಥ. ಹೀಗೆ ಮಾಡಿದಲ್ಲಿ ಆತ ತನ್ನ ಮೂಲೋಡ್ಹೆ ಶಕ್ಕೆ ಕೊಡಲಿಪೆಟ್ಟು 
ಹಾಕಿಕೊಂಡಹಾಗಾಗುತ್ತ ದೆ. ಕಾದಂಬರಿಕಾರನಾಗಲಿ ಅಥವಾ ಇರುತ 
ಇವರಿಬ್ಬರ ಕೆಲಸವೂ ಮಾನವನ ಗತಕಾಲವನ್ನು ಆಥವಾ ಮಾನವಕಾರ್ಯಗಳನ್ನು 
ನಿಶೂಪಿಸುಪುದೇ ಆಗಿದೆ, ತೋರಿಸುವುದೇ ಆಗಿದೆ. ಅದರೆ ಇವರಿಬ್ಬರ ನಡುವೆ ಭೇದ- 
ವೇನೆಂದರೆ ತನ್ನ ಕೆಲಸಕ್ಕಾ ಗಿ ಬೇಕಾಗುವ ಸಾಮಗ್ರಿ ಯನ್ನು ಸಂಗ್ರಹಿಸುವುದರಲ್ಲಿ ಇತಿ 
ಹಾಸಕಾರನಿಗಿಂತ ನಿನನ ರಿಕಾರನಿಗೆ ಹೆಚ್ಚು ತೊಂದರೆಯಾಗುತ್ತ ದೆ. ಈ ಕಾರ್ಯವು 
ಕೇವಲ ಸಾಹಿತ್ಯ ಕವಪ್ಟೆ € ಆಗಿರದೆ ಇನ್ನೂ 'ಒಟಿಜೆ ಹೆಜ್ಜೆ ಮುಂದೆ ಹೋಗಬೇಕಾಗಂ 
ತ್ತದೆ. ಆದ್ದ. ರಿಂದ” ಈ; ಕಾರ್ಯದಲ್ಲಿ ಕಾದ ಬರಿಕಾರ ಎಷ್ಟೆ ಷ ಷ್ಟು ಯಶಸ್ವಿ ಯಾಗು 
ತ್ತಾನೋ ಅಷ: ಷ್ಟು ಮರ್ಯಾದೆ ಆತನಿಗೆ ಸಿಗುತ್ತದೆ. ಆದ್ದ ರಿಂದಲೇ ಕಾವನಿಬರಿಕುರ 
ನ£ ಚಿತ್ರಕಾರನಲ್ಲಿರಬೇಕಾದ ಗುಣಗಳೂ, ತತ್ವಜ್ಞಾ ನಿಯಲ್ಲಿರಬೆ "ಕಾದ ಗುಣಗಳೂ 


ಮಿಲಿತವಾಗಿರುತ್ತವೆ. 


acc Sd aii i dk 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ಧಾಂತ. 115 


ಜೇಮ್ಸ್‌ ನ ಅಭಿಪ್ರಾಯದಲ್ಲಿ ಕಾದಂಬರಿ ಅತ್ಯ ೦ತ ಕಲಾಪೂರ್ಣವಾಗಿರಬೆ ಇ 
ಎಂಬುದು ಅತ್ಯ ೦ತ ಸಾಮಾನ್ಯ ಸೂತ್ರ ವಾಗಿದೆ. ಆತ ತನು ಕೆಲವು ಪ್ರೊಟೆಸ್ಟಂ ಸೆ 
ಜನಾಂಗಗಳಲ್ಲಿ ಬರಯ ಉದ್ದೆ ಶ್ಲ ಪ ಭಾವಗಳು ಅಪಾಯಕಾರಿಯಾಗಿವೆ ಎಂಬ 
ತಪ್ಪು ಅಭಿಪ್ರಾಯಂ ಕಂಡುಬರುತ್ತಿ "ಜಿಯೆಂದು ಹೇಳಿ ತನ್ನ ವಿ ವಿಚಾರವನ್ನೂ ಸ್ಪಷ್ಟ ¥ 
ಪಡಿಸುತ್ತಾನೆ. ಕೆಲವರು ಕಾದಂಬರಿಯೆಂದರೆ ಬರೀ ತತ್ವವಿವೇಚನೆ ಎಂದು 'ಭ್ರಮಿಸಿ- 
ದರೆ, ಇನ್ನು ಕೆಲವರು ಅದೊಂದು ಬರೀ ಮನಕ ಸಾಧನವೆಂದೂ ಭಾವಿಸು 
ತ್ತಾರೆ. PAR ಕಾದಂಬರಿಕಾರರು ಅತಿ ಗಂಭೀರ ಪ್ರವ § ತ್ತಿಯುಳ್ಳ ವರಾಗಿದ್ದು ದ- 
ರಿಂದ ಮನರಂಜನೆಯ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸುವುದಿಲ್ಲ. ಇನ್ನು 
ಕೆಲವು ಲೇಖಕರು ಅತಿಮನರಂಜನೆಯಲ್ಲಿ ತೊಡಗಿದುದರಿಂದ ತ ಕಡೆಗೆ ಲಕ್ಷ್ಯ- 
ಗೊಡುವುದಿಲ್ಲ. ಇದೇ ಕಾರಣದಿಂದಾಗಿ ಓದುಗರಲ್ಲಿ ಎರಡು ಪ 1ರಗಡಗಳಾಗಿ ಅವರು 
ತಮಗೆ ರುಚಿಸಿದ ತತ್ವವಿವೇಚನೆಯ ಭಾಗಗಳನ್ನೋ ಅಥವಾ ಮನರಂಜನೆಯ ಭಾಗ 
ಗಳನ್ನೋ “ಹಾರಿಸಿ ಮುಂದೆ ಹೋಗಿಬಿಡುತ್ತಾರೆ. ಇನ್ನು ಕೆಲವು ಜನ ಕಾದಂಬರಿ 
ಯೆಂಬುದು ಒಂದು “ಒಳೆ ಯಂ” ಕೃತಿಯಾಗಿರಬೇಕೆಂದು ಹೇಳುತ್ತಾರೆ. ಒಳ್ಳೆಯ 
ದೆಂದರೆ ಹೇಗಿರುತ್ತದೆ ಎಂಬ ಪ್ರಶ್ನೆಗೆ ಇವರೆಲ್ಲರೂ ತಮ್ಮದೇ ಆದ ಬೇರೆ 'ಬೇರೆ 
ತರಹದ ನಿರೂಪಣೆಗಳನ್ನು ಕೊಡುತ್ತಾರೆ. ಒಬ್ಬರು ಕಾದಂಬ ರಿ ಕೇವಲ ಸದ್ಗುಣಿ- 
ಗಳ, ಬೆಳೆಯುತ್ತಿರುವ ಜನರ ಜೀವನವನ್ನು ಮಾತ್ರ ಚಿತ್ರಿಸಬೇಕೆಂದು ಹೇಳೆದರೆ, 

ನ್ನೊಬ್ಬ ರು ಕಾದಂಬರಿಗೆ ಭಯ” ಮುಕ್ತಾ 'ಹುಎರಬೇಕೆಂದೂ ಬೇರೆ ಬೇರೆ 
ಹಾರ ದ ದುಃಖಿಸುವವರೆಲ್ಲರಿಗೂ ಬಹುಮಾನಗಳನ್ನು, ನಿವೃತ್ತಿ ವೇತನಗಳನ್ನು, 
ಗಂಡಂದಿರನು » ಹೆಂಡಂದಿರನ್ನು, ಕೂಸು ಕುನ್ನಿಗಳನ್ನು ಲ ಇನ್ನಿ ತರ ಸಾವಿರಾರು ವಸ್ತು 
ಗಳನ್ನು ಹಂಚಿ; ಉತ್ತೇಜಕ ಹೇಳಿಕೆಗಳನೂ ಕೆ ಜೋಡಿಸಿರಬೇಕೆಂದೂ ಹೇಳುತ್ತಾರೆ. 
ಮತ್ತೊ ಬ್ಬ ರು ಕಾದಂಬರಿಯುದ್ದ ಕ್ಕೂ ಘಟನೆಗಳು, ಕಾರ್ಯಪ್ರವಾಹಗಳಿರ 
ಬೇಕೆಂದೂ. ಅಂದರೆ ಓದುಗರಿಗೆ ಮುಂದೆ ಮುಂದೆ ಜಿಗಿದು i ಓಿಓಿಂದು 
ದನ್ನು ಊಹಿಸಲು ಸಾಧ್ಯ ವಾಗುವುದೆಂದೂ ಹೇಳುತ್ತಾರೆ. ನಿಗೂಢ ಅಪರಿಚಿತ 
ವ್ಯಕ್ತಿಯಾಗಿರಬಹುದು : 9? ಕಳೆದುಹೋದ ಉಯಿಲು ಸಿಕ್ಕಿ ತೋ ಹೇಗೆ' ಎಂಬು 
ದನ್ನು ಊಹಿಸಬಹುದು. ಹೀಗೆ ಮಾಡುವಾಗ ಎಷ್ಟೇ ಉ ದ್ದ ದ್ದ ವಾದ ವರ್ಣನೆ, 
ವಿಶ್ಲೆ (ಷಣೆಗಳು ಬಂದರೂ ಆತನಿಗೆ ಲಕ್ಷ್ಯ ಭಂಗವಾಗುವುದಿಲ್ಲ. ನ ಹೀಗೆ ಬೇರೆ ಬೇರೆ 
ಓದುಗರು ಬೇರೆ 'ಬೇರೆ ಅಭಿಪ್ರಾ ಯಗಳನ್ನು ಮಂಡಿಸಿದರೂ ಒಂದು ವಿಷಯದಲ್ಲಿ 
ಮಾತ್ರ ಅವರೆಲ್ಲರೂ ಏಕಾಭಿಪ್ರಾಯವಳ್ಳ ವರಾಗಿದ್ದಾರೆ. ಆದೇನೆಂದರೆ ಕಾದಂಬರಿ 

ಎಲ್ಲಿ ಬರುವ “ಕಲಾವಂತಿಕೆ ಅವರ ರಸಾಸ್ವಾದವನ್ನು ಕೆಡಿಸುತ್ತದೆ ಎಂಬುದು. 
ಚ ಕಾರಣವೆಂದರೆ ಅಲ್ಲಿ ಬರುವ ವರ್ಣನೆಗಳು ಎಂದು ಕೆಲವರು ಹೇಳಿದರೆ 
ಇನ್ನು ಕೆಲವರು ಅನುಕಂಪರಾಹಿತ್ಯ ಎಂದು ಹೇಳುತ್ತಾರೆ. . "ಆನಂದಮಯ 
ಮುಕ್ತಾ ಯ?ವನ್ನು ಆನೇಕ ಓದುಗರು ವಿರೋಧಿಸುತ್ತಾರೆ. ಕೆಲವರಿಗೆ ಕಾದಂಬರಿಯ 


116 ಸಾಧನೆ 


“"ಮುಕ್ತಾಯ'ವೆಂಬುದು ಒಂದು ಭೋಜನದ ನಂತರ ಆಸ್ವಾದಿಸುವ ಫಲಹಾರ 
ಮತ್ತು ಬರ್ಫಗಳಿದ್ದಂತೆ. ಕಾದಂಬರಿಕಾರನೆಂದರೆ ಭೋಜನಾನಂತರ ಫಲಹಾರ 
ಎ 
eC ಇರಿತ ಕಾಲ. ನಾವಿ ತೆ. 
ವನ್ನು ನಿಷೀಧಿಸುವ ವೈದ್ಯನಂ 


ಜೇಮ್ಸ್‌ ಹೇಳುವಂತೆ ಇತ್ತಿತ್ತಲಾಗಿ ಅನೇಕ ಸಾಹಿತಿಗಳು ಅತ್ನಂತ ವೇಗವಾಗಿ, 
ಅತ್ಯಂತ ಸರಳವಾಗಿ ತಮ್ಮ ಕಲಾಕ ಗತಿಗಳನ್ನು ರಚಿಸುತ್ತಿದ್ದಾರೆ. ಕೆಲವು ಒಳೆ ಸಯ 
ಕಾದಂಬರಿಗಳೊಂದಿಗೆ ಅನೇಕ ಕೆಟ್ಟ ಸ ಕಾದಂಬರಿಗಳೂ ಹ. ಟ್ಟಿಕೊಂಡಿವೆ. ದಂಬರಿ 
ಗಳ ಸಂಖ್ಯಾ ಬಾಹುಳ್ಯ ದಿಂದ ಸಾಹಿತ್ಯ ಕ್ಷೇತ್ರ ಹೊಲಸಾಗಿ ಹೋಗಿದೆ. ವನದ 
ಇತರ ರಂಗಗಳಲ್ಲಿ ದ ಕ್ಷೇತ್ರ ದಲಿಯೂ ಅಸಭ್ಯತ ತನ ಪ್ರವೇಶಿಸಿ, 
ಮೆರೆಯುತ್ತಿ ದೆ. ಇಂಥ ಪರಿಸ್ಥಿ ತಿ-ಇದ್ದಾ ಗ್ಯೂ ಒಳೆ ಯ ಹಾರ ಮತ್ತು ಕೆಟ್ಟ 
ಕಾದಂಬರಿಯ ನಡುವೆ ಇರುವ ಅಂತರವನ್ನು ದರು ಹೇಳಿಯೇ ಹೇಳುತ್ತಾ ರ 
ಜೇಮ್ಸನ ಅಭಿಪ್ರಾಯದಲ್ಲಿ ಯಾವುದೇ ಒಂದು ಕಾದಂಬರಿ ಯಶಸ್ವಿಯಾಗಿರ 
ಬೇಕಾದರೆ ಅದು "ಪೂರ್ವ ನಿಶ್ಚಿತ ತ'(80110/))ತತ ಸಗಳ ಮೇಲೆ ನಿಂತಿರದೆ, ಸುವ 
ವಾಗಿ ಪ್ರಯೋಗಾತ [ಕವಾಗಿರಬೇಕು. “ಪ್ರಯೋಗ'ವೆಂದರೆ "ಸ್ವಾತಂತ್ರ 8 ವಂದೇ 
ಅರ್ಥ. ಕಾದಂಬರಿಯಲ್ಲಿ ಒಬ್ಬ ಓದುಗ ನಿರೀಕ್ಷಿಸುವ ಅತ್ಯು ತ್ತಮ ಇತ” ಅದು 
“ಅಭಿರುಚಿಕರ' ವಾಗಿರಬೇಕೆಂಬುದು. ಹೀಗೆ ಕಾದಂಬರಿಯನ್ನು “ಅಭಿರುಚಿಕರ'ವಾಗಿ 
ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಈ ಮಾರ್ಗಗಳು ಎಷ್ಟು ತರಹದ 
ಮನೋವೃತ್ತಿ ತಳ ಕಾದಂಬರಿಕಾರರಿರುತ್ತಾ ರೊ ಅಷ್ಟು ಸಂಖ್ಯೆಯಲ್ಲಿದೆ ಎಂದು 
a ಒಂದು ಕಾದಂಬರಿ ಯಶಸಿ  ಯಾಗಿರಬೇಕಾದರೆ ಆದು ಇತರ 
ಲೇಖಕರಿಗಿಂತ ಭಿನ್ನ ವಾದ ಕಾದಂಬರಿಕಾರನ ವೈ ಶಿಷ ಪೂರ್ಣವಾದ ವ್ಯ ಕ್ರಿತ್ವದ 
ಫಲವಾಗಿರಬೇಕು. ಸೂ ಲವಾಗಿ ಹೇಳುವುಡಾದು, ಕಾದಂಬರಿ ಒಂದು ವೈ ಯಕ್ಷಿ ಕ 
ವಾಗಿ ಮತ್ತು ನೇರವಾಗಿ ಹಿಡಿದಿಟ್ಟ ಜೀವನದ ಪ್ರಭಾವ. ಇದರ ಮೀ 
ಕಾದಂಬರಿಯ ಮಹತ್ವ ಅವಲಂಬಿಸಿರುತ್ತ ದೆ. ಈ “ಜೀವನ-ಪ್ರಭಾವ'ದ ತೀವ್ರತೆ 
ಹೆಚ್ಚು ಕಡಿಮೆಯಾದಂತೆ ಕಾದಂಬರಿಯ ಮಹತ್ವವೂ ಹೆಚ್ಚು ) ಕಡಿಮೆಯಾಗುತ್ತ ದ್ನ 
ಆಶ್‌ ಕಾದಂಬರಿಕಾರನಿಗೆ ಅನುಭವಿಸುವ ಹಾಗೂ” ಅನುಭವಿಸಿದ ುದನ್ನು ಅಭಿವ್ಯಕ್ತಿ 
ಸುವುದರ ಸ್ವಾತಂತ್ರ ತಎರದಿದ್ದರೆ ಆತನ ಕಾದಂಬರಿಗೆ ತೀವ್ರ ತೆಯಾಗಲಿ, ಮಹತ್ವ 
ವಾಗಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಅನುಸರಿಸಲಿಚ್ಛಿ ಸುವ ಮಾರ್ಗ, ಚಿತ್ರಿಸ 
ಬೇಕೆಂದಿರುವ ರಸ, ತುಂಬಬೇಕೆಂದಿರುವ ಆಕಾರ-ಇವೆಲ್ಲ ಆತನ ಸ್ವಾತಂತ್ರ ವನ್ನು 
ಮೊಟಕುಗೊಳಿಸುವುದರ ಇಲ್ಲವೆ ಹತ್ತಿಕ್ಕುವುದರ ಪರಿಣಾಮಗಳೇ ಆಗಿರುತ್ತದೆ, 
ಓದುಗರು ಕಾದಂಬರಿಯಲ್ಲಿ ಕಥಾವಸ್ತುವನ್ನು ಗುರುತಿಸಿದ ನಂತರವೆ ಅದರ “ಆಕಾರ? 
ವನ್ನು Res: ಅಂದರೇನೆ ಕಾದಂಬರಿಕಾರನ ವೈಶಿಷ್ಠ ಶ್ಯ ಪೂರ್ಣವಾದ 
ವ್ಯಕ್ತಿ 


ತ್ವವನ ಸ ತಿಳಿದುಕೊಂಡು ಆತನ ಮಟ್ಟವನುಂ  ನಿರ್ಧರಿಸಲನುಕೂಲವಾಗುತ್ತದೆ. 


ಗ ಚ್‌ 


ಗ 


ಹೆನ್ರಿ ಜೇಮ್ಸ್‌ ನ ಕಾದಂಬರಿ k ೦ತ 117 
": ಅದರ ನಂತರ ಆತ ಯಾವ ಮಾರ್ಗವನ್ನು ಅನುಸ ತ್ತಾನೆ ಎಂಬುದನ ನ್ನ ತಿಳಿದಂ 


ಕೊಳ್ಳೆ ಬಹುದು, ಸಾಮ್ಯ ವೆ ಫಷಮ್ಯಗಳನ್ನು Wer. ್ನ ಆಂಡ್‌ ನಾವು 
ಅತ್ಯ ರಿತ ಮ ಮೋಗುಜನ ವಾದ ರಸಾಸ್ವಾದವನ್ನನುಭವಿಸಬಹುದು, ಅದರ ಗುಣ 
ಮಟ್ಟ ವನ್ನು ನಿರ್ಧರಿಸಬಹುದು, “ಕಾರ್ಯ ನಿರ್ವಹಣೆ'ಯ ಪರೀ ಕೆಗೆ ಅದನ್ನು 
ಒಳಪಡಿಸಬಹುದು. ಈ "ಕಾರ್ಯನಿರ್ವಹಣೆ'ಯ ಸಾಮರ್ಥ್ಯ ಸ್ವತಃ ಲೇಖಕನಿಗೇ 
ಸೇರಿದ್ದು ಅಲ್ಲದೆ ಅತ್ಯಂತ ವೆ ವೈಯಕ್ತಿಕವಾದದ್ದು. ನಾವು ಅದರ ಮೂಲಕವೆ 
ಆತನನ್ನು ಅಳೆಯುವುದು. ಆತ ಇಂಥ ಕಾರ್ಯ ನಿರ್ವಾಹಕನಾಗಿ ಮಾಡಬೇಕಾದ 
ಪ್ರಯೋಗ, ಶೋಧಗಳಿಗೆ, ಪ್ರಯತ್ನಗಳಿಗೆ, ಗಳಿಸಬೇಕಾದ ಯಶಸ್ಸಿಗೆ ಕೊನೆಯೆಂ 
ಬುದೇ ಇಲ್ಲ. ಈ ಕೊನೆಯಿಲ್ಲದಿರುವುದೇ ಆತನ ಲಾಭ, ವಿಲಾಸ, ನೋವ್ಯುಮತ್ತು 
ಹೊಣೆಗಾರಿಕೆಗಳಾಗಿವೆ. ನ” ಕ್ರಮೇಣವಾಗಿ ಹೆಜ್ಜೆ ಯಿಂದ ಹೆಜ್ಜೆ ಗೆ ಕಲಾಸಾಧನೆ 
ಮಾಡುವಲ್ಲಿ ಆತ ಚಿತ್ರಕಾರ ಹೋಲುತ್ತಾ ನೆ. ಅದನ್ನು ಆತ ನಿರ್ವಹಿಸುವ 
ರೀತಿ ಆತನಿಗೊಬ್ಬ ನಿಗೆ ವ pr: ರುವ ಗೌಪ್ಯ. ಆತ ಅದನ್ನು ಇತರರಿಗೆ 
ಹೇಳ! ಬಯ ಹೇಳಲಾರ. ಚಿತ್ರಕ ರನೊಬ್ಬ ಹೇಗೆ ಚಿತ್ರ ಬರೆಂ ಯಜ ಓಹ್‌ 
ಪ್ರಾಥಮಿಕ ತತ್ವಗಳನ್ನು ಇತರರಿಗೆ ಕಲಿಸಬಲ್ಲ. ಆ ಕದಿ ಒಂದು ಒಳ್ಳೆ ಯ' 
ಚಿತ್ರವನ್ನು ನೋಡಿ ಆಥವಾ ಒಂದು ಒಳ್ಳೆ ಯ ಕಾದಂಬರಿಯನ್ನು ಓದಿ, ಅವುಗಳನ್ನು 
ಚೆನ್ನಾಗಿ ಅಭ್ಯಸಿಸಿ, ಚಿತ್ರ ಹೇಗೆ ತೆಗೆಯಬೇಕು, ಕಾದಂಬರಿಯನ್ನು ಹೇಗೆ ಬರೆಯ 
ಬೇಕೆಂಬುದನ್ನು ಸಾಮಾನ್ಯ ಮನುಷ್ಯ ನಾದವ ಕಲಿಯಬಹುದು. ಆದರೂಸಹಿತ 
'ಚಹತಿಯಾದವ ತನ್ನ ಶಿಷ ನಿಗೆ ಜೀಟಧಿಸು ುವ ರೀತಿ ಹೀಗೆ: “ನಿನಗೆ ತಿಳಿದ, ನಿನಗೆ 
ಬಂದ ರೀತಿಯಲ್ಲಿಯೆ. ಬರೆ.” ಪ್ರತಿಯೊಬ್ಬ ಕಾದಂಬರಿಕಾರನೂ ತನಗೆ ಸಾಧ್ಯವಾ 
ದಷ್ಟುಮಟ್ಟಿಗೆ ತನ್ನ ಕಲಾಕೃ ತಿಗೆ ಮೆರುಗು ಕೊಡುತ್ತಾನೆ. ಆತನು ಅದನ್ನು 
ಇಷ್ಟೇ ಪ್ರಮಾಣದಲ್ಲಿ ಹೀ ಸಯೇ ಮಾಡಬೇಕೆಂಬ ಯಾವ ಕಟ್ಟುನಿಟ್ಟೂ ಇಲ್ಲ. 
ಹೆನಿ- ಜೇಮ್ಸ್‌ ಹೇಳಿದಂತೆ ವಿಜ್ಞಾನ ನಿಶ್ಚಿ ತವಾಗಿರುವಂತೆ ತಲೆಯೂ ನಿಶ್ಚಿ ತವ್‌ಗಿರಲ 
ಸಾಧ್ಯವಿದೆ. ಆದರೂ ಸಹಿತ ಈ ನಿಶ್ಚಿತತೆಯ ಅಂಶ ಉಳಿದೆಲ್ಲ ಕಲೆಗಳಿಗಿಂತ ಚಿತ್ರ 
ಕಲೆಯಲ್ಲಿ ಹೆಚ್ಚಾಗಿರುತ್ತದೆ 

ಬಿರುುಂಟ್‌ ಅವರು ಚಿತ್ರಕಲೆಯ ತತ್ವಗಳಾದ *ಸಾಮರಸ್ಯ' “*ಸಮಿಾಚೀನ 
ದೃ ಷ್ಟಿ” ಮತ್ತು “ಪ್ರಮಾಣ” (harmony; perspective & proportion) 
ಗಳನ್ನು ಚಿತ ಕಲೆಯ 'ಎದಾ ರ್ಥಿಗಳಿಗೆ ಕಲಿಸುವಷ್ಟು ಸ್ಪಷ್ಟವಾಗಿಯೇ ಕಾದಂಬರಿಯ 
ತತ್ವ ಗಳನ್ನೂ ಸಾಹಿತ್ಯ ಸಾಧಕರಿಗೆ ಕಲಿಸಬಹುದೆಂದು ಹೇಳುತಾ ರೆ. ಆದರಂತೆಯೆ 
ಭರಂಬಂಣಯಹದವ ತನ್ನ ಅನುಭವ ಸಾಮಗ್ರಿ ಇದ್ದ ರೆ ಮಾತ್ರ ಬರೆಯುವ 
ಸಾಹಸಕ್ಕೆ ಕೈಹಾಕಬೇಕು. ಅಲ್ಲದೆ, ಆತನು ಚಿತ್ರಿ ಸುವ ಪಾತ್ರ ಗಳು ನಿಜ ಜೀವನದಲ್ಲಿ 
ಕಾಣಸಿಗುವ ವ್ಯಕ್ತಿಗಳಂತೆ ನೆ ಗೈ ಜವಾಗಿರಬೇಕು. ಕಾದಂಬರಿಕಾರ ತನಗೆ ಸಾಕಷ್ಟು 


118 | ಸಾಧನೆ 


ಅನುಭವವಿಲ್ಲದ ಕ್ಷೇತ್ರದಲ್ಲಿ ಕೈ ಹಾಕಬಾರದಂ. ಉದಾಹರಣೆಗೆ ಹಳ್ಳಿಯಲ್ಲಿ ಬೆಳೆದ : 
ಹೆಣ್ಣು ಮಗಳು, ಸೈನಿಕ ಜೀವನದ ಬಗೆಗೆಯಾಗಲಿ, ಪೇಟೆಯ ಜೀವನದ ಬಗೆಗಾಗಲಿ 
ಕಾದಂಬರಿಯನ್ನು ರ್‌ ಹೊರಡಬಾರದರಂ ; ಪಾತ್ರ ಚಿತ್ರಣ ಸಃ ಷ ವಾಗಿರ 
ಬೇಕು ; ಪಾತ್ರ ೫ ಳನ್ನು ಉದ್ದು ದ್ದ ವಾಗಿ ವರ್ಣಿಸಬಾರದು ; ಇಂಗ್ಲಿಷ್‌ ಕಾ 
ಒಂದು "ಪ್ರಜ್ಞಾ ಪ 3 ೈತಿಕ ಉದ್ದೇಶವಿರಬೇಕು ; ಕೇವಲ ಕ ಲಿಯಂನು 
ಎಶ್ಲೆ ಹಷಿಸುವುದರೆ ಮೂಲಕ ಕಾದಂಬರಿಯ ಮೌಲ್ಯ ನಿರ್ಣಯ ಮಾಡುವದು 
ಅಸಾ ವಾದದ್ದು ; ಕಾದಂಬರಿಯಲ್ಲಿ ಅತ್ಯಂತ ವಹತ್ವ ಜೆ ಅಂಶವೆಂದರೆ ಅದರಲ್ಲಿಯ 
ಕಥಾವಸ್ತು ; ಕಾದಂಬರಿಯಲ್ಲಿ ಕಥಾವ ಸುವೇ ಸರ್ವಸ್ಪ ವಾಗಿರುವುದು. ಬಿರುಂಟ್‌ನ 
ಈ ಎಲ್ಲ ಅಭಿಪ್ರಾಯಗಳ ಹಿಂದಿರುವ ಮೂಲೋದ್ದೇಶವನ್ನು ಹೆನ್ರಿಜೇಮ್ಸ್‌ 
ಸಾಮಾನ್ಯವಾಗಿ ಒಪ್ಪಿಕೊಂಡರೂ ಅನೇಕ ವಿವರಗಳಲ್ಲಿ ಆತ ಬಿರೆಬುಂಟ್‌ನಿಗಿಂತ 
ಬ ನಾಗಿದ್ದಾ ನೆ... ಉದಾಹರಣೆಗೆ ಚಿತ್ರಕಲೆಯ ತತ್ವಗಳಾದ "ಸಾ :ರಸ್ಯ?, 
ಬೀನ “ದೃ ಹ್ಹಿ, ಹಾಗೂ "ಪ್ರಮಾಣ? ಅಂತಿಯ ಕಾದಂಬರಿ ತತ್ವಗಳು 
ೂಚ್ಯವಾಗಿರಃ ಬು ವೆ ವಿನಾ ಬಿ ತವಾದವುಗಳಲ್ಲ ಎಂದು ಹೇಳುತ್ತಾನೆ. ಇದೇ 
ನ ಇ ಹೆಚು ಿ ಸ್ಪಷ್ಟಪಡಿಸ ವುದರ ಸಲುವಾಗಿ ಹೆನ್ರಿಜೇವಕ್ಸ್‌ ಮುಂದು 
ವರಿದು ಹೇಳುತ್ತಾ ತೆ. ಕಾದಂಬರಿಕಾರನ ಹೃದಯಕ್ಕೆ ತಟು” ಶವಂಥ, "ಹವನ ಮನ 
ಸ್ಲನ್ನು ಸೆರೆಹಿಡಿಯುವಂಥ ಪ ಪಾತ್ರಗಳು, ಸನ್ನಿ ವೇಶ ಕ್ಯ ನಜವಾದವುಗಳು' ಎಂದು 
ಸಾಮಾನ್ಯವಾಗಿ ಹೇಳಬಹುದು. ಆದರೆ ಅವು ಎಷ್ಟು ಪ್ರಮಾಣದಲ್ಲಿ ನಿಜವಾದವು 
ಗಳು ಎಂಬುದನ್ನು ನಿರ್ಧರಿಸುವುದು ಬಹು ಪ್ರಯಾಸದ ಕೆಲಸ. ಉದಾಹರಣೆಗೆ 
ಡಾನ್‌ ಕ್ಸಿ ಗ್ದ ಟ್‌ ಅತು ಮಿ॥ ಮಿಕಾಬರ್‌ ನಂಥ ಪಾತ್ರಗಳ ನ್ಸೈ ಜತೆ ಬಹುಸೂಕ್ಷ್ಮ 
ವಾಡುದು. ಏಕೆಂದರೆ ಅವರ ನೈ ಜತೆ ಲೇಖಕರ ವೈ ಯಕ್ಕಿಕ in ದರ್ಶನದಿಂದ 
ನಿರ್ಧರಿತವಾದುದಂ. ಹೀಗಾಗಿ "ಅವರಿಬ್ಬರ ನ್ಸೈ ಜತೆಯಲ್ಲಿರುವ ಪ್ರತಿಶತ ಪ್ರಮಾ 
ಣದ ಭೇದವನ್ನು ಗಣಿತದ ರೂಪದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅಂಥ ಪಾತ್ರ 
ಗಳನ್ನು ಇತರೆ ಸಾಹಿತ್ಯ ಸಾಧಕರು ಅನುಕರಣೀಯ” ನಮಣಟನೆಗಳೆಂದೂ ಸಿ ೀಕರಿಸಲಾ 
ಸತ ಒಂದುವೇಳೆ "ತಾಗ ಮಾಡಿದರೂ ಅದರಲ್ಲಿ ಯಶಸ್ವಿ ಯಾಗುವ ಸಂಭವ 
ಎಲ್ಲ. ಒಂದು ಉತ್ತಮ ಕಾದಂಬರಿಯನ್ನು ಬರೆಯಬೇಕಾದರೆ ಕಾದಂಬರಿಕಾರನಿಗೆ 
ನೈ ಜತೆಯ ಪ್ರಜ್ಞೆ ಖಂಡಿತವಾಗಿ ಇರಬೇಕು ಎಂಬುದು ನಿರ್ವಿವಾದವಾದರೂ, ಆ 
ವ್ರಜ್ಞಿ ಹೇಗಿರುತ್ತ ದೆಂಬುದನ್ನು ಸಿದ್ಧ ಮಾಡಿತೋ:ರಿಸುವುದು ಕಷ್ಟಸಾಧ್ಯವಾದ 
ಕೆಲಸವಾಗಿರುತ್ತದೆ. ಮಾನವ ಜೀವನೆವೊ ಅತ್ಯಂತ ವಿಶಾಲವಾದುದಾಗಿದೆ 
ಹೀಗಾಗಿ ಮಾನವ ಐ ಜೀವನಕ್ಕೆ ಲಕ್ಷೋಪಲಕ್ಷ ರೂಪ, ಆಕಾರಗಳಿವೆ. ಇಂಥ ವಿಶ್‌ಲ 
ಜೀವನದ ಗಂಧ ಕೆಲವು ಕಾದಂಬರಿ-ಪುಷ್ಟ ಗಳಿಗಿದ್ದ ರೆ, ಇನ್ನು ಕೆಲವುಗಳಿಗೆ ಅದು 
ಇರುವುದಿಲ್ಲ. ಪುಷ್ಪ ಗಳನ್ನು ಓರಣವಾಗಿ. ಕಲಾತ" ವಾಗಿ ಹೊಂದಿಸಿ ಪುಷ್ಪ ಗುಚ್ಛೆ 
ವನ್ನು ಹೇಗೆ ತ: `ಾರಿಸಬೇಕೆದು ಹೇಳಬಹುದೆ ಹೊರತು ಹೂವುಗಳಲ್ಲಿನ ಗಂಧವನ್ನು 


ನ 


ಕ್ಮ್ಮ್ಮ್ಮ್ಪ್ನಸ್ನಸ*ಸೂ 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ದಾಂತ 119 
ಆ 


ಹೇಗೆ ಹಿಡಿದಿಡಬೇಕೆಂಬುದನ್ನು ಹೇಳಲಾಗದು. : ಸಾಹಿತಿ ಅದರಲ್ಲಿಯೂ ಈಗ ನಾವು 
ವಿವೇಚಿಸುತ್ತಿರುವ ಬರಾ ರು ಅನುಭವದಿಂದಲೇ ಬರೆಯಬೇಕೆಂಬ 
ವಾದ ಒಂದು ಹಾಸ್ಯವಾಗಿ, ಅರ್ಧ ಸ ಸತ್ಯವಾಗಿ ಕಾಣಿಸುತ್ತದೆ. ಏಕೆಂದರೆ ಅನುಭವ- 
ವಾದಕೂಡಲೆ ಕೆಲವು ಪ್ರ ಶ್ನೈಗಳು ಏಳುವುದು ಸಹಜ. ಉದಾಹರಣೆಗೆ ಕಾದಂಬರಿ 
ಕಾರ ಯಾವತರಹದ ಅನುಭವವನ್ನು ಚಿತ್ರಿ ಸಬೇಕು? ಅಲ್ಲದೆ ಅಂಥ ಅನುಭವ 
ಎಲ್ಲಿ ಪ್ರುರಂಭವಾಗಿ ಎಲ್ಲಿ ಮುಕಾ ಯಗೊಳ್ಳುತ್ತ ತ್ನದೆ ? ಇದಕ್ಕೆ ಉತ್ತರವಾಗಿ ಹೆನ್ರಿ 
ಜೇಮ್ಸ್‌ ಸ್ಪಷ್ಟವಾಗಿ ಹೀಗೆ ಹೇಳುತ್ತಾನೆ: ಅನುಭವಕ್ಕೆ ಮಿತಿಯೆಂಬುಡೇ ಇಲ್ಲ. 
ಅದು ಎಂದಿಗೂ "ಸಂಪೂರ್ಣ? ವಾಗುವುದಿಲ್ಲ. ಅದೊಂದು ತರಹದ ಏಶಾಲ 
ವಾದ ಸಂವೇದನೆ; ಅದೊಂದು ಅತಿಸ ಸೂಕ್ಷ್ಮ ವಾದ ರೇಶ್ಮೆ ಯ ತಂತುಗಳಿಂದ ವತಾಡಿದ 
ಜೇಡನ ಬಲೆ ಇದ್ದಂತಿದ್ದು ಅದು ಪ ಪ್ರಜ್ಞೆ ಯ ಕೋಣೆಯಲ್ಲಿ ನೇತಾಡುತಿ ತ್ತ 
ಗಾಳಿಯಲ್ಲಿ ಹಾರಾಡುತ್ತಿದ್ದ ಸೂಕ್ಷ್ಮ ತಿಸೂಕ್ಷ್ಮ ಅಣುಗಳನ್ನು, ಕಣಗಳನ್ನು 
ಯಾಗಿ ಹಿಡಿದುಕೊಂಡಿರುತ್ತದೆ. ಇದನ್ನೇ ಇನ್ನೊ ೦ದು ರೀ ತಿಯಲ್ಲ bi 
ದರೆ, ಅನುಭವವೆಂಬುದು ಮಾನಸಿಕ ನಹವ ಆಗಿದೆ. ಸಾಹಿತಿಯ, 
ಅದರಲ್ಲಿಯೂ ಪ್ರತಿಭಾಶಾಲಿಯಾದ ಸಾಹಿತಿಯ ಮನಸ್ಸು ಕಲ್ಪನಾಲಹರಿಯಲ್ಲಿ 
ದ್ದಾಗ ಜೀವನದ ಅತ್ಯಂತ ಸೂಕ್ಷ್ಮವಾದ ಸುಳುವು ಸೂಚನೆಗಳ ನ್ನ್ನು ಗೆ. ಗ್ರಹಿಸುತ್ತದೆ- 
ಯಲ್ಲದೆ ವಾಯುತರಂಗಗಳನ್ನೇ ಜೀವನ ದರ್ಶನಗಳನ್ನಾಗಿ ಮಾರ್ಪಡಿಸುತ್ತದೆ. 
ಹಳಿ ಗೀಯ ಹೆಣ್ಣು ಮಗಳು ಸೆ ನಿಕರ ಜೀವನದ ಬಗೆಗೆ ಏಸ ನೂ tafe: ಎಂದು 
ಬಿರುಂಟ್‌ ಅವರು ಹೇಳುವುದನ್ನು ಹೆನ್ರಿ ಜೇಮ್ಸ್‌ ಒಪ್ಪಿ ಕೊಳು ವುದಿಲ್ಲ. ಏಕೆಂದರೆ 
ಮನುಷ್ಯ ಕಲ್ಪ ನಾಲಹರಿಯಲ್ಲಿದ್ದಾ ಕ ಇದಕ್ಕಿಂತ ಎಸ್ಕ್ಯ ಯೈ ಜಂ ಎದ ಕೆಲಸಗಳನ್ನು | 
ಮಾಡಬಲ್ಲ ಎಂದು ಜೇಮ್ಸ ಹೇಳುತ್ತಾ ನೆ. "ಹೆನ್ರಿ ಜೇ ದ್‌್‌ ಈ ವಿಚಾರವನ್ನು ತಾನು 
ಸ್ವತಃ ನೋಡಿದ ಒಂದು ಸನ್ನಿವೇಶದ ಮೂಲಕ ಸ್ಪಷ್ಟೀಕರಿಸುತ್ತಾನೆ. ಹೆನ್ರಿ 
ಜೇಮ್ಸ್‌ ನಿಗೆ ಪರಿಚಯವಿದ್ದ ಒಬ್ಬ ಇಂಗ್ಲಿಷ್‌ ಕಾದಂಬರಿಕಾರ್ತಿ ತನ್ನ ಒಂದು ಕಥೆ 
ಯಲ್ಲಿ ವಿವರಿಸಿದ ಒಬ್ಬ ಫ್ರೆಂಚ್‌ ಪ್ರ ಟಿಸ್ಟ ೦ಟ್‌ ತರುಣನ ಸ್ವಭಾವ ಹಾಗೂ ಜೀವನ 
ರೀತಿಯನ್ನು ಬಹಳ ಜನ ತ ಚ್ಚ ಕೊಂಡರಂತೆ. ಆ ತರುಣನ. ಬಗೆಗೆ ಇಷ್ಟೆಲ್ಲ ಸಂಗತಿ 
ಗಳನ್ನು ಅವಳು ಹೇಗೆ ಕೂಡಿಹಾಕಿದಳೆಂದು ಅವರೆಲ್ಲ ಆಕೆಯನ್ನು ಕೇಳಿದಾಗ ಅವಳು 
ಹಿಂದೆ "ತನಗಾದ ಅನುಭವವನ್ನು ಹೇಳುತ್ತಾ ಳೆ, ಒಂದು ದಿನ pi ರೀಸಿನಲ್ಲಿ ಒಬ್ಬ 
ಪಾದ್ರಿಯ ಮನೆಯ ಕಟ್ಟೆಯನ್ನು ಹತ್ತಿಹೋಗುತ್ತಿರುವಾಗ ತೆರೆದ ಬಾಗಿಲಿನ 
ಮೂಲಕ ಒಳಗೆ ಕೆಲವು ತರುಣ ಪ್ರೊಟೆಸ್ಟಂಟ್‌ರು ಊಟ ಮುಗಿಸಿ ಇನ್ನೂ ಊಟದ 
ಟೇಬಲ್ಲಿನ ಸುತ್ತಲೂ ಕುಳಿತಿರುವ ದೃಶ್ಯ ಅವಳಿಗೆ ಕಾಣಿಸಿತು. ಹೀಗೆ ಒಂದೇ 
ಒಂದು ಕ್ಷಣ ಕಂಡ ದೃಶ್ಯ ಅವಳ on ಒಂದು ಮಹತ್ವದ ಅನುಭವವಾಗಿ 
ಬಿಟ್ಟಿತು. ಆ ಚಿತ್ರ ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಹೀಗಾಗಿ 
ಅವಳು, ಆದನ್ನು ತನ್ನ ಸಾಹಿತ ದಲ್ಲಿ ಒಂದು "ನಮೂನೆ'ಯನ್ನ್ನಾ ಗಿ ಚಿತ್ರಿಸಲು 


G 


ಅ; 


120 ಸಾಧನೆ 


ಸಾಧ್ಯವಾಯಿತು. ಅದರಿಂದ ಅವಳಿಗೆ *ಫ್ರೆಂಚ್‌'ರಾಗಿ ಇರುವುದೆಂದರೇನು, 
ತಾರುಣ್ಯ ವೆಂದರೇನು, ಪ್ರೊಟೆಸ್ಟಂಟಿಸಮ್‌ ಅಂದರೇನು ಎನು ವುದು ತಿಳಿಯಿತು. 
ಆದ್ದರಿಂದಲೇ ಅವಳು ಆ ಪ್ರತಿಮೆಯನ್ನು ಚಿತ್ರಿಸುವುದರ ಮೂಲಕ ನೈಜತೆ 
ಯನ್ನುಂಟುಮಾಡಿದ್ದುಳೆ. ಒಟ್ಟಿನ ಮೇಲೆ ಹೇಳುವುದಾದರೆ ಅವಳಿಗೆ ಬ 


ಇಂಚು ಸಿಕ್ಕರೆ ಸಾಕು ಒಂದು ಮೊಳವನ್ನೆ ತಾ ಪ್ರತಿಭೆ ಇತ್ತು. ಕಾದಂಬರಿ 
ಕಾರನಿಗೆ ಸಮಾಜದಲ್ಲಿಯ ಸ್ಥ್ಯಾನಮಾನಕ್ಕಿಂತ ಇಂಥ ಪ್ರತಿಭೆ ಅತ್ಯಂತ ಹೆಚ್ಚಿನ ಶಕ್ತಿ 


ಸಾಮರ್ಥ್ಯ ವನ್ನೊ ದಗಿಸುತ್ತದೆ. ಹೀ 4 ದೃ ಶ್ಯ ದ ಮೂ ಅದ್ಭ ಶ್ಯ ವನ್ನು 
ಕಲಿಸ ) ಸುವುದು, ವಸ್ತು ಗಳ ಗೂಡಾರ್ಥಗಳನ್ನು ಹ ಸಹಿಸುವುದು, ನಕ್ಷೆಯ ಮಲಕ್‌ 
ಡರ ಮೌಲ್ಯವನ್ನು ನಿರ್ಧರಿಸುವುದು, ಜೀವನದ ಬಗೆಗೆ ಸಾಮಾನ್ಯವಾಗಿ 
ಹಾಗೂ ಸಮಗ್ರವಾಗಿ ಸಂಬೇದನೆಯನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ ಬೇಕೆಂದರೆ 
ಜೀವನದ ಯಾವ ಬೇಕಾದ a ಬಗೆಗೆ ಕೇಳಿದಾಗಲೂ ne ರನಿಗೆ 
ಅದರ ಬಗೆಗೆ ಚ್ಹ್ಞಾನವಿರಬೇಕು- ಇವೆಲ್ಲ ತರಹದ ಸಾಮರ್ಥ್ಯಗಳ ಸಂಗವುವೇ ಅನು 
ಭವವೆಂದು ಹೇಳಬಹುದು. ಈ ತರಹದ ಅನುಭವ ಹಳ್ಳಿಯಲ್ಲಿಯೂ ಆಗ 
ಬಹುದು, ಪಟ ಶಿಣದಲ್ಲಿಯೂ ಆಗಬಹುದು, ಅದರಂತೆಯೇ ಶಿಕ್ಷಣದ ಯಾವ ಮಟ್ಟ 
ದಲ್ಲಿಯಾದರೂ ಆಗಬಹುದು. ಅನುಭವವೆಂಬುದು ಭಾವನೆಗಳಿಂದ ಉಂಟಾಗಿದೆಯೆಂದ 
ಮೇಲೆ ಭಾವನೆಗಳನ್ನೇ €ಅನುಭವವೆಂದು ಕರೆಯಬಹುದು. ಭಾವನೆಗಳೆಂದರೆ ನಾವು 
ಉಸಿರಾಡುವ ಹವೆಯೆಂದೇ ಹೇಳಬಹುದು. ಆದ್ದ ರಿಂದ ಉದಯೋನ್ಮು ಖ ಕಾದಂಬರಿ 
ಕಾರನಿಗೆಹೆ ಹನ್ಸಿ ಜೇಮ್ಸ್‌ ಕೊಡುವ ಉಪದೇಶವೆಂದರೆ “ಅನುಭ 'ವದಿಂದ' ಮಾತ್ರ ಬರೆ? 
ಎನ) ವುದು. ಆದರೆ ಆತನ ಉಪದೇಶ ಅಲ್ಲಿಗೆ ಮುಗಿಯಲಿಲ್ಲ. ಆತ ಇನ್ನೂ ಒಂದು 
ಮಾತನ್ನು ಸೇರಿಸ ತ್ತಾನೆ. ಅದೇನೆಂದರೆ “ಜೀವನದ ಯಾವ ಅನುಭವವನ್ನೂ 
ಬಿಡದೆ ಅದನ್ನ ಸಂಪೂರ್ಣವಾಗಿ ಹೀರಿಕೊಳು )ಿವಂಥ ವ್ಯ ಕ್ರಿಯಾಗು' 


ಜೇಮ್ಸ್‌ ಹೇಳುವಂತೆ, ಕಾದಂಬರಿಯಲ್ಲಿ ನೆ ಜತೆಯ ವಾತಾವರಣವನ್ನು ಟು | 
ಮಾಡುವುವೇ ಕಾದಂಬರಿಕಾರನ ಪರಮಗುರಿ. `ಆದೇ ಕಾದಂಬರಿಯ ಯಶಸ್ಸಿಗೆ ಕಾರಣ 
ಹೀಗೆ ಜೀವನದ ನೈಜತೆಯ ಭ್ರಾಂತಿಯನ್ನು ಸ ೦ಟುಮಾಡುವುದೇ ಕಾದಂಬರಿ ಕಲೆಯ 
ಆದಿ ಅಂತ ಗಳಾಗಿವೆ ಈ ಸಾಧನೆಯೇ ಆತನ ಪೆ ಪ್ರೇರಣೆಗೆ, ಅತನ ನಿರಾಶೆಗೆ, ಆತನ 
ಪ್ರತಿಫಲಕ್ಕೆ, ಆತನ ಹಿಂಸೆಗೆ, ಆತನ ಸಂತೋಷ ಷಕ್ಕೆ ಕಾರಣವಾಗಿದೆ. ಇದೇ ಕಾರ್ಯ 
ದಯೆ ಅಂದರೆ ವಸ್ತುಗಳ ನೋಟವನ್ನು, - ಬೀರುವ ಆರ್ಥವನ್ನು, 
ಬಣ ವನ್ನು, ಹಿನ್ನೆಲೆಯನ್ನು, ಅಭಿವ್ಯಕ್ತಿ ಕಿಯನ್ನು ಲ ಮೇಲ್ಮೆ ಯನ್ನು ಹಿಡಿದಿಡುವ 
ಕಾರದಲ್ಲಿ ಕಾದಂಬರಿಕಾರನಾದವನು. ತನ್ನ ಸ ಸಹೋದರನಾದ ಚಿತ್ರಕಾರನೊಂದಿಗೆ 
ಸ್ಫರ್ಧಿಸುತ್ತಾನೆ. ಆದ್ದರಿಂದಲೇ ಬಿರುಂಟ್‌ ಹೇಳುವುದೇನೆಂದರೆ ಕಾದಂಬರಿಕಾರ 
ಪ್ರತಿಯೊಂದು ವಿವರವನ್ನು ಬರೆದಿಟ್ಟುಕೊಳ ಸಬೇಕು ಎಂಬುದು, ಆದರೆ ಹೆನ್ರಿಜೇಮ್ಸ್‌ 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ಧಾಂತ 121 


ಒಂದು ಮುಖ್ಯವಾದ ಪ ಶ್ನೆ ಯನ್ನು ಹುಕುತ್ತಾನೆ. ಅದೇನೆಂದರೆ ಕಾದಂಬರಿಕಾರ 
ಸಾಕಷ್ಟು ವಿವರಣೆಗಳನ್ನು ಆಶಿ ಸಾಕಷು, ಪ್ರಮಾಣದಲ್ಲಿ ವಿವರಗಳನ್ನು 
ಸಂಗ್ರಹಿಸಲಾರನೇಕೆ ? ಎಂಡೆ ಏಕೆಂದರೆ ಇಷ್ಟ 1 ಪ್ರತಿಯೊಂದು ವಸು ವೂ 
ಆತನ ಲಕ್ಷ್ಯಕ್ಕೆ ಬರಲು ಹಾತೊರೆಯ ತತ್ತಿರುತ್ತವೆ. ಅಂಥ ಹೊತ್ತಿನಲ್ಲಿ ಅತ್ಯಂತ 
ಸರಳವಾದ ಮೇಲ್ಮೆ ಯನ್ನು ತೋರಿಸುವುದು, ಆತ್ಯ ತ ಕ್ಷಣಿಕವಾದ ಭಾ ¥ 


ತ ಇ 
ಹುಟ್ಟಿ ಸುವುದು ಸಹ ಬೆ ಸಂಕೀರ್ಣವಾದ Rk ಗಿಬಿಡುತ್ತದೆ. ಸಾಹಿತಿ 
'ಯಾಲವನು ಯಾವತರಹದ ವಿವ ವರಗಳನ್ನು ಸಂಗ್ರಹಿಸಬೇಕು ಎಂಬುದನ್ನು ಬಿರುಂಟ್‌ 


ಹೇಳಿದ್ದ ರೆ ಒಳೆ ಛಯದಾಗುತ್ತಿ ತ್ರೆಂದು ಹೇಳುತಾ ನೆ ಹೆನ್ರಿ ಜೇಮ್ಸ್‌. ಈ ಅಭ್ಯಾಸವನ್ನು 
ಯಾವ ಪುಸ್ತಕ ನ್ನು ದು | ದಲೂ ರೂ | ಲಾಗುವುದಿಲ್ಲ. ಅದನ್ನು 
ಜೀವನದುದ್ದ ಕ್ಕೂ ಜ್ಞಾ ಪೊರ್ವಕ ಪರಿಶ್ರ ಮದರಿಬಕೇ" ಗಳಿಸಿಕೊಳ ಬೇಕು. ಇದೇ 
ವಿಚಾರವನ್ನು ಹೆನ್ರಿ ಕೇಮೆ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾನೆ. ಕಾದಂಬರಿ ಕೆಲವೇ 
| ವಿವರಗಳನ್ನು. ಆಯ್ದು ತಾರ್‌ "ಬೇಕಾದರೂ ಸ ಸಾಕ 1 ವಿವರಗಳನ್ನು ಸಂಗ್ರಹಿಸಬೇಕಾ 
ಗುತ್ತದೆ. ಇಂಥ ವಿವರಗಳನ ನ್ನು ಆತ ತನಗೆ ಸಾಧ್ಯವ ವಾದ ರೀತಿಯಲ್ಲಿ ವಸ್‌ ಸ್ಹರಿಸಬೇಕು, 
ಕಟ್ಟಬೇಕು. ಈ ಕೆಲಸದಲ್ಲಿ ಆತ ತನ ಮಾರ್ಗದರ್ಶಕರುಗಳು ಹ ಹಾಗೂ ತತ್ವಜ್ಞಾನಿಗಳು 
ಸಹ ಆತನ ಮೇಲೆ ಅಧಿಕಾರ ಚಲಾಯಿಸಲಾರರು. ಚಿತ್ರಕಾರ ತನ್ನ 'ಓಣ್ಣದ 
ಪೆಟಿ ಪೆಟ್ಟಿಗೆಯನ್ನು ಮುಂದಿಟ್ಟು ಕೊಂಡು ಕುಳಿತಾಗ ನಾವು ಆತನನು K ಆವನಪ್ಪಕ್ಕೆ 
ಬಿಡುವಂತೆ ಕಾದಂಬರಿಕಾರನೂ ತನ್ನ ಕಲಾಕೃತಿಯನ್ನು ಬರೆಯುವಾಗ ನಾವು 
ಆತನಿಗೆ ಸಂಪೂರ್ಣ ಸತ ಎತಂತ್ರ್ಯವನ್ನು ಒದಗಿಸಿರಬೇಕು. ಬಿರುಂಟ್‌. ಅವರು 
ಹೇಳಿದಂತೆ ಕಾದಂಬರಿಕಾರನ ಪಾತ್ರಗಳ ಸಾಮಾನ್ಯ ಚಿತ್ರ ಸ್ಪ ಪ್ಪವಾಗಿರಬೇಕೆಂದು 
ಹೇಳಿದರು ಸರಿಯಾದುದೆ. ಕಾದಂಬರಿಕಾರನೂ ಅದನ್ನೆ ಸಾಧಿಸಲಿಚ್ಛಿಸುತ್ತಾನೆ. 
ಆದರೆ ಅದನ್ನು ಆತ ನಿಜವಾಗಿ ಹೇಗೆ ಸಾಧಿಸಬಲ್ಲನೆಂಬುದು ಆತನಿಗೆ ಮತ್ತು ಆತನು 
ನಂಬಿದ ಯಕ್ಷನಿಗೆ ಮಾತ್ರ ಗೊತ್ತಿ ದ್ದ ರಹಸ್ಯ . ಈ ಸ್ಪಷ್ಠ ಷೃತೆಯನ್ನು ಬರಿಯ 
"ವರ್ಣನೆ' ಯಿಂದಲೇ ಮಾಡುತ್ತೇ ನೆವ) ವುದು ತಪ್ಪು ವರ್ಣನೆಯನ್ನು ಕಡಿಮೆಮಾಡಿ 
"ಸಂಭಾಷಣೆ? ಯನ್ನು ಹೆಣೆಯುವುದರಿಂದ ಆಥವಾ "ಸಂಭಾಷಣೆ? ಯನ್ನು ಕಡಿಮೆ 
ಮಾಡಿ “ಘಟನೆ? ಗಳನ್ನು ಹೆ ಚ್ಹಿಸಿದರೆ ಮಾತ್ರ ಕಾದಂಬರಿಕಾರ ಈ ತೊಂದರೆಯಿಂದ 
ಪಾರಾಗಬಹುದು. ಕಾದಂಬರಿಯ ರೂಪ ದಲ್ಲಿ ಅಭಿವ್ಯಕ್ತಿಸಬೇಕಾದ ಈ ವಿಷಯ 
ಗಳನ್ನು ಅಂದರೆ ವರ್ಣನೆ, ಸಂಭಾಷಣೆ, ಫಟನೆ, ದರ್ಶನ ಮೊದಲಾದವುಗಳನು 
ಒಂದರಿಂದೊದು ಬೇರ್ಪಡಿಸಬಹುದಾದ ತುಂಡುಗಳೆಂದು ಕರೆಯಲು ಬರುವುದಿಲ್ಲ. 
ಕಾದಂಬರಿಯನ್ನು ಬರೆಯ.ವುದೆಂದರೆ ಇಟ್ಟಿಗೆಗಳಂತೆ ಮೊದಲೆ ತಯಾರಿಸಿಟ್ಟಿ ದ್ದ 
ವಿಚಾರದ ಗಟ್ಟಿ ಗಳನ್ನು ಒಂದರಮೇಲೊಂದನ್ನಿ ಟ್ಟು ಹೊಂದಿಸುವುದಿಲ್ಲ. ಕಾದಂಬರಿ 
ಯೆಂಬುದು ಒಂದು ಜೀವವಿದ್ದೆಂತೆ. ಅದು ಯಾವಾಗಲೂ ಇಡಿಯಾಗಿರುವುದಲ್ಲದೆ 
ಅವ್ಯಾಹತವಾಗಿರುತ್ತದೆ. ಆದು ಜೀವಂತವಿರ್ದಷ್ಟು ಯು ಎವಿಧ ಭಾಗಗಳು 


122 ಸಾಧನೆ 


ಒಂದರಿಂದೊಂದು ಸ್ವತಂತ್ರವಾಗಿರದೆ ಪರಸ್ಪರ ಪೂರಕವಾಗಿರುತ್ತವೆ. ಅಲ್ಲದೆ ಒಂದು 
ಭಾಗದಲ್ಲಿ ಉಳಿದ ಭಾಗಗಳ ಅಂಶ ಕಂಡುಬರುತ್ತದೆ. ಕಾದಂಬರಿಯನ್ನು ಅತ್ಯಂತ 
ಸೂಕ್ಷ್ಮವಾಗಿ ಅವಲೋಕಿಸಿದ ವಿಮರ್ಶಕರು ಕಾದಂಬರಿಯ ಭೂಗೋಲವನ್ನು 
ಗುರುತಿಸಿವೆಯೆಂದು ನಟಿಸಿ ಅದರಲ್ಲಿಯ ಕೆಲವು ಪ್ರದೇಶಗಳು ಕೃತ್ರಿಮವಾಗಿವೆಯೆಂದು 
ಹೇಳುತ್ತಾರೆ. ಸಾಂಪ್ರದಾಯಕ ವಿಮರ್ಶಕರು ಕಾದಂಬರಿಯನ್ನು ಪಾತ್ರ-ಕಾದಂಬರಿ 
ಮತ್ತು ಘಟನಾ-ಕಾದಂಬರಿ ಎಂದು ಎರಡು ಪ ಶ್ರಕಾರಗಳನ್ನಾಗಿ ವಿಂಗಡಿಸುತ್ತಾರೆ. 
ಹೆನ್ರಿ ಜೇಮ್ಸನಿಗೆ ಕಾದಂಬರಿಯ ಈ ತರಹದ ವಿಭಜನೆ ಕಾದಂಬರಿ ಮತ್ತು 
ರಮ್ಯ ಕಥೆ (೫೦೪೮! x ೦77೩೫೦6)ಗಳ ನಡುವೆ ಮಾಡಬಹುದಾದ ವಿಭಜನೆಯಷ್ಟೇ 
ಅರ್ಥಹೀನವಾದದ್ದು. ಆತನ ಅಭಿಪ್ರಾಯದಲ್ಲಿ ಚಿತ್ರಗಳಲ್ಲಿ ಕೆಟ್ಟಚಿತ್ರಗಳು ಮತ್ತು 
ಒಳ್ಳೆಯಚಿತ್ರಗಳು ಇರುವಂತೆ ಕಾದಂಬರಿಗಳಲ್ಲಿಯೂ ಕೆಟ್ಟಕಾದಂಬರಿಗಳು ಮತ್ತು 
ಒಳ್ಳೆಯಕಾದಂಬರಿಗಳು ಇರುತ್ತವೆ. ಈ ರೀತಿ ಕಾದಂಬರಿಗಳನ್ನು ಕೆಟ್ಟವು ಮತ್ತು 
ಒಳ್ಳೆಯವು ಎಂದು ವಿಭಾಗಿಸುವುದು ಅರ್ಥಪೂರ್ಣವಾಗುತ್ತದೆ. ಪಾತ್ರಕಾದಂಬರಿಯ 
ಬಗೆಗೆ ವಿಚಾರಿಸುವುದು ಪಾತ್ರಚಿತ್ರದ ಬಗೆಗೆ ಎಚಾರಿಸಿದಷ್ಟೆ ಹಾಸ್ಯಾಸ್ಪದವಾಗುತ್ತದೆ. - 
ಇವು ಚಿತ್ರಕ ೈತಿಯೆಂದಾಗ ಪಾತ್ರವನ್ನೇ ಸೂಚಿಸುತ್ತೇವೆ. ಅದರಂತೆಯೆ 
ಕಾದಂಬರಿಯೆಂದಾಗ ಘಟನೆಗಳನ್ನೇ ಸೂಚಿಸುತ್ತೇವೆ. ಪಾತ್ರವೆಂದರೆ ಮತ್ತೇನೂ 
ಆಗಿರದೆ ಘಟನೆಗಳ ನಿರ್ದೇಶನವೇ ಆಗಿದೆ. ಪಾತ್ರವಿಲ್ಲದ ಚಿತ್ರಕೃತಿ ಅಥವಾ 
ಕಾದಂಬರಿಗೆ. ಅರ್ಥವೆಲಿಂದ ಬರಬೇಕು ? ಪಾತ ವನ್ನು ಬಿಟ್ಟು  ಆವುಗಳಲ್ಲಿ 
ನಾವು ಅರಸುವುದಾದರೂ ಏನನ್ನು p ಹೆಣ್ಣು ಮಗಳೊಬ್ಬಳು ಮೇಜಿನ ಮೇಲೆ 
ಕೆ ಯೂರಿ ನಮ್ಮನ್ನೆ ಒಂದು ತರಹ ದಿಟಿ ಿಸಿಮೋಡಿದರೆ ಅದೇ ಒಂದು ಘಟನೆಯೆಂದು 
ಹೇಳಬಹುದು. ಅದು ಘಟನೆಯಾಗಿರದಿದ್ದರೆ ಮತ್ತೇನು ಎಂಬುದನ್ನು ಹೇಳುವುದು 
ಬಹಳ ಕಠಿಣವಾದ ಕೆಲಸ. ಅದನ್ನೇ ನಾವು ಪಾತ್ರವೊಂದರ ಅಭಿವ್ಯಕ್ತಿಯೆಂದೂ 
ಕರೆಯುತ್ತೇವೆ. ನಾವು' ಈ ಸಂಗತಿಯನ್ನು ಗಮನಿಸದಿದ್ದರೂ, ಕಾದಂಬರಿಕಾರ 
ತಾನು ಗಮನಿಸಿದ ಅಂಶವನ್ನು ನಮಗೆ ಇಂಥ ಪಾತ್ರಗಳ ಮೂಲಕ ತೋರಿಸುತ್ತಾನೆ. 
ತರುಣನೊಬ್ಬ ಧರ್ಮದಲ್ಲಿ ನಂಬುಗೆಯಿಲ್ಲದವನಾದ್ದರಿಂದ ಚರ್ಚಿನೊಳಗೆ ಪ್ರವೇಶಿಸ 
ಬಾರದೆಂದು ನಿರ್ಧರಿಸುತ್ತಾನೆ. ಆದೇ ಒಂದು ಘಟನೆಯಾಗಿಬಿಡುತ್ತದೆ. ಕಾದಂಬರಿ 
ಯೊಳಗಿನ ಒಂದು ಅಧ್ಯಾಯ ಮುಗಿಯುವುದರೊಳಗೆ ಆ ತರುಣ ಮತ್ತೊಮ್ಮೆ 
ಮತ್ತೊಂದು ತರಹದ ನಿರ್ಧಾರವನ್ನು ಕೆ ಕೊಳ್ಳಬಹುದು. ಅದನ್ನೆಲ್ಲಾ ಪರೀಕ್ಷಿಸುವ 
ಸೂಕ್ಷ್ಮಪ್ರಜ್ಞೆ ಮತ್ತು ತಾಳ್ಮೆ ಸಾಮಾನ್ಯ ಓದುಗನಿಗೆ ಇರಲಿಕ್ಕಿಲ್ಲ. ಆ ಮಾತು 
ಬೇರೆ... ಇಂಥ ಘಟನೆಗಳೆಲ್ಲ ಅಸಾಮಾನ್ಯವಾದವುಗಳೆಂದಾಗಲಿ, ಆಶ್ಚರ್ಯ 
ದಾಯಕವಾದವುಗಳಾಗಲಿ ಎಂದು ಹೆನ್ರಿ ಜೇಮ್ಸ್‌ ಹೇಳುವುದಿಲ್ಲ. ಇಂಥ ಘಟನೆಗಳು 
ಓದುಗರಿಗೆ ಎಷ ಸ ರಮಟ್ಟಿ ಗೆ ರುಚಿಸುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ 
ಬರುವುದಿಲ್ಲ. ಏಕೆಂದರೆ ಅದೆಲ್ಲ ಕಾದಂಬರಿಕಾರನ ಸಾಮರ್ಥ್ಯದ ಮೇಲೆ ಅವಲಂಬಿಸಿರ 


ಹಾ ದ್‌ 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ಧಾ ೦ತ 123 


ತ್ತದೆ. ಮೂಲಭೂತವಾಗಿ ಕೆಲವು ಘಟನೆಗಳು ಇನ್ನು ಕೆಲವು 'ಘಟನೆಗಳಿಗಿಂತ 
ಭಿನ್ನವಾಗಿರುತ್ತವೆಂದು ಹೇಳುವುದು ಬಾಲಿಶವಾಗುತ್ತದೆ. ಆದ್ದರಿಂದ ಹೆನ್ರಿಜೇಮ್ಸನ 
ಅಭಿಪ್ಪಾಯದಲ್ಲಿ ಕಾದಂಬರಿಗಳನ್ನು ಜೀವಂತ ಕಾದಂಬರಿಗಳನ್ನು ಹಾಗೂ ನಿರ್ಜೀವ 
ಕಾದಂಬರಿಗಳೆಂಬ ಎರೆಡು ವಿಭಾಗದಲ್ಲಿ ವಿಂಗಡಿಸುವುದೇ ಅತ್ಯಂತ ಮನಂಬುಗಂವ 
ಹಾಗೂ ಸಮಾಧಾನಕರವಾದ ರೀತಿಯಾಗಿದೆ. 


: ಕಾದಂಬರಿ ಮತ್ತು ರಮ್ಯಕಥೆ, ಅಥವಾ ಪಾ ತ್ರ-ಕಾದಂಬರಿ ಮತ್ತು ಘಟನಾ- 
ಕಾದಂಬರಿಗಳೆಂಬ ವಿಂಗಡಣೆಯನ್ನು ಓದುಗರು ಹಾಗೂ ವಿಮರ್ಶಕರು ತಮ್ಮ 
ಅನುಕೂಲ ಗಿ ಮಾಡಿಕೊಂಡಿದ್ದಾರೆ. ಆದರೆ ಇಂಥ ಸಮಸ್ಯೆಗಳಲ್ಲಿ ಕಾದಂಬರಿ 
ಕಾರನು ಅಭಿರುಚಿ ತೋರಿಸುವುದಿಲ್ಲ.  ಇದರಂತೆಯೆ ಬಿರಬಂಟ್‌ ಅವರು ಕರೆಯುವ 
“ಆಧುನಿಕ ಬ್ರಿಟಿಶ್‌ ಕಾದಂಬರಿ” ಎಂಬ ತಲೆಚೀಟಿಯೂ ನಮ್ಮ ಮನಸ್ಸಿನಲ್ಲಿ ಗೊಂದ 
ಲವನ್ನೆ ಬ್ಬ ಸುತ್ತ ದೆ. ಹೆನ್ರಿಜೆ ಜೇ "ವರ್ಸ್‌ ಈ ವಿಚಾರವನ್ನು ಇನ್ನೂ ಸ್ಟ ಷ್ಟ ವಾಗಿ ಖಂಡಿ 
ಸುತ್ತಾನೆ. ಯಾವುದೇ ಒಬ್ಬ ಲೇಖಕ ಒಂದು "ಆಧುನಿಕ 'ಬಿಟಿಶ್‌ ಕಾದಂಬರಿ” 
ಯನ್ನು ಬರೆಯುವಲ್ಲಿ ಎ 'ತೊಂದರೆಯನ | ನುಭವಿಸ ತ್ತಾನೆ ನೋ ಆಷ್ಟೇ 
3 ೨ಂದರೆಯನ ನ್ನ್ನ ಆತ ಒಂದು "ಪುರಾತನ ಬ್ರಿಟಿಶ್‌ "`ಕಾದಂಬರಿ' ಯನ್ನು ಬರೆಯಂ 
ವಲ್ಲಿಯೂ ಅನುಭವಿಸುತ್ತಾನೆ. ಕಾದಂಬರಿಗೆ "ಆಧುನಿಕ್‌ ಆಥವಾ “ಪುರಾತನ? 
ವೆಂಬ ತಲೆಚೀಟಿಯನ್ನು ಹಚ್ಚುವುದರಿಂದ ಕಾದಂಬರಿಯನ್ನು ಬರೆಯುವ 
ಕಾರ್ಯವೇನೂ ಸರಳವಾಗುವುದಿಲ್ಲ. ಚಿತ್ರಕಾರನಾಗಲಿ ಇಲ್ಲವೆ ಕಾದಂಬರಿಕಾರ 
ನಾಗಲಿ ತನ್ನ ಭಾಷೆಯನ್ನೇ ಉಪಯೋಗಿಸುತ್ತಾನೆ, ತನ್ನ ಕಾಲದ ಬಗೆಗೇ ಬರೆಯ 
ತ್ತಾನೆ. ಆತನ ಕಲಾಕೃತಿಯನ್ನು "ಅಧುನಿಕ'ವೆಂದು ಕರೆಯುವುದರಿಂದ ಆತನ 
ಕಾರ್ಯವೇನೂ ಸರಳವಾಗುವುದಿಲ್ಲ. ಅದರಂತೆಯೇ ಯಾವುದಾದರೊಂದು ಕಲಾ 


4 ಇ 
ಕೃತಿಯನ್ನು ರಮ್ಯಕಥೆಯೆಂದು ಕರೆಯಂವುದರಿಂದಲೂ ಏನೂ ಪ್ರಯೋಜನವಿಲ್ಲ. 


ಅಮೇರಿಕನ್‌ ಕಾದಂಬರಿಕಾರನಾದ ಹಾಥಾರ್ನ್‌ ತನ್ನ್ನ 81117656816 ಎಂಬ ಕೃತಿ 
ಯನ್ನು ರಮ್ಯಕಥೆಯೆಂದು ಕರೆದುದು ಅದರ ಆಹ್ಲಾದಕತೆಯನ್ನು ಸೂಚಿಸುವುದ 
ಕ್ಯಾಗಿ ಮಾತ್ರ. ಕಾದಂಬರಿ ಸಿದ್ಧಾಂತವನ್ನು ಸ ಅದರ ಪರಿಪೂರ್ಣತೆಗೆ ಮುಟ್ಟಿ 3 ಸಿದಂಥವ 
ರಾದ ಫ್ರೆಂಚ್‌ ಜನರು “ಕಾದಂಬರಿ” ಎಂಬ ಒಂದೇ ಪ್ರಕಾರವನ್ನು ಒಪ್ಪಿಕೊಂಡು 
ಅದಕ್ಕಿಂತ ಕಡಿಮೆಯದಾದುದನ್ನು ಯಾವುದನ್ನೂ ಬರೆಯುವ ಗೋಜಿಗೆ ಹೋಗ 
ಲಿಲ್ಲ. ರಮ್ಯಕಥೆಯನ್ನು ಬರೆಯುವುದು ಕಾದಂಬರಿಯನ್ನ ಬರೆದಷ್ಟೆ ಕಠಿಣವಾದ 
ದ್ವೆಂದು ಸ್ಪಷ್ಟಪಡಿಸ.ತ್ತಾ ನೆ ಹೆನ್ರಿ ಜೇಮ್ಸ್‌. ಕಲಾಕಾರನಾದವನಿಗೆ (ಅಂದರೆ 
ಸಾಹಿತಿ ಯಾದವನಿಗೆ) ತನ್ನದೊ ಆದ ವಿಚಾರಧಾರೆಯನ್ನು. ಕಲ್ಪನೆಯನ್ನು ಬೆಳೆಸುವ, 
ಚಿಶ್ರಿಸುವ ಸ್ವಾತಂತ್ರ ವಿರಬೇಕು. ಓದುಗರಾದ ನಾವು ಅದನ್ನು ಪ್ರಶ್ನಿಸಬಾರದಂ. 


ಕಾದಂಬರಿಕಾರ ಯಾವ ವಿಚಾರವನ್ನು ಚಿತ್ರಿಸುತ್ತಾನೆ ಎಂಬುದನ್ನು ಕೇಳಂವ ಹಕ್ಕು 


124 ಸಾಧನೆ 
8 

ಓದುಗರಿಗಿಲ್ಲ. ಆದರೆ ಆತ ಆ ವಿಚಾರವನ್ನು ಹೇಗೆ ಚಿತ್ರಿಸುತ್ತಾನೆ, ಸಂವಹನದ 
ತೊಂದರೆಗಳನ್ನು ಹೇಗೆ ನಿವಾರಿಸಿಕೊಳು ತ ತ್ತಾನೆಂಬುದನ್ನು ನೋಡುವುದೇ ಓದುಗರ 
ಹಾಗೂ ವಿಮರ್ಶಕರ ಕರ್ತವ್ಯವಾ ಗಿದೆ. ಕಾದಂಬರಿಕಾರ ತಾನು ಆರಿಸಿಕೊಂಡ 
ವಿಷಯವನ್ನು ಎಷ್ಟು ಸಮರ್ಥವಾಗಿ ಅಭಿವ್ಯಕ್ತಿಸಿದ್ದಾ ನೆಂಬುದನ್ನು ಪರೀಕ್ಷಿಸುವುದೇ 
ವಿಮರ್ಶಕರ ಮೂಲಗುರಿ ಾಇದಂಬರಿಕಾರೆನಿಗೆ ತನಗೆ ಬೇಕಾದ ವಿಷಯವನ್ನಾ ರಿಸಿ 
ಕೊಂಡು ಬರೆಯುವ ಸ್ವಾತಂತ್ರ ವಿರಬೇಕು. ತಾನು ಆರಿಸಿಕೊಂಡ ವಿಷಯವನ್ನು 


ತಾನು ಯಶಸ್ವಿಯಾಗಿ ಚಿತ್ರಿ ಸ ಇರೆನೆಂಬ ತಪು ಎಕಲ್ಲ ) ನೆಯನ್ನುು ಆತ ಹೊಂದಿರ 
ಬಾರದು. ಘಿ ತಪ್ಪುಕ ನೆ, ಊಹಾಪೋಹ ಹಗಳನ್ನು ನಿರ್ಲಕ್ಷಿಸಿ, ತನಗೆ ಬೇಕಾದ 
ವಸ್ತುವನ್ನು ಚಿತ್ರಿ ಸುವುದರಲಿಯೆ ಆತನ ಕಲೆಯ ನಿಜವಾದ ಅಭಿವೃ ದ್ರಿ ಅಡಗಿದೆ 


ಅತ್ಯಂತ ಸಾಮಾನ್ಯ ವೆಂದು ಪರಿಗಣಿಸಲಾದ ವಸ್ತುಗಳನ್ನು ಚಿತ್ರಿಸುವುದ ಅತ್ಯಂತ 
ಜಾಕಾಪ ಪ ಪ್ರಯೋಗಗಳಾ ಗಿ ಪರಿಣವಿಸಬಹುದು. ಪ್ರ ವಿಚಾರವನ್ನು ಸ್ಪಷ್ಟ 


ಹ್ಮ ಆ 
ಪಡಿಸಲು ಹೆನ್ರಿ ಜೇಮ್ಸ್‌ ಎರಡು ಉದಾಹರಣೆಗಳನ್ನು ಕೊಡುತ್ತಾನೆ. ಗಸ್ಟ್ರೇವ್‌ 
ಫ್ಲಾಬೇರ್‌ ಎಂಬ ಫ್ರಂಚ್‌ ಕಾದಂಬರಿಕಾರ ಒಂದು ಅಸದ ಹುಡುಗಿಗೆ ತನ್ನಗಿಳಿಯ 


ಮೇಲಿದ್ದ ಪ್ರೇಮ, ಕಾಳಜಿಯನ್ನು ಚಿತ್ರಿಸು ವ ಕಥೆಯೊಂದನ್ನು ಬರೆದಿದ್ದಾ ಡೆ ಪ 
ಕಥೆಯು. ಭಾಷೆ ಹಾಗೂ ತಂ ಂತ್ರದೆ ದೃಷ್ಟಿ ಯಿಂದ ಅತ್ಯ ಕ ನಾ ಜೂಕಾಗಿದ್ದ ರೂ 
ಅದೊಂದು ಯಶಸ್ವಿಯಾದ ಕಥೆಯೆ ಸ ಬ ಕಾಸಟ್ರೂ ಅದು ಒಳ್ಳೆ ಯ ನಡೆ 
ಯಲ್ಲವೆಂದು ಹೇಳುವ ಸ್ವಾತಂತ್ರ್ಯ ಓದುಗರಿಗಿರಬೇಕು. ಫ್ಲಾ ಬೇರ್‌" ಅದನ್ನು 
ಇನ್ನೂ ಹೆಚ್ಚ ಯಶಸ್ವಿ ಯಾಗಿ ಮಾಡಬಹುದಾಗಿತ್ನು. ಎಂದು ಮೊದಲಾಗಿ ಅಭಿ 
ಪ್ರಾಯ ಕೊಡುವ ಸ್ವಾತಂತ್ರ್ಯ ಓದುಗರಿಗಿರಬೇಕು. ಇನ್ನೊಂದು ಕಥೆಯನ್ನು 
ಐವ್ಯಾನ್‌ ಟರ್ಜೆನಿವ್‌ ಬರೆದಿದ್ದಾನೆ. ಅದರಲ್ಲಿ ಒಬ್ಬ ಕಿವುಡನೂ ಮೂಕನೂ ಆದ 
ಗುಲಾಮ ಮತ್ತು ಆತನ ನಾಯಿ-ಇವರಿಬ್ಬರ ನಡುವಿನ ಸಂಬಂಧದ ಚಿತ್ರ, 
ಬರುತ್ತದೆ. ಈ ಕಥೆ ಥಟ್ಟನೆ ನಮ್ಮ ಹೃದಯವನ್ನು ತಟ್ಟುವಂಥ ಚಿಕ್ಕ ಮೇರು 
ಕೃತಿಯಾಗಿದೆ. ಇವರಿಬ್ಬ ಕರುವ 'ಬೀದವೇನೆ ದರೆ ಘು ಫ್ಲಾಬೇರ್‌ ಐ ಕಾರ್ಯ 
ದಲ್ಲಿ ಸೋತಿದ್ದನೋ ಅದೇ ಕಾರ್ಯದಲ್ಲಿ ಟರ್ಜೆನಿವ್‌ ಜಯಗಳಿಸಿದ್ದ ನು, ಅಂದರೆ, 
ಆತ ತನ್ನ ಕಥೆಯಲ್ಲಿ ಜೀವನದ ತಿರುಳನ್ನು ಹಿಡಿದಿಟ್ಟಿ ದ್ದನು. ಊಹಾ ಪೋಹಗಳನ್ನೆ 
ದುರಿಸಿ 'ಅವುಗಳನ್ನು ಸುಳ್ಳುಮಾಡಿಸಿ ಜೀವನದ ಸೌಂದರ್ಯವನ್ನು ಸೆರೆಹಿಡಿದು 
- ಯಶಸಿ ಯಾಗಿದ್ದ ನು. 

ಹೆನ್ರಿ ಜೇಮ್ಸನ ಅಭಿಪ್ರಾಯದಲ್ಲಿ ಕಾದಂಬರಿಕಾರ ಬರೆದ ವಸ್ತುವನ್ನಷ್ಟೆ 
ಅಥವಾ ವಸ್ತುವನ್ನೆ ಲ್ಲ ರಸಾಸ್ಟಾದಿಸಬೇಕೆಂದೇನೂ ನಿಯಮವಿಲ್ಲ. ಏಕೆಂದರೆ ಜನ 
ರಲ್ಲಿ ಭಿನ್ನ ರುಚಿಗಳು ಇರುವುದರಿಂದ ಬೇರೆ ಬೇರೆ ತರಹದ ಓದುಗರು ಬೇರೆ ಬೇರೆ 


ತರಹದ ವಸ್ತುಗಳಿದ್ದ ಕಾದಂಬರಿಗಳನ್ನು ಓದುತ್ತಾರೆ. ಕೆಲವರು ಅತ್ಯುತ್ಭೃಷ್ಟ 


ಗಟ ಕೊಟ ಮೂ iad 


ಹೆನ್ರಿ ಜೇಮ್ಸ್‌ ನ ಕಾದಂಬರಿ ಸಿದ್ಧಾಂತ . 125 


ಕಾರಣಗಳಿಗಾಗಿ ಬಡಿಗರ ಮೇಲೆ ಬತಿದ ಕಾದಂಬರಿಗಳನ್ನೊ €ದುವುದಿಲ್ಲ. ಇನ್ನು 
ಕೆಲವರು ಇದಕ್ಕಿಂತ ಒಳ್ಳೆಯ ಕಾರಣಗಳಿಗಾಗಿ ವೇಶ್ಯೆ ಯರ ಜೀವನವನ್ನು ಚಿತ್ರಿಸುವ 
ಕಾದಂಬರಿಗಳನ್ನು ಓದುವುದಿಲ್ಲ. ಅನೇಕ ಓದು (ಬಹುಶಃ ಬ್ರಿ ಟಿಶ್‌. ಓದುಗರು) 
ಅಮೇರಿಕನ್‌ರ ಜೇವನ ಕುರಿತು ಬರೆದ ಕಾದಂಬರಿಗಳನ್ನು ಓದಲಿಚಿ ಿಸುವುದಿಲ್ಲ. 
ಇನ್ನು ಕೆಲವರು ಸ್ಯ ಗಿ ಪತ್ರಿಕಾ ಸಂಪಾದಕರು ಹಾಗೂ ಪ ಪ್ರಕಾಶಕರು) ಇಟ್ಯಾ ಲಿ 
ಡು ಕಡೆಗೆ ಕಣ್ಣೆ ತ್ರಿ A ವುದಿಲ್ಲ. ಕೆಲವರಿಗೆ ಶಾಂತವಾದ ಜೀವನದ 
ಚಿತ್ರಣವಿರುವ ಕಾದಂಬರಿಗಳು ಸೇರಿದರೆ, ಉಳಿದವರಿಗೆ ಗದ್ದಲದ ಜೀವನದ ಚಿತ್ರಣ 


ಏರುವ ಕಾದಂಬರಿಗಳು ಸೇರುತ್ತವೆ. ಕೆಲವರಿಗೆ ಎಲ್ಪನಿಕ ಮತ್ತು ರಮ್ಮಕಥಾ 


ವಸ್ತು ಸೇರಿದರೆ, ಇತರರಿಗೆ ಅರ್ಧಕಾಲ ಲ್ಪನಿಕ ಮತ್ತು ಅರ್ಧವಾಸ್ತವಿಕ ಕಥಾವಸ್ತುಗಳು 
ಸರತ ತವೆ, ಈ ರೀತಿ, ಬೇರೆ ಬೇರೆ ಓದುಗರು ತಮ್ಮ ಸಾಹಿತಾ ಭಿರುಚಿಯ 
ಪ್ರಕಾರ ಬೇರೆ ಬೇರೆ ತರಹದ ಕಾದಂಬರಿಗಳನ್ನು ಆರಿಸಿಕೊಳ್ಳು ತ್ತಾ ರೆ ಅವರಿಗೆ 
ಕಾದಂಬರಿಯ ಕಥಾವಸ್ತು ಸೇರದಿದ್ದಾ ಗಸಾ ) ಭಾವೀವಾಗಿ ಕಾದ ತಂತ್ರದ 
ಬಗೆಗೂ ಅವರು ಲಕ್ಷ ತ ಹಾಕುವುದಿಲ್ಲ. 


ಸಾಹಿತ್ಯಾಭಿರುಚಿ ಎಂಬದುದು ಅತ್ಯ ಅತ ಮುಖ್ಯವಾದ ವಿಷಯ. ಫ್ರೆಂಚ್‌ 
ಕಾದಂಬರಿಕಾರ ಎಮಿಲ್‌ ರೋಲಾ ಅಭಿರುಚ ನಿರಂಕುಶತ್ವ ವನ್ನು ಒಪ್ಪಿ ಕೊಳ್ಳು 
ತ್ತಾ ಎ ಅಂದರೆ, ಆತನ ಪ ಶ್ರಕಾರ ಜೀವನದಲ್ಲಿ ಕೆಲವೊಂದು ವಸ್ತು ಗಳು ಪ ಪ್ರತಿಯೊಬ್ಬ 

ಸೇರಲೇಬೇಕ:. ಬ ಗಳಿ ಅವು ಅವರಿಗೆ ಸೇರುವಹಾಗೆ "ಅವರನ್ನು 
ms wg ಆತನ ವಾದ ಹೆನ್ರಿ ಜೇಮ್ಸ್‌ ಈ ವಿಚಾರಧಾರೆಯನ್ನು 
ಒಪ್ಪಿ ಕೊಳು ವುದಿಲ್ಲ. ಎಲ್ಲ ವಿಷಯಗಳೂ ಎಲ್ಲ ಓದುಗರಿಗೂ ಸೇಕಲೇಬೇಕೆಂಬ 
ಯಾವಕಟ | ಯೂ ಇಲ್ಲ. ಪ್ರತಿಯೊಬ್ಬ ಓದುಗನೂ ತನ್ನ ಅನುಭವಕ್ಕನುಸಾರ 
ವಾಗಿ ಕಾದಂಬರಿಗಳನ್ನು (ಅಥವಾ ಸಾಹಿತ್ಯ ಕ್ರ ತಿಗಳನ್ನು) ಆರಿಸಿಕೊಳ್ಳು ತ್ತಾನೆ. 
ಇಂಧ ಆಯ್ಕೆ ಯ ಹಿಂದೆ ನ ನಿದಾದರೊಂದು ನಿಶ್ಚಲವಾದ ಉದ್ದೆ "ಶವದ್ದೆ e 
ಇರುತ್ತದೆ. "ಜನರು ಜೀವನವನ್ನು ಅನುಭವಿಸಿದಂತೆ ಜೀವ ನಕ್ಕೆ ಅತ್ಯಂತ ನಿಕಟವಾದ ತ 
ಸಾಹಿತ ಅವನ್ನೂ ಅನಭವಿಸೇ ಅನುಭವಿಸುತ್ತಾರೆ. ಶಾದಂಬರಿ ಬಗೆಗೆ ನಾವು 
ವಿವೇಚಿಸುವಾಗ ಈ ಈ ಜೀವನ - ಸಾಹಿತ್ಯಗಳ ನಡುವಿರುವ ಸಂಬಂಧವನು ಸ ಮಾತ್ರ 
ಮರೆಯಬಾರದು. ” ಅನೇಕ ಜನರು ಕುದಂಬರಿಯೆಂದರೆ ಅದೊಂದು "ಕಾಲ್ಪನಿಕ 
ಹಾಗೂ ಕೃತ್ತಿಮ ಸಾಹಿತ್ತ ಪ, ಕಾರಿವೆಂದೂ, ಬರಿ' ಜಾಣೆ ಯ ಫಲವೆಂದೂ 


8 
ಶಿ ಇ) 
ಹೇಳುತ್ತಾರೆ. ಅಲ್ಲದೆ, ಕಾದಂಬರಿ ಜೀವನದ ವಸು ಗಳನ್ನು ಬದಲಿಸಿ ಒಂದು 
ತರಹದ ವ್ಯವಸ್ಥೆಗೆ ಒಳಪಡಿಸಬೇಕು ಅಲ್ಲದೆ ಅವುಗಳನ್ನು ಸಾಂಪ್ರದಾಯಕ 
ಛು 
ಪಡಿಯಚು ಗಳಲಿ ಎರಕಹೊಯ್ಯಬೇ ಕು ಎಂದು ಅವರು ಹೇಳುತ್ತಾರೆ. ದರ ಹೆನ್ರಿ 
ಚ ” 


ಜೇಮ್ಸ ಈ ವಿಚಾರವನ್ನು ಒಪ್ಪಿಕೊಳ್ಳು ವುದಿಲ್ಲ. ಏಕೆಂದರೆ, ಅವರೆಲ್ಲ ಹೇಳಿದಂತೆಯೆ 


126 ಸಾಧನೆ 


ಕಾದಂಬರಿಗಳು ಬರೆಯಲ್ಪಟ್ಟರೆ, ಅವು ಹಳಸಲಾದ ನಕ್ಷೆಗಳಾಗಿ ಕಾದಂಬರಿಯಲ್ಲಿ 
ನಿಜವಾದ ಬೆಳವಣಿಗೆಯಾಗದೆ” ಓದುಗರಿಗೆ ದೊಡ್ಡ ದೊಂದು ಗೋಡೆಯ ಎದುರಿಗೆ 
ಹೋಗಿ ನಿಂತಂತಾಗುತ್ತದೆ. ಕಾದಂಬರಿ 7 ಸಜೀವವಾಗಿರಬೇಕಾದರೆ ಆದು ಜೀವನದ 


ವಿಚಿತ್ರವಾದ, ಅನಿಯಮಿತವಾಗಿ ಕಾಣುವ ಚೂ. ಗುರುತಿಸಿ ತನ್ನಲ್ಲಿ 
ಹಿಡಿದಿಟ್ಟು ಕೊಳ ಬೇಕು. ಕಾದಂಬರಿ ಎಷ ನೈ ರಮ ಟ್ಟೆಗೆ | ಜೀ ವನವನ್ನು ಪುನರ್ಯವಸ್ಥಿತ 


ಗೊಳಿಸದೆ ಚಿತಿ ಸುತ್ತ ದೆಯೋ ಅಷ ' ರಮಟ್ಟಿ ಗ ಅದು ಸತ್ಯಷಜ್ಞಾ ನಿರೂಪಿಸುತ್ತದೆ, 
ಅದು ಎಷ್ಟ ರಮಟ್ಟಿ ಗೆ ಜೀವನವನ್ನು ಪುನರ್ಯವಸ್ಥಿತಗೆೊ ಳಿಸಿ ಚಿತ್ರಿಸುತ್ತ ದೆಯೋ 
ಅಷ್ಟರಮಟ್ಟಿಗೆ ಎ ಓದುಗರಿಗೆ PY ದ ಬದಲು ಸತ್ಯದೊಂದಿಗೆ ಕ ಕಾದಂಬರಿಕಾರ 
ಮಾಡಿಕೊಂಡ ಒಪ್ಪಂದವನ್ನು, ಸಂಪ್ರದಾಯವನ್ನು ತೋರಿಸಿ ಅವರನ್ನು ಆಚೆ 


ಕಳುಹಿಸಿಬಿಡುತ್ತದೆ. ಇಂಥ “ಪು ್ರನರ್ವ್ಯವಸ್ಥೆ ಯ ವಿಷಯವಾಗಿ ಬಹಳಷ ಷ್ಟು "ಜನರು 
ಮಾತನಾಡುವುದು ವಾಡಿಕೆಯಾಗಿಬಿಟಿ ದೆ. ಹೆನ್ರಿ ಜೇಮ್ಸ್‌ ಹೇಳುವಂತೆ ಬಿರುಂಟಿನೂ 
ಸಹಿತ “ಆಯ್ಕೆ 'ಯ ವಿಷಯವನ್ನು ತಾತನ ಇ ಇಗ ಇದೇ ತಪ್ಪು ಮಾಡುತ್ತಾನೆ. 
ಹೆನ್ರಿ ಜೇ ಸ ಈ ವಿಚಾರವನು. ಕ ಇನ್ನ. ಸ್ಪಷ್ಠ ಬಪಡಿಸಾಸ ಕಲೆಯು ಮೂಲ 


ಭೂತವಾಗಿ "ಆಯ್ಕೆ'ಯಾಗಿದ್ದರೂ ಆ ಆಯೆ ನ್ವ ಪ ೨್ರತಿನಿಧಿಕವಾಗಿಯೂ ಸಮಗ್ಭ್ರ 
ವಾಗಿಯೂ ಇರೆಬೇಕು. ಅನೇಕ ಜನರು ಕಲೆಯೆಂದರ ಗುಲಾಬಿಬಣ್ಣ ದ ಟಕ 
ಗಾಜುಗಳಿದ್ದಂತೆ, “ಆಯ್ಕೆ'ಯೆ:ದ ದರೆ ವಿಪರೀತವಾಗಿ ನಾಚಿಕೊಳ್ಳುವ ಶ್ರೀಮತಿ 
ಗ್ರಂಡಿಯವರಿಗೆ ಹೂಗೊಂಚಲನ್ನು ಆರಿಸಿದಂತೆ ಎಂದು ತಿಳಿದುಕೊಂಡಿದ್ದಾರೆ. 
ಇಂಥ ಜನರು ಕಲೆಯ ಬಗೆಗೆ ಅತ್ಯಂತ ಸಲೀಸಾಗಿ ಮಾತನಾಡುತ್ತಾರೆ. ಇವರ 
ಹತ ಕಲೆಯೆಂಬುದು ಅಪ್ರಿಯವಾದದ್ದನ್ನು ಅಥವಾ ಕುರೂಪವಾದಡ್ಡನ್ನು 
ತ್ರಿಸುವುದೇ ಇಲ್ಲವಂತೆ. ಇವರೆಲ್ಲ ಹೀಗೆಯೇ ಕಲೆಯ ಬಗೆಗೆ ತೀರ ಸಾಮಾನ್ಯ ವಾದ 
” ಘಳನ್ನು ಆಡುತ್ತ ಆಡುತ್ತ ಕೊನೆಗೆ ತ ತೆಮ್ಮ ಅಜ್ಜಾ ನದ ಪರಮಾವಧಿಯನ್ನು 
ಪ್ರದರ್ಶಿಸಿಬಿಡುತ್ತಾರೆ. ಹೆನ್ರಿ ಜೇಮ್ಸ್‌ ಪ್ರಾ ಮಾಣಿಕವಾ! ಗಿ ಅನುಭವಿಸಿದುದೇನೆಂದರೆ" 
ಸಂಪೂರ್ಣ ಸ್ವಾತಂತ್ರ್ಯದ ಅರಿವಿಲ್ಲದೆ ಯಾವ ಕಲಾಕಾರನೂ ಗಂಭೀರವಾಗಿ ತನ್ನ 
ಕಲಾಪ್ರಯೋಗಗಳಲ್ಲಿ ತೊಡಗಲಾರ. ಆದುದರಿಂದ, ಎಲ್ಲ ಭಾವನೆಗಳೂ, ಎಲ್ಲ 
ಜೀವನವೂ, ಎಲ್ಲ ನಿರೀಕ್ಷಣೆ, ಎಲ ದರ್ಶನವೂ ಕಲಾಕ್ಷೇತ್ರವಾಗಿರುತ್ತದೆ. ಅದನ್ನೆ 
ಬಿರುಂಟ್‌ರ ಉಚಿತವಾದ ಮಾತುಗಳಲ್ಲಿ ಹೇಳಬೇಕೆಂದರೆ hae 


ಕಲಾಕ್ಷೇತ್ರಮಾಗಿರುತ್ತದೆ' ಎಂಬುದು. ಇಂಥ ಮಾತುಗಳಲ್ಲಿ ಕೆಲವರು ಕೇಳುವ 


ae] 


ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಇಂಥ ಮಹಾನುಭಾವರ ಪ್ರಕಾರ ಕಲೆಯೆಂಬುದಂ 


ದುಃಖದ ಸನ್ನಿವೇಶಗಳನ್ನು ॥ ಚಿತ್ರಿಸಬಾರದಂತೆ. ಇಂಥ ಜನರೆಲ್ಲ ದೇವರ ಎದೆಯ 
ಮೇಲೆ ಪ ಪ್ರತಿಬಂಧಕಾತ್ಮಕ ಚೀಟಿಗಳನ್ನು ಚುಚ್ಚಿ ರುತ್ತಾರೆ.. ಉದಾಹರಣೆಗೆ ಅವು 
“ಹುಲ್ಲಿನಮೇಲೆ ಅಡ್ಡಾ ಡಬಾರದು ; ಹೂವುಗಳನ್ನು ಮುಟ್ಟಬಾರದು ; ನಾಯಿ 


ಗಳನ್ನು ಒಳಗೆ ತರಚಾರೆದು; ಕತ್ತಲಾದಮೇಲೆ ಪ್ರೇಕ್ಷಕರು ಒಳಗೆ ಉಳಿಯಬಾರದೂ ; 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ಧಾಂತ 127 


ಬಲಬದಿಯಿಂದ ಹೋಗಿರಿ” ಎಂಬ ಪ್ರತಿ ಬಂಧಕಾಜ್ಞೆ ಗಳನ್ನು ನೆನಪಿಗೆ ತರುತ್ತವೆ. 
ತರುಣ ಸಾಹಿತಿಯಾದವನೂ ಕೂಡ ಸಾಹಿತಾ ಭಿರುಚಿಯಿಲ್ಲದೆ ಏನ ನನ್ನೂ ಮಾಡಲಾರ. 
ಆತನಿಗೆ ಇಂಥ ಅಭಿರುಚಿ ಕಲಿಸುವ ಮೊದಲ ಪಾಠವೇನೆಂದರೆ ಇಂಥ ಪ್ರತಿಬಂಧ- 
ಕಾತ್ಮಕ ತಲೆಚೀಟಿಗಳೂ ಮೂರ್ಹತನದ ಸಂಕೇತಗಳು ಎಂಬುದು. ಆ ಅಭಿರುಚಿ” 
ಇದ್ದ ಸಾಹಿತಿಗೆ “ಜಾಣ್ಮೆ? ಎಂಬುದು' ಸಾ ಎ ಭಾವಿಕವಾಗಿಯೇ ಬಂದಿರುತ್ತದೆ. ಆದರೂ 
"ಅಭಿರುಚಿ? ಪಾ ಥಮಿಕವಾಗಿ "ಜಾಣ್ಮೆ ವ ಆನುಷ ೦ಗಿಕವಾಗಿರುತ್ತವೆ. “ಅಭಿರುಚಿ? 
ಯೆಂದರೆ ಜೀವನದ ಚಿತ್ರವನ್ನು, ಪ್ರಭಾವಗಳನ್ನು ನೇರವಾಗಿ ಸ್ವೀಕರಿಸುವ 
ಸಾಮಥನ್ಯವಾಗಿದ್ದು , ಸಾಹಿತಿಗೆ ಅತ್ಯಂತ ಅವಶ್ಯವಾದ ಅರ್ಹತೆಯಾಗಿದೆ. 


ಕಾದಂಬರಿಯಲ್ಲಿ ಬರುವ ಕಥೆ ಅಥವಾ ಕಥಾವಸ್ತುವಿ 
ರಲ್ಲಿದ ಭಿನಾ ಭಿಪ್ರಾಯವನ್ನು ಎತ್ತಿ ತೋರಿಸಿ, ಹೆನ್ರಿ ಜೆ ಜೇಮ್ಸ್‌ ತ 
ಹೀಗೆ ಸ್ಪಷ್ಟಪಡಿಗುತ್ತಾನೆ. ಪಾಲ್‌ಮಾಲ್‌ ಗೆರುಟ್‌ನಲ್ಲಿ ಪ್ರಕಟವಾದ ತನ್ನ 
ನಿಬಂಧದೆಲಿ "ಬರೆಯುತ್ತ. ಕಾದಂಬರಿಯಲ್ಲಿ " ಕಥೆಯೇ ಅತ್ಯ ತ ಮಹ ಹತ್ವವಾದದ್ಳು 
ಎಂದು ಒತ್ತಿ ಹೇಳಿದ್ದಾ ನೆ. ಈ ವಿಚುರ ವನ್ನು ಹೆನ್ರಿ ಜೇಮ್‌ ಒಪ್ಪಿಕೊ ಏಳು ವುದಿಲ್ಲ. 


ಆತ ಪ್ರಶ್ನೆ ಕೇಳುತ ಎನೆ: "ಹಾಗಾದರೆ ಕಾದಂಬರಿಯ ಹ ಕಥೆಯನ್ನು ಬಿಟ್ಟು 

ಮತ್ತೆ ಏನು ಇರುತ್ತದೆ ಅಥವಾ ಇರಲಿಕ್ಕೆ ಸಾಧ್ಯ ? ವೆಂದು. | ರು 
ದೇಶಿ - ಮ ದ್‌ 

ಎಳ್ಳಷ್ಟೂ ಕಥೆಯಿಲ್ಲದೆ ಬರೀ ತಂತ್ರ ವಿರಪಕ್ಕ ಸಾಧ್ಯವೆ ? ಹೆನಿ ಕ್ಸ ತನ್ನ್ನ 


ಅಭಿಪ್ರಾಯಗಳನ್ನು ಹೀಗೆ ಮಂಡಿಸುತ್ತಾನೆ : `ೊಿಪ್ರದೇ Wx ದಾಗಿದ್ದರೂ 
ಯಾವುದಾದರೊಂದು ವಿಚಾರದಿಂದ ಪಾ ಪ್ರಿರಂಭವಾಗುತ್ತಿ ದೆಯ ಷ್ಟೆ. ಒಮೆ 
ಪ್ರಾರಂಭವಾದ ವಿಚಾರ ಕಾದಂಬರಿ ಬೆಳೆಯುತ್ತ ಹೋದಂತೆ ಅದರ ಮೆ ತುಂಬ 
ಹರಿದಾಡುತ್ತ, ಇಂಗಿಕೊಳ್ಳುತ್ತ 2 cea ಸಾವಯವವಾಗಿ: ಬೆರೆತುಕೊಂಡು 
ಬಿಟ್ಟಿರುತ್ತದೆ. ಹೀಗಿರುಷನರಂ ದ ಕಾದಂಬರಿಯಲ್ಲಿ ಪ್ರತಿಯೊಂದು ಶಬ ಸ ವಷ್ಟೇ 
ಅಲ್ಲ ಪ್ರತಿಯೊಂದು ಅಲ್ಪವಿರಾಮಗಳಂಥ ಚಿನ್ನವೂ ಕಥೆಯ ಯಶಸ್ಸಿಗೆ ಕಾರಣವಾಗು 
ತ್ತದೆ, ಅದರ ಪ್ರಭಾವವನ್ನು ವರ್ಧಿಸುತ್ತದೆ. ಆದುದರಿಂದ ಹತಾರವೊಂದನ್ನು 
ಅದರ ಚೀಲದೊಳಗಿಂದ ತೆಗೆದು ದೂರವಿಡುವ ಹಾಗೆ ಕಥಾವಸ್ತು ವನ್ನು ಕಾದಂಬರಿ 
ಯಿಂದ ಬೇರ್ಪಡಿಸಲು ಬರಲಾರದೆಂಬ ಸತ್ಯ ನಮಗೆ ಹೊಳೆಯದೇ ಇರದು. ಕಥಾ 
ವಸ್ತು ಮತ್ತು ಕಾದಂಬರಿ, ವಿಚಾರ ಮತ್ತು ತಂತ್ರಗಳು ಸೂಜಿ ಮತ್ತು ದಾರ 
ಗಳಿದ್ದಂತೆ. ಬರಿಯ ಸೂಜಿಯನ್ನಷ್ಟೆ ಷ್ಟೆ ಉಪಯೋಗಿಸುವ ಅಥವಾ ಬರಿಯ ದಾರ 
ವನ್ನಷ್ಟೆ ಉಪಯೋಗಿಸುವ ಸಿಂಪಿಗರನ್ನು ನಾವು ಎಲ್ಲಿಯಾದರೂ ಕಾಣಲಿಕ್ಕೆ 
ಸಾಧ್ಯವೆ? ಈ ಉದಾಹರಣೆಯಿಂದ ನಮಗೆ ಕಾದಂಬರಿ ಮತ್ತು ಕಥಾವಸ್ತುಗಳು 
ಅನ್ಯೋನ್ಯವಾದ ಅಂಶಗಳೆಂದು ನಿರಾಯಾಸವಾಗಿ ತಿಳಿದುಬರುತ್ತದೆ. ಜೀವನ 
ದಲ್ಲಿಯ ಕೆಲವು ವಿಷಯಗಳು ನಮಗೆ ಹಿಡಿಸುತ್ತವೆ, ಇನ್ನು ಕೆಲವು ಹಿಡಿಸುವುದಿಲ್ಲ. 


128 ಸಾಧನೆ 


ಆದರೆ ರೋಮನ್‌ ಕ್ಯಾಥೊಲಿಕ್‌ ಚರ್ಚಿನಲ್ಲಿ ಆ ಮತದ ಜನರು ಕೆಲವು ಪುಸ್ತಕ 
ಗಳನ್ನು ಓದಬಾರದೆಂದು ಅವುಗಳನ್ನು ತಮ್ಮ “ ನಿಷೇಧಾನುಬಂಧ ದಲ್ಲಿ ನಮೂದಿ 
ಸಿದಂತೆ, ಕಾದಂಬರಿಯಲ್ಲಿ ಇಂಥ ವಿಷಯಗಳನ್ನು ಚಿತ್ರಿಸಬೇಕು, ಇಂಥ ವಿಷಯ 
ಗಳನ್ನು ಚಿತ್ರಿ ಸಬಾರದೆಂದು ಹೇಳ ಹೊರಟ ಎ೫ ಕ್ಯಾಗಲಿ ಸಾಹಿತ್ಯಪ್ಪ ಪೆ ನ್ರೇಮಿಗಳಾ 
ಗಲಿ ಮಂಡಿತ (ಅಂದರೆ ಮಹಾಮೂರ್ಪ್ಯ)ರಾಗುತ್ತಾ ರೆಯೇ - ಅವರ 
ಅಭಿಪ್ರಾಯದಿಂದ ಯಾರಿಗೂ ಯಾವತರಹದ ಲಾಭವೂ ಆಗುವುದಿಲ್ಲ. ಕೆಲವು 


ವಿಮಗಳು ಕಥಾವಸ್ತುಗಳಾಗಬಲ್ಲುವು, ಇನ್ನು ಕೆಲವು ವಿಷಯಗಳು ಕಥಾವಸ್ತು 
ಳಾಗಲಾರವು ಎಂದು ಹೇಳುವುದು ಮುನ ಪರಮಾವಧಿ ಮತ್ತು ಕೃತ್ರಿ 
ದ ಸಾಕ್ಷಿ. ಪಾಲ್‌ಮಾಲ್‌ ಗೆರುಟ್‌ನಲ್ಲಿ ವಿಮರ್ಶಕನೊಬ್ಬ ಎರಡು ಸಾಹಿತ 


ಕೃತಿಗಳನ್ನು ಹೋಲಿಸಿ ತನ್ನ ಅಭಿಪ್ರಾಯವನ್ನು ಕೊಟ್ಟಿದ್ದಾನೆ. ಹೆನ್ರಿ ಜೇಮ್ಸ್‌ ಚೆ 
ವಿಮರ್ಶಕನ ಅಭಿಪ್ರಾಯವನ್ನು ವಿರೋಧಿಸಿ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾನೆ. 
ಮಾರ್ಗೊ ಲಾ ಬೆಲಾಫ್ಟ್ರೀ (ಮಜ್ಜೆಯ ಮಾರ್ಗೊ) ಎಂಬ ಹೆಣ್ಣ ಮಗಳ ಹೆಸರನ್ನೆ 
ಹೊಂದಿಶುವ ಕಾದಂಬರಿಯಲ್ಲಿ ಕಥಾವಸ್ತು ಇದೆ ಆದರೆ "ಕೆಲವು (ಅಂದರೆ ಆತ 
ಹೋಲಿಕೆಗಾಗಿ ಆರಿಸಿಕೊಂಡ) ಕಥೆಗಳಲ್ಲಿ ಬೋಸ್ಟ ನ್ನಿನ ಸುಂದರಿಯರು ಮನೋ 
ವೈ ಜ್ಞಾ ನಿಕ ಕಾರಣಗಳಿಂದಾಗಿ ಆಂಗ್ಲ ಸರದಾರರನ್ನು "ರಸ ಒರಿಸಿದರಂತೆ. ಆದ್ದರಿಂದ 
ಸ್ಯ ಕಥೆಗಳಲ್ಲಿ ಕಥಾವಸ್ತು ಇಲ್ಲವೆಂದು ಹೆ ಹೇಳುತ್ತಾ ನೆ” ಆ ವಿರ್ಮಶಕ. ಹೆನ್ರಿ ಜೇಮ್ಸ್‌ 

ಮಾರ್ಗೊ ಲಾ ಬೇಲಾಫ್ರೀ ಕಾದಂ: ಬರಿಯನ್ನು ಓದಿರದಿದ್ದ ರೂ ಅದರ ರಮ್ಯ ಕಥೆಯ 
ಬಗೆಗೆ ಆತನಿಗೆ ಸ್ವಲ್ಪ ಮಾತ್ರ ಗೊತ್ತಿದೆ. "'ಆದ್ದರಿಂ ದ. ಆತ ತ್ತೆ ಈ 
ಕಾದಂಬರಿಯಲ್ಲಿ ಬರುವ ಕಥಾನಾಯಕಿ ಯಾವುದೊ ಒಂದು ಸಾಹಸದಲ್ಲಿ ತೊಡಗಿ 
ದಾಗ ಅವಳ ದೇಹದ ಮೇಲೆ ಕಪ್ಪುಕಲೆ ಉಂಟಾಗಿತ್ತಂತೆ. ಇಂಥ ಒಂದು ಕಪ್ಪುಕಲೆ 
ಅಥವಾ ಮಚ್ಚೆ ಕಾದಂಬರಿಯೊಂದಕ್ಕೆ ಕಥಾವಸ್ತುಮಗಿರಬಹುದಾದರೆ, ಮನೋ 
ವೆ ಜ್ಞಾ ನಿಕ ಅಥವಾ ಇನ್ನಾವುದೊ ಕಾರಣಗಳಿಗಾಗಿ ಆಂಗ್ಲ ಸರದಾರರು ಬೋಸ್ಕನ್ನಿನ 
ಸುಂದರಿಯರಿಂದ ಸಿ ಹೀಕೃತವಾಗುವ ಇಲ್ಲವೆ ತಿರಸ್ಕತವಾಗುವ ವಷಯ ಒಂದು 
ಕಥೆಯ ಇಲ್ಲವೆ ಕಾದಂಬರಿಯ ಕಥಾವಸ್ತು ಏಕಾಗಬಾರದು ಎಂದು ಪ್ರಶ್ನಿ ಸುತ್ತಾನೆ 
ಹೆನ್ರಿ ಜೇಮ್ಸ್‌. ಆತ ಹೇಳುವಂತೆ ಇವೆಲ್ಲವೂ ವೈವಿಧ್ಯಮಯ ಜೀವನದ ಕಣಗಳೇ 
ತ ಕಾರದ ಅ ನು Ke ಬ್ಯ ಚಿತ್ರಿಸಬಹುದು. ಇಂಥ 
ವಿಷಯಗಳನ್ನೇ ಚಿತ್ರಿಸಬೇಕು, ಇಂಥ ವಿಷಯಗಳನ್ನು ಚಿತ್ರಿಸಲೇಬಾರದು ಎಂದು 
ಮುಂತಾಗಿ ತೆ ಳು ಷಃ ೨ ನಿರರ್ಥಕವಾದದ್ದು. ಕಾದಂಬ 'ರಿಯಾಗಿರಬೇಕಾದ ಕೃ ತಿ 
ಯೊಂದರಲ್ಲಿ "ಸಾಹಸ'ವೆಂಬುವುದು ಇರಲೇಬೇ ಕು ಎಂದು ಬಿರುಂಟ್‌ ಅ ಭಿಪ್ರಾಯ 
ಪಡುತ್ತಾನೆ. ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳದೆ ಹೆನ್ರಿ ಜೇಮ್ಸು ಕಾದಂಬರಿಗೆ 
ಸಾಹಸವಷೆ ಸ ಏಕೆ ಬೇಕು, ಹಸಿರು ಕನ್ನಡಕಗಳೇಕೆ ಬೇಡವೇ ಸವಾಲು ಹಾಕು 


ತ್ನಾನೆ,.. ಬಿರುಂಟ್‌ನು ಅಸಾಧ್ಯತೆಗಳ ಪಟ್ಟಿಯೊಂದನ್ನು ಕೊಟ್ಟು ಅದರಲ್ಲಿ 


ಗೆ ಲ 


ಹೆನ್ರಿ ಜೇಮ್ಸ್‌ ನ ಕಾದಂಬರಿ ಸಿದ್ಧಾಂತ 129 


ಸಾಹಸರಹಿತ ಕಾದಂಬರಿಯನ್ನೂ ಸೇರಿಸುತ್ತಾನೆ. ಆದರೆ ಅದಕ್ಕೆ ಹೆನ್ರಿ ಜೇಮ್ಸ್‌ 
ಮತ್ತೆ ಸವಾಲು ಹಾಕುತ್ತಾನೆ, ಸಾಹಸ, ಕಾದಂಬರಿಯ ಕಥಾವಸ್ತುವಾದರೆ 
ಮದುವೆ ಅಥವಾ ಬ್ರಹ್ಮಚರ್ಯೆ, ಅಥವಾ ಹೆರಿಗೆ, ಅಥವಾ ಕಾಲರಾ, ಅಥವಾ 
ಜಲ ಚಿಕಿತ್ಸೆ, ಅಥವಾ ಜಾನ್ಸೆ ನ್‌ ಸಿದ್ಧಾಂತ, ಏಕಾಗಬಾರದಂ ? ಕಥಾವಸ್ತುಗಳನ್ನು 
ನಿರ್ದಿಷ ಪಡಿಸುವುದರಿಂದ ಕಾದಂಬರಿಯ ಕ್ಷೇತ ವನ್ನು ಸಂಕುಚಿತಗೊಳಿಸಿ ಅದರ 
ಕಾರ್ಯವನ್ನು ಮೊಟಕುಗೊಳಿಸಿ ಅದನ್ನು ಕ ತ್ರಿಮವಾದ ಜಾಣ್ಮೆಯ ಕೃತಿಯನ್ನು 
ಮಾಡಿದಂತಾಗುತ್ತದೆ, ಎಂದು ಹೆನ್ರಿ ಜೇಮ್‌ ನ ಎಚ್ಚರಿಸುತ್ತಾನೆ. ಕಾದಂಬರಿಯನ್ನು 

ಜೀವನಕ್ಕೆ ಸಮನಾದ ಕೃತಿಯಾಗಿ ಮಾಡಬೇಕೆಂದು ಸೂಚಿಸುತ್ತಾನೆ. ಅಷ್ಟೇ ಅಲ್ಲದೆ 
ಸಾಹಸವೆಂದರೇನು ಎಂಬ ಪ್ರಶ್ನೆಯನ್ನು ಎತ್ತಿ ಅದಕ್ಕೆ ತನ್ನ ಸ್ಪಷ್ಟವಾದ ಉತ್ತರ 
ವನ್ನು ಕೊಡುತ್ತಾನೆ. " ಸಾಹಸ 'ವೆಂಬುದನ್ನು ಸಾಹಿತ್ಕಾಭ್ಯಾಸಿಗಳು ಹೇಗೆ 
ಗುರುತಿಸಬೇಕು ಎಂದು ಕೇಳುತ್ತಾನೆ. ತಾನು ಈಗ ಬರೆದಿದ್ದ ಈ ಚಿಕ್ಕ ಲೇಖನವೇ 
ಆತನಿಗೆ ಒಂದು ಮಹಾಸಾಧನೆ. ಬೋಸ ನ್ನಿನ ಸುಂದರಿಯರಿಂದ ತಿರಸ್ಕತರಾದ 
ಆಂಗ್ಲ ಸರದಾರರ ಸಾಹಸಕ್ಕಿಂತ, ಆಂಗ್ಲ ಸರದಾರರನ್ನು ತಿರಸ್ಕರಿಸುವ ಬೋಸ್ಟನ್ನಿನ 
ಸುಂದರಿಯರ ಸಾಹಸ, ಹೆಚ್ಚು ಕೆಚ್ಚಿನದಾಗಿದೆ. ಏಕೆಂದರೆ ಈ ಕಾರ್ಯದಲ್ಲಿ ಕಂಡು 
ಬರುವ ಅಸಂಖ್ಯ ದೃಷ್ಟಿಕೋನಗಳಲ್ಲಿ ನಾವು ನಾಟಕದೊಳಗಿನ ನಾಟಕಗಳನ್ನು 
ನೋಡಬಹುದೆಂದಂ ಹೇಳುತ್ತಾನೆ. `ಆತನ ಪ್ರಕಾರ ಪಾತ್ರಗಳ ಮನೋವೆ ೈಜ್ಞಾನಿಕ 
ಕಾರಣಗಳನ್ನು ಅತ್ಯಂತ ಚಿತ್ರ ವುಯಂವಾಗಿ ನಿರೂಪಿಸಲು ಸಾಧ್ಯವಿದೆ. ಅದರ 
ಮೈಬಣ್ಣದ ಕಾಂತಿಯನ್ನು ಸೆರೆಹಿಡಿದು ಟಿಶಿಯಾನ್‌ ಮಾದರಿಯ ಚಿತ್ರಗಳನ್ನು 
ಬರೆಯಲಿಕ್ಕೆ ಪ್ರೇರಕವಾಗುವಂತೆ ಮಾಡಬಹುದು. ಆದ್ದರಿಂದ ಕಾದಂಬರಿ ಆತನ 
ಅಭಿಪ್ರಾಯದಲ್ಲಿ ಅತ್ಯುತ್ತಮವಾದ ಸಾಹಿತ್ಮಪ್ರಕಾರವಾಗಿದೆ. ಆತ ತಾನು ಅದೇ 
ಆಗ ಓದುತ್ತಿದ್ದ ಎರಡು ಕಾದಂಬರಿಗಳನ್ನು ಉದ್ಭರಿಸುತ್ತಾನೆ : ರಾಬರ್ಟ್‌ 
ಲೂಯಿ ಸ್ಟೀವನ್‌ಸನ್‌ನ ಟ್ರೈರುರ್‌ ಐಲಂಡ್‌ ಮತ್ತು ಎಡ್ಮಂಡ್‌ _ದ-ಗಾಂಕೂರ್‌ನ 
ತೆರಿ. ವೊದಲನೆಯ ಕಾದಂಬರಿ ಕೊಲೆಗಳು, ರಹಸ್ಯಗಳು, ಭಯಾನಕ ನಡುಗಡ್ಡೆ 
ಗಳು, ಸಾವಿನ ದವಡೆಯಿಂದ ಪಾರಾಗುವ ಸಾಹಸಗಳು, ಪವಾಡಾತ್ಮಕ ಕಾಕತಾಲೀಯ 
ಘಟನೆಗಳು, ಹೂಳಿಟ್ಟ ಚಿನ್ನದ ನಾಣ್ಯಗಳು - ಇವೇ ಮುಂತಾದ ವಿಷಯಗಳನ್ನು 
ನಿರೂಪಿಸಿದರೆ ಎರಡನೆಯ ಕಾದಂಬರಿ ಪ್ಮಾರೀಸಿನ ಒಂದು ಅತ್ಯುತ್ತಮವಾದ 
ಮನೆಯಲ್ಲಿ ವಾಸಿಸುತ್ತಿದ್ದ ಫ್ರೈಂಚ್‌ ಹುಡುಗಿಯೊಬ್ಬಳು ತನ್ನನ್ನು ಮದುವೆ 
ಯಾಗಲು ಯಾವ ವರನೂ ಒಪಿ ಶ್ರ ಕೊಳ್ಳದಿದ್ದು ದರಿಂದ ನೋವಿನ ಸಂವೇದನೆಯಿಂದ 
ಸತ್ತುಹೋದ ಕಥೆಯನ್ನು ನಿರೂಪಿಸುತ್ತದೆ. ಇವೆರಡರಲ್ಲಿ, ಟ್ರೆರುರ್‌ ಐಲಂಡ್‌ 
ಕಾದಂಬರಿ ನೀಟಾಗಿಯೂ ಯಶಸ್ವಿಯಾದ ಸುಂದರ ಕಲಾಕೃತಿಯೆಂದು ಹೆನ್ರಿ ಜೇಮ್ಸ್‌ 

ರಿ ತನ 


ಹೇಳುತ್ತಾನೆ. ಏಕೆಂದರೆ, ಆಲ್ಲಿ ಕಾದಂಬ ವೂಲೋದ್ದೇಶವನ್ನು ಅತ್ಯಂತ 


ದಾರ 
ವ 


ರ್ಕ 


ಸಾ..9 


130 ಸಾಧನೆ 


ಗಿ ತ್ತದೆ... ಆದರೆ ಶೆರಿ ಕಾದಂಬರಿ ಅಷ್ಟೊಂದು ಮನಸ್ಸಿಗೆ 
ಹಿಡಿಸುವುದಿಲ್ಲವೆಂದು ಹೇಳುತ್ತಾನೆ. ಏಕೆಂದರೆ, ಅಲ್ಲಿ ಕಾದಂಬರಿ ತನ್ನ ಕಥಾ 
ಜೆ ಬೆಳವಣಿಗೆಯನು ಗುರುತಿ ಸುವಲ್ಲಿ ಶಯ ಸ್ವಿಯಾಗಿದೆ 
0 ನೆ ಹೀಗಿದ್ದಾ ೫. ಸಹಿತ ಅವೆರಡೂ ಕೃತಿಗಳು 
ಆತನ ಪ್ರಕಾರ ಕಾದಂಬರಿಗಳೇ ಆಗಿವೆ. ಏಕೆಂದರೆ, ಅವೆರಡರಲ್ಲಿಯೂ ಕಥಾ 
ವಸ್ತುವಿದೆ, ಅವೆರಡರಲ್ಲಿಯೂ ಆಶ್ಚರ್ಯವನ್ನು ಂಟುಮಾಡುವ ಸಾಹಸಗಳಿವೆ. 
ಒಂದು ಹುಡುಗಿಯ ನೈತಿಕಪ್ಪಜ್ಞೆ ಸ್ಪ್ಯಾನಿಶ್‌ ನಡುಗಡ್ಡೆ ಗಳಂತೆ, ಸ್ಟಾ ಕನಿಶ್‌ 
ನಡುಗಡ್ಡೆಗಳ ಷ್ಬೇ ಚೀ ಅಂಗವಾಗಿ; 


ಕಾದಂಬರಿಗೆ ಒಂದು ಪ್ರಜ್ಞಾ ಪೂರ್ವಕ ನೈ ತಿಕ ಉದ್ದೆ €ಶವಿರಬೇಕೆಂಬ 
ಬಿರೆಂಟ್‌ನ ಅಭಿಪ್ರಾಯವನ್ನು ಹೆನ್ರಿಜೇಮ್ನ ಒಪ್ಪಿಕೊಳ್ಳುವುದಿಲ್ಲ. ಕಾದಂಬರಿಗೆ 
ಪ್ರಜ್ಞಾ ಪೂರ್ವಕ ನೆ ತಿಕ ಉದ್ದೇಶವಿರಬೇಕೋ ಅಥವಾ ಇರಬಾರದೋ ಎಂಬುದು 
ಅತ್ಯಂತ ಜಟಿಲವಾದ ಪ್ರಶ್ನೆ. ಚಿತ್ರಕಾರನೊಬ್ಬ ತೆಗೆದ ಚಿತ್ರ ಅಥವಾ ಕಾದಂಬರಿಕಾರ 
ನೊಬ್ಬನ ಚಿತ್ರಣ ನೈತಿಕವಾಗಿದೆಯೊ ಅಥವಾ ಅನೈತಿಕವಾಗಿದೆಯೊ ಎಂಬುದನ್ನು 
ಹೇಗೆ ಹೇಳಬೇಕು ? ಆದ್ದರಿಂದ ಹೆನ್ರಿ ಜೇಮ್ಸ್‌ ತನ್ನ ವಿಚಾರವನ್ನು ಸ್ಪಷ್ಟಪಡಿಸು 
ತ್ತಾನೆ. ಸ್ಥೂಲವಾಗಿ ಹೇಳಬೇಕೆಂದರೆ ಕಲೆಯ ಸಮಸ್ಯೆಗಳೆಲ್ಲವೂ ನಿರ್ವಹಣೆಯ 
ಸಮಸ್ಯೆಗಳೇ ಆಗಿವೆ. ಇಲ್ಲಿ ನೈತಿಕ ಸಮಸ್ಯೆಗಳಿಗೆ ಸ್ಥಳವೇ ಇಲ್ಲ. ಇವೆರಡೂ 
ತರಹದ ಸಮಸ್ಯೆಗಳನ್ನು ಕೂಡಿಸ ವಂತಿಲ್ಲ: ಆಂಗ್ಲ ಕಾದಂಬರಿಯಲ್ಲಿ ನೈತಿಕ ಉದ್ದೇಶ 
ವಿರುವುದು ಹ ಆಭರಿಗನಾಘಹಿ ಸಂಗತಿಯೆಂದು ಬಿರೆಯಿಂಟ್‌ ಹೇಳುವು 
ದನ್ನು ಹೆನ್ರಿ ಜೇಮ್ಸ್‌ ಒಪ್ಪಿಕೊಳ್ಳುವುದಿಲ್ಲ. ಆಷ್ಟೇ ಅಲ್ಲ ಅದು ನಿಷೇಧಾತ್ಮಕ 
ವಿಮರ್ಶೆಯೆಂದು ಹೇಳುತ್ತಾನೆ. ಆಂಗ್ಲ ಸಿಳ ಸ ಸಾಮಾನ್ಯವಾಗಿ ನೈತಿಕ 
ಅಂಜುಗುಳಿತನಕ್ಕೆ ಪ್ಲ ಪ್ರಸಿದ್ಧ ರಾಗಿದ್ದಾರೆ. ಅವರು ಜೀವನದ ವಾಸ್ತವಿಕ ಚಿತ್ರವನ್ನು 
ಕೊಡುವಾಗ ಅನೇಕ ತೋಡರಗಳನ್ನ ನುಭವಿಸುತ್ತಾರೆ. ಆಲ್ಲದೆ ಅತ್ಯಂತ ನಾಚು 
ಬುರುಕರೂ ಆಗಿರುವುದರಿಂದ ಕೆಲವು ವಿಷಯಗಳ ಬಗೆಗೆ ಅವರು ಬಾಯನ್ನೇ 
ತೆಗೆಯುವುದಿಲ್ಲ. ಆಂಗ್ಲ ಕಾದಂಬರಿಯಲ್ಲಿ Sop: ಕಾದಂಬರಿಯನ್ನೊಳ 
ಗೊಂಡು) ಜನರು ತಿಳಿದುಕೊಂಡದ್ದು ಮತ್ತು ತಿಳಿದುಕೆ ೇವೆಂದು ನಂಬಿದ್ದ ರ 
ನಡುವೆ; ಅವರು ನೋಡಿದ್ದು ಮತ್ತೆ ವ ಮಾತಾ ಡಿದ್ದರ ॥ ನಡ ಢಿ ಅವರರ ಜೀವನದ 
ಅಂಗವೆಂದು ತಿಳಿದುಕೊಂಡದ್ದು ಮತ್ತು ಸಾಹಿತ ತ್ಯದಲ್ಲ ತೆ ೧ೀರಿಸಿ ಧರ ನ 
ಸಾಂಪ್ರದಾಯಕ ಭೇದವಿದೆ. ಅಂದರೆ, ಅವರು ಜೀವನದಲ್ಲಿ ತನಾಡಂಬ್ರದು 
ಮತ್ತು ಅಚ್ಚಾ ದುದರಲ್ಲಿ ಮಾತನಾಡುವುದರ ನಡುವೆ ಬಹಳ ಅಂತರವಿದೆ. ಆದ್ದರಿಂದ 
ಹೆನ್ರಿ ಜೇಮ್ಸ್‌ ಈ; ಎಚಾರಗಳನ್ನು ದೃಢೀಕರಿಸುವುದರ ಸಲುವಾಗಿ ಬಿರುಂಟ್‌ನ 
ಹೇಳಿಕೆಯನ್ನೇ ಶಿರುವುಮಃರುವು ಮಾಡುತ್ತ ಹೀಗೆ ಹೇಳುತ್ತಾನೆ: ಆಂಗ್ಲ ಕಾದಂಬರಿ 


ಹೆನ್ರಿ ಜೇಮ್ಸ್‌ನ ಕಾದಂಬರಿ ಸಿದ್ಧಾಂತ 131 


ಕಾರನಿಗೆ ನೈತಿಕ ಉದ್ದೆ €ಶವಿರದೆ ನೈ ತಿಕ ಅಧ್ಯ ರ್ಯವಿದೆ. ಪರಿಪೂರ್ಣವಾದ 
ಕಾದಂಬರಿಯನ್ನು ಬರೆಯಬೇಕೆಂಬ ಉದ್ದೆ (ಶವನ್ನು ಹೋದಿರುವುದು ಆತ್ಯ ೦ತ 
ಕನಿಷ್ಟ ವಾದ ಸಾಪ ರವಾಗಿದೆ ಎಂದು ಹೇಳುತ್ತಾನೆ ನೆ ಜೇಮ್ಸ್‌. 


ಕಲಾಪ ಪ್ರಜ್ಞೆ ಮತ್ತು ನೆ ೈತಿಕಪ್ರಜ್ಞಿ ಒಂದೇ ಆಗಿರಲಿಕ್ಕೆ ಸಾಧ್ಯ. ಜಾಲಾ 
ಆಳ ಸಾಹಿತಿಯ ಮನಸ್ಸಿನ ಸಷ ಮಟ್ಟನ ವನ್ನೇ ಪ್ರತಿನಿಧಿಸುತ್ತ ದೆ. ಈ ವ ನಸ್ಸಿನ 
ಗುಣಮಟ್ಟ ಎಷ್ಟೆ ಷ್ಟು ಚೆನ್ನಾ ಗಿರುತ್ತದೆಯೊ ಆತ ಸೃಜಿಸುವ ಕಾದಂಬರಿ, ಚಿತ್ರ, 
ಮೂರ್ತಿ ಅಷ ಷ್ಟು ಗುತ್ತು ಸತ್ಯ ವಾ ತತ ಸಾಧ್ಯ. ಇಂಥ ಸತ್ಯ 
ಸೌಂದರ್ಯಗ ಇದ್ದ ಲ್ಲ ಆ ಕಾದಂಬರಿಗೆ ಉದ್ದೆ ಸೇಶವೊಂದು ಇದ್ದ ತೆಯ. ಆಳವಿಲ್ಲದ 
ಲೇಖಕನಿಂದ ಒಳ್ಳೆ ಯ ಕಾದಂಬರಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಪೇ ಇಲ್ಲ. ಕಾದಂಬರಿ 
ಯೆಂದರೆ ಅತ್ಯ My ಸ್ವಚ್ಛಂದವಾದ ಸ ಸಾಹಿತ್ಯಪ್ಪ ಭ್ರಕಾರ, ಸ ಜೀವನವೆಲ್ಲ ಕಾದಂಬರಿಗೆ 
ವಸ್ತು ವಾಗಬಲ್ಲುದು. ಜೀವನದ ಇದೊಂದು ಭಾಗ ಮಾತ್ರ ಸಾಹಿತ್ಯವಾಗಬಲ್ಲುದು, 
ಅದೊಂದು ಭಾಗ ಮಾತ್ರ ಸಾಹಿತ್ಯವಾಗಬಲ್ಲುದು, ಈ ಮೂಲೆ ಮಾತ್ರ ಸ ಸಾಹಿತ್ಯ 
ವಾಗಬಲ್ಲುದು ಎಂದು ಸ ಿಪ್ಪಣೆ ಮಾಡುವುದು ಮೂರ್ಪತನದ ಲಕ್ಷಣ ಮಾತ್ರ. 
ಹೆನ್ರಿ ಜೇಮ್ಸ್‌ ಒತ್ತಿ ಹೇಳುವುದೇನೆಂದರೆ ಜೀವನದ ಯಾವ ತರಹದ ಪ್ರಭಾವವೂ, 
ಯಾವ ತರಹದ ತಂತ್ರವೂ, ಯಾವ ತರಹದದ್ದ ಷ್ಟಿಯೂ, ಯಾವ ತರಹದ ಭಾವನೆ 
ಗಳೂ ಕಾದಂಬರಿಯ ಕ್ಷೇತ್ರದ ಹೊರಗೆ ಉಳಿಯಲಾರವು. ಅತ್ಯ ೦ತ ಭಿನ್ನ ತರಹದ 


ಶಕ್ತಿಗಳನ್ನು ಹೊಂದಿದ ಅಲೆಕ್ಸಾಂಡರ್‌ ದೂಮಾ ಮತ್ತು ಜೇನ್‌ ಆ ಬನ್‌; ಚಾರ್ಲ್ಸ್‌ 
ನ್‌ ಮಹತ ಸೆ ದ್‌ ಘಾ ಶಕ್ಕಿ ತಿಗಳ ಡಾ” 
ಡಿಕೆನ್ಸ್‌ ಮತ್ತು ಗಸ್ಟ್ರೇವ ಫ್ಲಾಬೇರ್‌ರಂಥ ಕಾ ದಂಬರಿಕಾರರ hr ನೋಡಿ 


ದಾಗ ಈ ಸಂಗತಿ ನಮಗೆ ಹೊಳೆಯದೇ ಇರದು. ಬೇರೆ ಬೇರೆ ತರಹದ ಶಕ್ತಿ, 
ಅಭಿರುಚಿಗಳನ್ನು ಹೊಂದಿದ್ದರೂ ಇವರೆಲ್ಲ ಒಂದೇ ಮಟ್ಟದ ವೆ ಬ್ರಳವವನ್ನು ಮೆರೆದಿ 
ದ್ಹಾರೆ. ಆದ್ದರಿಂದ ಆಶಾವಾದ ಅಥವಾ ನಿರಾಶಾ ರಾಡ್‌ ಬಗೆಗೆ "ಚಿಂತಿಸದೆ 
ಜೀವನದ ಬಣ್ಣ ವನ್ನೇ ಸೆ ಸೆರೆಹಿಡಿಯಲು ಪ cp ಸಿರೆಂದು ಹೆನ್ರಿ ಜೇವನ್ಸ್‌ ಉದಯೋ 
ನ್ಮುಖ ಕಾದಂಬರಿಕಾರರಿಗೆ ಉಪದೇಶಿಸು 
ಜೇಮ್ಸನ ಕಾಲದಲ್ಲಿ ಕಾದಂಬರಿಕಾರರು 


೨ ನರಾ ದ ತಮ್ಮಅಸುವ ನ್ಯವಾದ 
ಪ್ರಯತ್ನ ಗಳನ್ನೆಲ್ಲ ನಿರರ್ಥಕಗೊಳಿಸಿದ್ದರೆಂದು ಹೇಳುತ್ತಾನೆ. ಆಂಗ್ಲ ಓದುಗರಿಗೆ 
ಎಮಿಲಿ ಕೊಲಾ ಕಾದಂಬರಿಕಾರ ಅದ್ಭುತವಾದ ಸಾಹಿತಿಯಾಗಿದರೂ ಕೂಡ ಆಜ್ಞಾ ನಿ 


ಯಂತೆ, ಕತ್ತಲಲ್ಲಿ ಕೆಲಸ ಮಾಡುವವನಂತೆ ಕಾಣಿಸುತ್ತಾನಂತೆ. ಆತನಲ್ಲಿ ಉತ್ಸುಕತೆ 
ಯಷ್ಟೇ ಪ್ರಮಾಣದಲ್ಲಿ ಜ್ಞಾನವೂ ಇದ್ದಿದ್ದ ರೆ ಆತ ಅತು (ತಷ್ಠ ಕಾದಂಬರಿಕಾರ 

ನಾಗುತ್ತಿದ್ದ ನೆಂದು ಹೆನ್ರಿ ಜೆ ಜೀಮ್ಸ ಹೇಳುತ್ತಾನೆ ನೆ. ಕೊನೆಯದಾಗಿ ಉದಯೋನ್ಮುಖ 
ಕಾದಂಬರಿಕಾರನಾದವನು ಜೀವನದ ವಿಶಾಲವಾದ ಜ್ಞಾ ನದ ರುಚಿಯನ್ನು ನೋಡ 


ಸ್ನ 
ಬೇಕು, ಅಷೆ ಶ್ರೀ ಪರಿಪೂರ್ಣವಾದ ಕಾದಂಬರಿಯನ್ನು ಬರೆಯ ರಿಚ್ಛಿ ಸಬೇಕು. ಅಲ್ಲದೆ 


182 ಸಾಧನೆ 


ಸಾಧ್ಯವಾದಷ್ಟು ), ಸಂಪೂರ್ಣವಾದ ವ್ಯಕ್ತಿ ವನ್ನು ಹೊಂದಿದವನಾಗಿರಬೇಕು. 
ಅದರಂತೆಯೇ ಆತ ಉದಾರಿಯಾಗಿರಬೇಕಲ್ಲದೆ ಸೂಕ್ಷ್ಮಮತಿಯುಳ್ಳೆವನೂ ಆಗಿದ್ದು . 
ತನ್ನ ಕಲೆಯ ಸಾಧನೆಯಲ್ಲಿ ತೊಡಗಬೇಕು ಎಂದು ಹೆನ್ರಿ ಜೇಮ್ಸ್‌ ಉಪದೇಶಿಸು 


ತ್ತಾನೆ. 


ಹಟ ಲ್‌ ್‌ಾ್‌ 
ಇತ್ತೆ ನ ಜ್ಯ ತ್ತ 
ತಾತ p 4 
ತ ಆ ಟ್‌ ತಾ 
ಹ ಸುಸು ಗಟ OA ಗೂ ಕತ Ws 


“-«ಭಾವಗೀತೆ”_ ಕೆಲವು ಟಿಪ್ಪಣಿಗಳು 


ಆರ್‌. ನರಸಿಂಹಮೂರ್ತಿ 


ಯಾವುದೇ ರೀತಿಯ ಅನುಭವವನ್ನೂ ಕವಿ ಓದುಗನಿಗೆ ನೇರವಾಗಿ ಸಂವಹನ 
ಗೊಳಿಸಲಾಗುವುದಿಲ್ಲವಾದುದರಿಂದ ಅದಕ್ಕಾಗಿ ಅವನು ಸರಿಯಾದ ಪ್ರತಿವಸ್ತು 
(object) ವನ್ನು ಉಪಯೋಗಿಸಿಕೆಣಳು ಮದರ ಜೊತೆಗೆ ತಕ್ಕ ಅಭಿವ್ಯಕ್ತಿ ಮಾಧ್ಯ ಮ 
ವನ್ನೂ ಆಯ್ಕೆ ಮಾಡಿಕೊಳ್ಳ ಬೇಕಾಗುತ್ತದೆ. ಅಂದರೆ ತನ್ನ ಅನುಭವಗಳನ್ನು ಕಾವ್ಯ, 
ಕಥೆ, "ನಾಟಕ ಕವಿತೆ ಈ ಮಾಧ್ಯಮಗಳ ಮೂಲಕ " ವ್ಯಕ್ತಪಡಿಸಬೇಕುಗುತ್ತದೆ. 
“ಭಾವಗೀತೆ'ಯು ಈ ರೀತಿಯ ಮಾಧ್ಯಮಗಳಲ್ಲಿ ಜಾ, 


ಭಾವಗೀತೆ ಎಂಬ ಹೆಸರು ನವೋದಯ ಕಾವ್ಯ ದ ಲಕ್ಷಣಕ್ಕ ನುಗುಣವಾಗಿದೆ 
ಯಾದರೂ ಅದನ್ನು "ಲಿರಿಕಲ್‌ ಪೊಯಮ್‌' ವಬಳಿರೆ ಸಮಾನಾಛದಲ್ಲಿ ಪರಿಗಣಿ 
ಸುವುದು ತಪ್ಪಾ ಗುತ್ತದೆ. ಲಿರಿಕ್‌” ಎಂಬ ಪದ "ಲೆ ರ್‌ > ಎಂಬುದರಿಂದ ಬಂದಿದೆ 
ಯಷೆ ಸ ಲೆ ರ್‌ ಎಂಬುದರ ಅರ್ಥ: ಬಾಯಿ ಹಾಡುಗಾರಿಕೆಯ ಜೊತೆಯಲ್ಲಿ 
ನುಡಿಸುವ (ಹಳೆಯ ಕಾಲದ ಗ್ರೀಕರ) ಒಂದು ತಂತೀವಾದ್ಯ. ಲಿರಿಕ್‌” ಎಂಬುದರ 
ಅರ್ಥ : “ಲೆ ಲರ್‌? ವಾದ್ಯದ ಜೊತೆ ಹಾಡಲು ತಕು ದಾದುದೆಂದಾಗುತ್ತೆದೆ. ಭಾವ 
ಗೀತೆಯಲ್ಲಿ ಈ ಗೇಯ ಗುಣವಿರುವುದಾದರೂ ಅದೇ ಪ್ರಧಾನವಾಗಿರುವುದಿಲ್ಲ. 
(ಕೆಲವು ಕವಿತೆಗಳಲ್ಲಿ ಅದು ಪ್ರಧಾನವಾಗಿರಬಹಂದು. ಬೇಂದ್ರೆಯವರ ಭಾವಗೀತೆ 
ಗಳು ಇದಕ್ಕೆ ಹೆಚ್ಚು ನಿದರ್ಶನವಾಗುತ್ತವೆ.) ಹಾಗೂ ಹಾಡುವುದಕ್ಕೆಂದೇ ಭಾವ 
ಗೀತೆಗಳು ರಚಿತವಾಗಿರುವುದಿಲ್ಲ. ಕುವೆಂಪು ಅವರ ಎಷ್ಟೊ K ಭಾವಗೀತೆಗಳು 
ಛಂದೋ ಬದ್ಧ ವಾಗಿಯೂ ಗದ್ಯ ಕೈ ಹತ್ತಿರವಾಗಿವೆ. ಇಂತಹ ಲಿರಿಕಲ್‌ ಗುಣವು- 
ಬಹುಜನಕೃ ಹಾವ ಹನ ಪದ ಗೀತೆಗಳಲ್ಲಿ ಅಧಿಕವಾಗಿರುತ್ತದೆ. ಆದಂದ 
ರಿಂದ ಭಾವಗೀತೆಯನ್ನು "ಲಿರಿಕಲ್‌'ಗೆ ಸಮಾನವಾಗಿ ಪರಿಗಣಿಸದೆ “ಪೊಯಮ*' : 
ಛಂದೋಬದ್ಧ ಕವಿತೆ, ಅಥವಾ ಕವನ ಎಂಬ ಅರ್ಥದಲ್ಲಿ ಜಗ ಭಾನ 
ವೆನಿಸುತ್ತದೆ. 

ಅಭಿವ್ಯ ಕ್ರಿಯ ದೃಷ್ಟಿಯ ಕಾವ್ಯ ಕ್ಕಿಂತಲೂ ನಾಟಕ, ನಾಟಕಕ್ಕಿಂತಲೂ ಭಾವ 
ಗೀತೆ ಹೆಚ್ಚು ಪ ಪರಿಮಿತ ವಾ ಫಬ್ರಿಯುಳ್ಳಿದ ದ ಕವಿ ಕಾವ್ಯದಲ್ಲಿ ನೂರಾರು ವ್ಯಕ್ತಿ 
ಗಳನ್ನೂ, ಸನ್ನಿವೇಶಗಳನೂ ಶಿ ೨ ಸುವುದೆರೊಡನೆ ವ್ಯಾಖ್ಯಾನವನ್ನೂ ಮಾಡಲು 
ಅವಕಾಶವಿರುತ್ತದೆ. ವಿಶಾಲವಾದ-ಭವ್ಯ-ಭಾವಾವರಣವನ್ನು ನಿರ್ಮಿಸಲು ಅಲ್ಲಿ 


ಲ್ಲಕಾ 
ಯ 
ಚಿತಿ 


134 ಸಾಧನೆ 


ಸಾಧ್ಯವಾಗುತ್ತದೆ. ನಾಟಕಗಳಲ್ಲಿ ಕವಿ ಏನನ್ನು ಹೇಳಬೇಕಾದರೂ ಪಾತ್ರಗಳನ್ನು 
ಮತ್ತು ಇತರ ತಂತ್ರ ಗಳನ್ನು ಉಪ ಪಯೋಗಿಸಿಕೊಳ್ಳೆ ಲು ಅವಕಾಶವಿರುತ್ತದೆ. ಆದರೆ 
ಭಾವಗೀತೆಗಳಲ್ಲಿ ಕವಿಯ ವಿಶಿಷ್ಟಾ ನುಭವ, ತೀವ್ರ ‘eat ಚಿಂತನೆ (ಇವು ನಿಸರ್ಗ, 
ಪ್ರಣಯ, ಆಧ್ಯಾ ತ್ಮ » ಸಾಮಾಜಿಕ ಈ ಯಾವುದೇ ವಿಷಯಗಳಿಗೂ ಸಂಬಂಧಿಸಿರ 
ನಿ ) ಕೇವಲ ಚಿತ್ರಣದ ಕುಸುರಿಯಾಗಿಯೊ, ಕಲ್ಪ ನಾತ್ಮ್ಮ ಚಿತ್ರಣ 
ವಾಗಿಯೊ ಅಥವಾ ಸಂಕೇತ, ಪ್ರತಿಮೆಗಳ ಮೂಲಕವಾಗಿಯೊ ವ್ಯಕ್ತ ಕ ವಾಗಜೇಕಾಗು 
ತ್ತದೆ. ಇಲ್ಲಿ ವ್ಯಕ್ತಿಗಳು ಭಾಗವಹಿಸಿದ್ದರೂ ನಾಟಕಗಳಲ್ಲಿ" ಪಾತ್ರಗಳೊಡನೆ 
ಸಹೃದಯನು ತನ್ಮಯನಾಗಿ ರಸಾನುಭವವನ್ನು ಪಡೆಯುವಂತೆ, ಕವನದಲ್ಲಿರುವ ಕವಿ 
ಯೊಡನೆ ತನ್ಮಯತೆಯನ್ನು ಹೊಂದಿ ಅಭಿವ್ಯಕ್ತವಾಗಿರುವ ಚಿತ್ತವೃತ್ತಿಗಳ ಹೃದಯಿ 
ಸಂವಾದದಿಂದ ರಸಾನುಭವವನ್ನು ಪಡೆಯುತ್ತಾನೆ. ಕವಿಯ ಅನುಭವ ಹೀಗೆ 
ಸಾಧಾರಣೀಕರಣಗೊಳ್ಳುತ್ತದೆ. ಆದುದರಿಂದ ಭಾವಗೀತೆಗಳಲ್ಲಿ ಕವಿಯೆ ಎಲ್ಲಕೂ 3 
ಕೇಂದ್ರನಾಗುತ್ತಾನೆ. ಸಹೃದಯನ ರಸಾನುಭವಕ್ಕೆ "ಆಶ್ರಯ'ನಾಗುತ್ತಾನೆ. ಈ 
ಅರ್ಥದಲ್ಲಿ ಭಾವಗೀತೆಯನ್ನು “ವೆ ್ರಯಕ್ತಿಕ? ಅಥವಾ “ವ್ಯಕ್ತಿನಿಷ್ಕ' ಅಭಿವ್ಯಕ್ತಿ 
ಮಾಧ್ಯಮ ಎನ್ನಬಹುದು. ಈ ದ ಷ್ಟಿಯಲಿ ಉತ್ತಮ ಭಾವಗೀತೆಯು-ಪಾತ್ರ 
ಗಳನ್ನು ಹೊಂದಿರದಿದ್ದ ರೂ-ಪುಟ್ಟ ನಾಟಕವೆ ಆಗಿ ರಸಾನುಭವವನ್ನು ನೀಡುತ್ತದೆ. 


fl 


ಇದನ್ನು ವಿವರಿಸುವುದು ಅಗತ್ಯವೆನಿಸುತ್ತದೆ: (1) ಸಾಮಾನ್ಯವಾಗಿ ರಸಾನು- 
ಭವವನ್ನು ಸಹೃದಯನು ಪಡೆಯಬೇಕಾದರೆ-ನಾಟಕ ಅಥವಾ ಕಾವ್ಯಗಳಲ್ಲಿ-ಪಾತ್ರ 
ಗಳ ವಿಭಾವಾನುಭವಗಳು ಕಾರಣವಾಗಿರುತ್ತವೆ. ಉದಾಹರಣೆಗೆ, ಕಾಳಿದಾಸನ 
ಶಾಕುಂತಲ ನಾಟಕದಲ್ಲಿ ದುಷ್ಯಂತನು ಜಿಂಕೆಯನ್ನು ಬೆನ್ನಟ್ಟಿ ಕ ಬಾಣವನ್ನೂಡಿ ಓಡು 
ತ್ತಿರುವ ದ ಶ್ಯವನ್ನು ತೆಗೆದುಕೊಳೊ ಕಣ. ಅಲ್ಲಿ ಕವಿ ಜಿಂಕೆಯ ಭಯಭೀತವಾದ 
ಹಾವಭಾವಗಳನ್ನು ಓಟದ ಚಲನವಲನಗಳನ್ನು ದೃಶ್ಯಗೋಚರವೆಂಬಂತೆ ಚಿತ್ರಿಸಿ 
ದ್ದಾನೆ. ಅಲ್ಲಿ ಜಿಂಕೆಯ ಎಲ್ಲದ್ದೆ ಹಿಕ ಕ್ರಿಯೆಗಳೂ ಅದರ "ಅನುಭಾವ'ವಾಗುತ್ತದೆ. 
ಹಾಗೆಯೆ ಅದರ ಜೀವಭೀತಿಗೆ ಕಾರಣವಾಗಿರುವ ದುಷ್ಯಂತನಂ "ಆಲಂಬನ ವಿಭಾವ' 
ವಾಗುತ್ತಾನೆ. ಸಹೃದಯ ಈ ದ ೈಶ್ಯವನ್ನು ಓದುವಾಗಾಗಲಿ, ನೋಡುವಾಗಾಗಲಿ 
ಜಿಂಕೆಯ ಅನುಭಾವಗಳನ್ನು ಆಶ್ರಯಿಸಿದರೆ, ಭಯದ ಸ್ಮಾಯಿಭಾವದಿಂದ ಭಯಾನಕ 
ರಸವನ್ನ ನುಭವಿಸುತ್ತಾನೆ. ಹಾಗೆಯೆ ದುಷ್ಯ ತನನ್ನು ಸಹ ನ) ದಯನು ಆಶ್ರಯ 
ನನ್ನಾಗಿರಿಸಿಕೊಂಡಲ್ಲಿ ಉತ್ಸಾಹ ಸ್ಕಾ ಯಿಭಾವದಿಂದ ನೀರರಸಾನುಭವವನ್ನು ಪಡೆ 
ಯುತ್ತಾನೆ. (ಆದರೆ ಅಲ್ಲಿ ಕವಿಯು ಜಿಂಕೆಯ ಭಯವನ್ನೆ ಉದ್ದೇಶಿಸಿ ಚಿತ್ರಿಸಿರು 
ವುದರಿಂದ ಜಿಂಕೆಯೆ ಸಹೃದಯನಿಗೆ ಆಶ್ರಯವಾಗುತ್ತದೆ). ಹೀಗೆ ನಾಟಕದಲ್ಲಿ 
ಬರುವ ಪಾತ್ರಗಳನ್ನು ಕವಿ ನಿಬದ್ಧ' ನ ಹೇಳಿದ್ದಾರೆ. 


“ಭಾವಗೀತೆ” ಕೆಲವು ಟಿಪ್ಪಣಿಗಳು 135 


ಆದರೆ ಯಾವ ಪಾತ್ರಗಳ ಸಹಾಯವೂ ಇಲ್ಲದೆ ಕವಿ ತನ್ನ ಅನುಭವಗಳನ್ನು 
ಪ್ರಥಮ ಪುರುಷ (First Person) ದಲ್ಲಿ ನೇರವಾಗಿ-ಸಂಕೇತ, 'ಪ್ರತಿಮೆ ಇತ್ಯಾದಿಗಳ 
ಮೂಲಕ ವ್ಯಕ್ತಪಡಿಸುವುದರಿಂದಲೂ, ಕವಿತೆಯ ವಸ್ತು (ನಿಸರ್ಗ, ಸಾಮಾಜಿಕ, 
ಆಧ್ಯಾತ್ಮಿಕ ಈ ಯಾವುದೇ ಆಗಿದ್ದರೂ ಅವು) ಮನುಷ್ಯಾನುಭವವಾಗಿಯೆ (ಚಿತ್ರ 
ವೃತ್ತಿಗಳಾಗಿಯೆ) ಪರಿವರ್ತಿತವಾಗುವುದರಿಂದಲೂ ಕವಿತೆಯೊಂದರಿಂದ ನಿಷ್ಟನ್ನ 
ವಾಗುವ ರಸಾನುಭವಕ್ಕೆ ಕೆಲವೊಮ್ಮೆ ಕವನದೊಳಗಿರುವ ಕವಿಯೆ ಆಶ್ರಯನಾಗು 
ತ್ತಾನೆ. ಬೇಂದ್ರೆಯವರ “ಬೆಳಗು? ಕವನವನ್ನು ಇದಕ್ಕೆ ನಿದರ್ಶನವಾಗಿ ತೆಗೆದು 
ಕೊಳ್ಳೆ ಬಹುದು. ಇಲ್ಲಿನ ಕವಿ ಸೂರ್ಯೋದಯದ ಅನನ್ಯಾನುಭವವನ್ನು ಪಡೆದು 
ತನ್ಮಯನಾಗಿ, ಅರಿವು ಅಳಿದ ಸ್ಪಿತಿಯಲ್ಲಿರುವುದು ಪ್ಯಕ್ತವಾಗುತ್ತೆದೆ. ಹೀಗೆ ತನ್ನಯ 
ನಾಗಲು ಸೂರ್ಮೋದಯದಲ್ಲಿರುವ ಸೊಗಸೆ ಕಾರಣವಾಗಿದೆ. ಈ ಕಾರಣವೆ ಇಲ್ಲಿ 
“ವಿಭಾವ'ವಾಗುತ್ತದೆ. ಅವನು ತನ್ಮಯನಾಗುವ ಕ್ರಿಯೆಯೆ "ಅನುಭಾವ'ವಾಗು 
ತ್ಮದೆ... ಹೀಗೆ ವಿಭಾವಾನುಭವಗಳು ಸಹೃದಯನ ಹ ದಯ ಸಂವಾದಕ್ಕೆ ವಿಷಯ 


ಎಎ 
ಗಳಾಗುತ್ತವೆ. ಇಲ್ಲಿ ಕವಿಯು ವ್ಯಕ್ತಿತ್ವ ನಿರಸನ ಹೊಂದಿದವನಾದುದರಿಂದ 
ಸಾಧಾರಣೀಕರಣವು ಸಾಧ್ಯವಾಗುತ್ತದೆ. 

(2) ವಿಮರ್ಶಕರಾದ ಕ್ಲೆಯಾಂತ್‌ ಬ್ರೂಕ್ಸ್‌ ಮತ್ತು ಆರ್‌. ಪಿ. ವಾರೆನ್‌ 
ಅವರು ಕವನದಲ್ಲಿರುವ ನಾಟಕೀಯ ಗುಣವನ್ನು ಕುರಿತು ಹೀಗೆ ಅಭಿಪ್ರಾಯ 


ಪಡುತ್ತಾರೆ & 


“It applies because all poetry, including even short lyrics 
or discriptive pieces, involves a dramatic organization. This 
s clear when we reflect that every poem implies a speaker of 
the poem, either the poet writing in his own person or someone 
into whose mouth the poem is put, and that the poem 
iepres ents the reaction of such a poem to a situation, a scene 
or an idea. In this sense every poem can be-and infact must 
be-regarded as a little drama.'*? 


ಗದ್ಯಕ್ಕಿಂತಲೂ ಕಾವ್ಯದ ಅದರಲ್ಲೂ ಚಿಕ್ಕ ಕವನದ ರಚನೆ (structure) 
ತುಂಬಾ ಬಿಗಿಯಾಗಿರುತ್ತದೆ. ಸಂಕ್ಷಿಪ್ತವೂ, ಛಂದೋಬದ್ಧ ವೂ ಆಗಿರುವ ಕವಿತೆ 
ಯನ್ನು ಗಮನದಲ್ಲಿಟ್ಟುಕೊಂಡು ಹೇಳುವುದಾದರೆ ಇಲ್ಲಿ ಪದಗಳ ಆಯ್ಕೆ ಮತ್ತು 
ಅವುಗಳನ್ನು ಸರಿಯಾದ ಸ್ಥಾನದಲ್ಲಿರಿಸಿ ಕವನದ ಒಟ್ಟು ಧ್ವನಿ ಪರಿಣಾಮಕ್ಕೆ ಪೋಷಕ 
ವಾಗುವಂತೆ ಉಪಯೋಗಿಸಿಕೊಳ್ಳಲು ಕವಿಗೆ ಗದ್ಯರಚನೆಗಿಂತಲೂ ಹೆಚ್ಚು ಪರಿಶ್ರಮ 


136 : ಸಾಧನೆ 


ವಿರುತ್ತದೆ. ಈ ಮ ರಾಧ್ಯಮದಲ್ಲಿ ಅನುಭವಗಳನ oN ವ್ಯಕ್ತ ಡಿಸಬೇಕಾದಾಗ ಅವನಂ 

ರ ಗಳೊಡನೆ ಕಾವ್ಯ ನಿಯಮಗಳನ್ನೂ "ಒಪ್ಪಿ ಕೊಳ್ಳೆ ಬೇಕಾಗುವುದ 
೨ ವಸ್ತುವಿಗನುಗುಣವಾಗಿರುವ ಭಂಯೋನಿಚ ಅಚ್ಚಿಗೆ ಭಾಷೆ 
ಯನು ಪಾಕಗೊಳಿಸಿ ಎರಕ ಹೊಯ್ಯ ಬೇಕಾಗುತ್ತದೆ. ಹೀಗೆ ಛಂದೋನಿಯಮ 
ವನ್ನು ಅನುಸರಿಸುವುದರಿಂದ ಕವಿಂ ಅಭಿವ್ಯಕ್ತಿ ಶ್ರ ಸ್ವಾತಂತ್ರ 6 ಮಿತಿಯೊದಗುತ್ತದೆ 
ಯೆಂದು ಇತ್ತೀಚಿನ ವಿವಂರ್ಶಕರ ಅಭಿಪಾ ಹಾಕೆ. ಆದರೆ, ಯಾವುದೇ 
See ಅವುಗಳದೇ ಆದ ಅಭಿವ್ಯಕ್ತಿ ಸಾಧ್ಯ ತೆಯನ್ನು ಪಡೆದುಕೋಡಿ 
ರುತ್ತವೆಯಾದುದರಿಂದಲೂ, ಒಂದೊಂದು ಸತಃ ಸ್ಸ ನಲ್ಲೂ ಅದರ ವಾರಾ 
ವೆ ವಿಧ ತೆಯನ್ನು ತರಲು ಕವಿಗೆ ಸ್ವಾ ತಂತ್ರ ವಿರುವುದರಿಂದಲೂ ಅವುಗಳ ಪೂರ್ಣ 
ಸಾಧ್ಯ ತೆಯನ್ನು ಕವಿ ಎಷ್ಟ ರಮಟ್ಟಿ ಗ್‌ ಯಶ ಯಾಗಿ ಸಿದ್ದಿ ಸಿಕೊಂಡಿದ್ದಾನೆ ನೆ ಎಂಬುದು 
ಕವಿತೆಯಲ್ಲಿ ಮುಖ್ಯವಾಗುತ್ತದೆ. ಒಂದರ್ಥದಲ್ಲಿ ಛಂದಸ್ಸು ಕವಿತೆಯ ವಸ್ತುವನ್ನು 
ಅದು ಚಿತ್ರಿಸುವ ಭಾವವನ್ನು ಲಯಬದ ಸ ಗೊಳಿಸುವುದರ ಮೂಲಕವಾಗಿ ಹೆಚ್ಚು 
ಸುವ್ಯ ವಸ್ಥಿತ ತವೂ, ತೀವ್ರವೂ ಜೆ ೪006 ಮಾಡುತ್ತ ಜಿ ವ್ಯ ಕೃವಾಗಂವ ಭಾವಗಳಿಗೆ 
ಕವಿತಯಲ್ಲಿ ವೇಗ ಮತ್ತು ರಭಸಗಳು ಛಂದಸ್ಸಿನಿಂದ ಪು ನಿ ಪ್ರವಾಗುತ್ತದೆ. ಈ 
ಸಂದರ್ಭದಲ್ಲಿ ಕಾವ್ಯದ ಛಂದಸ ನ್ನು ಕುರಿತು ಕೋಲ್‌ರಿಜ್‌ನ ಅಭಿಪ್ರಾಯಗಳನ್ನು 
ಅವಗಾಹನೆಗೆ ತರಲು ಬಯಸುತ್ತೇನೆ. 


“As far as meter acts in and for itself, it tends to increase 
the vivacity and susceptibility both of the general feelings and 
of the attention.” . ಆದುದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಭಾಷೆಯ 
ಮುಖೇಣ ಸಂವಹನಗೊಳಿಸಲಾಗದುದು ಛಂದಸ್ಸಿನಲ್ಲಾ ಗುತ್ತದೆ. ಬೇಂದ್ರೆಯವ 
ಬಹಳಷ್ಟು ಕವನಗಳು ಇದಕ್ಕೆ ನಿದರ್ಶನವಾಗಿವೆ. ಆದುದರಂದ ಛಂದಸ್ಸನ್ನು 
ಭಾವದ ಔಚ ಚಿತ್ಯಕ್ಕನುಗುಣವಾಗಿ ಬಳಸಿಕೊಂಡಲ್ಲಿ ಅದು ಭಾವೋದ್ದಿ ನೆಗೆ ಪ್ರಣಾ 
ಲಿಯೂ ಆಗುತ್ತದೆ. ಒಬ್ಬ ಸಮರ್ಥ ಕವಿಗೆ ಛಂದಸ್ಸು ವರಪ್ಪ ಸದವಾಗಿುತ್ತದೆ. 
ಈ ಅರ್ಥದಲ್ಲೆ ಎಚ್ರಾ ಪೌಂಡ್‌ನ ಕಾವ್ಯ ದ ಛಂದಸ್ಸನ್ನು ಕುರಿತಂತೆ ಟಿ. ಎಸ 
ಎಲಿಯಟ್‌ ವ ವೈಕ್ತಪಡಿಸಿ ರುವ ಅಭಿಪ್ರಾಯಗಳನ್ನು ನೋಡಿ 


‘“Any work of art is a compound of freedom and order 
It is perfectly obvious that art hangs between chaos on the 
one side and mechanics on the other... 


The freedom of Pound's verse is rather a state of tention 
due to constant opposition between free and strict. There are 
not as 8 matter of fact, two Kinds verse, the strict and free there 


೯ 


[3 A 


EA, We 


Nd SN 


“ಭಾವಗೀತೆ”-ಕೆಲವು ಟಿಪ್ಪಣಿಗಳು 137 


is only a martery which comes of being so well trained that 
form is an instint and can be adopted to perticular 
purpose in hand.” 
ನವೋದಯ ಕಾವ್ಯದ ಭಾಷೆಯನ್ನು ಕುರಿತಂತೆ ಬಹಳಷ್ಟು ಭಿನ್ನಾಭಿಪ್ಲಾ ಪ್ರಾಯ 
ಗಳು ವ್ಯಕ್ತವಾಗಿವೆ. ಕಾವ್ಯ ಭಾಷೆಯನ್ನು ಕುರಿತು ವಿವೇಚಿಸುವಾಗ ಅದರ 
ಸಂವಹನ ಸಾಧ್ಯತೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಶಿಷ್ಟ (ಸಂಸ್ಕೃತ) ಭಾಷೆ ಮತ್ತು 
ದೇಸಿ (ಗ್ರಾಮ್ಯ ಅಥವಾ ಆಡು ಭಾಷೆ) ಭಾಷೆ ಎಂಬುದಾಗಿ ಅಂತರವಿಟ್ಟು ವಿಭಾಗಿ 
ಸುತ್ತಾರೆ. ಕಾವ್ಯದ ಸಂದರ್ಭದಲ್ಲಿ ಹೀಗೆ ಎಭಾಗಿಸಿ ನೋಡುವುದು ಸರಿಯಲ್ಲ. 
ಏಕೆಂದರೆ ಆಡುಭಾಷೆ ಅಥವಾ ಗಾ ನಮ್ಯ ಭಾಷೆಗಿರುವ ಅದರದೇ ಅದ ಸೊಗಡು 
ಭಾವಾರ್ಥಗಳ ಸವಂ ಿದ್ದಿಗಳು ಶಿಷ್ಟ ಅಥವಾ ಸಂಸ್ಕೃತ ಭಾಷೆಯಲ್ಲೂ ಅದರದೇ ಆದ 
ರೀತಿಯಲ್ಲಿರುತ್ತದೆ. ಇವೆರಡರಲ್ಲಿ ಒಂದು ಹೆಚ್ಚು ಜನರಿಗೆ ಸಂವಹನವಾಗಬಹುದು. 
ಅಥವಾ ತಟ್ಟಬಹುದು. ಮತ್ತೊಂದು ಕೆಲವರಿಗೆ ಮಾತ್ರ ಆಗಬಹುದು. ಹೀಗಾ 
ಗಲು ಆ ಭಾಷೆ ಪ್ರಚಲಿತವಾಗಿಲ್ಲದಿರುವುದು ಕಾರಣವಾಗಿರಬಹುದಂ. ಅಥವಾ 
ಸಹೃದಯ ಆ ಭಾಷೆಯೊಡನೆ ಭಾವಸಂಬಂ ವನ್ನು ಗಳಿಸಿಕೊಂಡಿಲ್ಲದಿರುವುದೂ 
ಕಾರಣವಾಗಿರಬಹುದು. ಹಾಗೆಯೆಂ ಒಬ್ಬ ಕವಿಯ ಸಂವೇದನೆಗೆ ಸಂಸ್ಕೃತವೆ ಹೆಚ್ಚು 
ಆಪ್ತವಾಗಬಹುದು. ಮತ್ತೊಬ್ಬನಿಗೆ ಆಗದಿರಬಹುದು. ಈ ಕಾರಣಕ್ಕಾಗಿ ಒಬ್ಬ 
ಕವಿ ಹೆಚ್ಚು ಸಂಸ್ಕೃತವನ್ನು 3 ಮತ್ತೊಬ್ಬ } ಹೆಚ್ಚು ಗ್ಗಾ ್ರಿಮ್ಯ ಭಾಷೆಯನ್ನು ಬಳಸಿಕೊಂಡಿ 
ರಲು ಸಾಧ್ಯ. ಈ ದೃಷ್ಟಿಯಲ್ಲಿ ಅನುಭವವು ಎಷ್ಟು ಜನರಿಗೆ ಸಂವಹನವಾಗುತ್ತದೆ 
ಅಥವಾ ತಟ್ಟುತ್ತದೆ ಎಂಬುದು ಯಾವಾಗಲೂ ಗೌಣವಾಗಿ ಅವನು ಬಳಸಿಕೊಳ್ಳುವ 
ಭಾಷೆಯಲ್ಲೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಅಭಿವ್ಯಕ್ತವಾಗಿದೆ ಎಂಬುದಂ 
ಮುಖ್ಯವಾಗುತ್ತದೆ. ಆದುದರಿಂದ ಕವನದಲ್ಲಿ ಪ್ರಯೋಗವಾಗಿರುವ ಒಂದೊಂದು 
ಪದವೂ (ಅದು ಶಿಷ್ಟವೆ ಆಗಿರಲಿ, ಗಾ ಶ್ರಾಮ್ಯವೆ ಆಗಿರಲಿ) ಗರ್ಭೀಕರಿಸಿಕೊಂಡಿರುವ 
ಭಾವ ಮತ್ತು ಅರ್ಥಗಳು ಮುಖ್ಯವಾಗಿರುತ್ತದೆ. ಕವನದಲ್ಲಿರುವ ಒಟ್ಟು ಭಾವಕ್ಕೆ 
ಪೋಷಕವಾಗಿ ಆಂದರೆ ವ್ಯಂಜಕವಾಗಿ ಕವಿ ಪದಗಳನ್ನು ಹೇಗೆ ಬಳಸಿಕೊಂಡಿದ್ದಾ 
ನೆಂಬುದು ಮುಖ್ಯವಾಗುತ್ತದೆ. ಸಹೃದಯನಿಗೆ ಕವನದ ಭಾಷೆಯು ಜೀವಂತವಾಗಿ 
ದೆಯೆಂದು ವೇದ್ಯವಾಗುವುದಾದರೆ ಈ ಅಂಶಗಳಿಂದಲೆ ಹೊರತು ಸಮಾಜದ ಸಂದರ್ಭ 
ದಲ್ಲಿ ಜೀವಂತ ಭರಿಷೆಯೆಂದು ಗ್ರಹೀತವಾಗಿರುವ ಗ್ರಾಮ್ಯ ಅಥವಾ ಆಡು ಭಾಷೆ 
ಯನ್ನು ಕವಿ ಬಳಸಿಕೊಂಡಿದ್ದಾ ನೆಂಬುದರಿಂದಲ್ಲ. ಕವನದ ಸಂದರ್ಭದಲ್ಲಿ ಭಾಷೆ 
ಜೀವಂತವೆನಿಸಬೇಕೇ ಹೊರತು ಸಮಾಜದ ಸಂದರ್ಭದಲ್ಲಲ್ಲ. ಆದುದರಿಂದ ಕವನ 
ದಲ್ಲಿ ಅನೌಚಿತ್ಯವಾಗಿರುವ, ಬಾಹ್ಯವೆ: ಸುವ ಎಂತಹ ಭಾಷೆಯೂ ಸತ್ತ ಭಾಷೆಯೆ 


ಆಗಿರುತ್ತದೆ. 


138 


ಅಡಿಟಿಪ್ಪಣಿ 


ತ 


ಸಾಧನೆ 


ಆದರೆ ವಾದ್ಯ ಮೇಳದ ಸಹಾಯದಿಂದ ಗದ್ಯವನ್ನೂ ಗೀತರೂಪಕ್ಕೆ, ಹಾಡಿನ 
ರೂಪಕ್ಕೆ ತಿರುಗಳೂ ಸಾಧ್ಯ. ಈಚಿನ ಜೀಯ ಚಲನಚಿತ್ರ ಗೀತೆಗಳ ಇ ಸಾಹಿತ್ಯವು 
ಬಹಳಷ್ಟು ಗದ್ಯವೆ ಆಗಿದೆ. ಹಾಗೆಯೆ ವೃತ್ತ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಸುದ್ದಿ 
ಯನ್ನೂ ಪಾತ್ರ ಗಳ ಸಹಾಯದಿಂದ ನಾಟಕೀಕರಿಸಲು ಸಾಧ್ಯವಿದೆ. ಪಾಶ್ಚಾತ್ಮ 
ಪ್ರಯೋಗಶೀಲ ಕಲಾವಿದರು ಹೀಗೆ ನಾಟಕೀಕರಿಸುವ ಪ್ರಯತ್ನ ವನ್ನು ಮಾಡಿದ್ಯಾ 
ರೆಂದು ಕೇಳಿದ್ದೆ ನೆ. ಇವೆಲ್ಲವೂ ತಂತ್ರಗಳ ಸಾಧ್ಯತೆಯ Fes, ಸಹಜ ಸಾಧ್ಯತೆ 
ಗಳಲ್ಲ. 

“ Understanding Poetry: Introduction by Cleanth 
Brooks and R. P. Warren, Newyork, 1960, p. 20” 


“5S. T. Coleridge: Biographia Literaria : Chapter, 
XVII, " Literary Criticism ' by D. K. Chopra, p. 385” 


‘“< To Criticize the Critic’ » by T.S. Eliot, Chapt : 
Ezra Pound: His Metric and Poetry, p. 170" 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲು ಣಂ 


ಬಿ. ಸಿ. ಜವಳಿ 


[೧] 
ಕಥಾನಾಯಕನಾದ ಫಲ್ಲುಣನ ಹೆಸರು ಇಲ್ಲಿ ಏಳನೆಯದು ; ಇದನ್ನು 
ನೋಡಿದರೆ ಕವಿಯು ಈ ಹೆಸರುಗಳನ್ನು ಯಾವುದೋ ಕ್ರಮದಲ್ಲಿ ಹೇಳಿದಂತಿಲ್ಲ. 
ಕಥೆಗೆ ಆರ್ಜುನನು ನಾಯಕನಾಗಿದ್ದರೂ ವಃ ಮನಸ್ಸು ಸಂಪೂರ್ಣವಾಗಿ ಕರ್ಣನ 
ಪಾತ್ರದ ಕಡೆಗೇ ಒಲಿದಿತ್ತೆಂಬುದಕ್ಕೆ, “ನೆನೆಯದಿರಣ್ಣ ಭಾರತದೆೊಳ್‌' ಇನ್‌ 
' ಫೆಜಿರಾರುಮಂ ; ನೆನೆವೊಡೆ ನೆನೆಯ ಕರ್ಣನಂ” ಎಂಬ ಆತನ ಪದ್ಯವೇ ಸಾಕ್ಷಿ. 
 ಟಕ್ಕರ್ಣನೊಳ್‌ ಆರ್‌ ದೊರೆ ? ಎಂದು ಪಂಪನೇ ಕೇಳಿ, ಕರ್ಣನ ಕಡುನನ್ನಿ » ಅಂಕದ 
' ಕರ್ಣನ ಚಾಗ, ಕರ್ಣನ ಏರು, ಕರ್ಣನ ಅಳವು-ಇವೆಲ್ಲ (ಪಡೆಮಾತಿನಲ್ಲಿ” ತಂಂಬಿ 
ದುದರಿಂದ, ಭಾರತವು ಕರ್ಣನಿಂದಾಗಿ "ಕರ್ಣರಸಾಯನ”ವಾಗಿದೆ ಯೆನ್ನುತ್ತಾನೆ. 
ವ್ಯಾಸಭಾರತದಲ್ಲಿ ಮತ್ತು ಇತರತ್ರ, ಕರ್ಣನ ಬಗೆಗೆ ಏನೇ ಅಭಿಪ್ತಾ ಯಗಳಿರಲಿ, 
4 ಕರ್ಣನ ವ್ಯಕ್ತಿತ್ಸ ಹವು ಜನರು ಬಾಯಲ್ಲಿ "ಗಾದೆಮಾತಾಗಿ' ಪರಿಣಮಿಸಿದುದನ್ನು ಪಂಪ 
| ಕವಿಯು ಸನದು ಆತ್ಮ ತ ಮಹತ್ವ ದ್ದು. “ಭೊಪ್ಪ ರೇಕರ್ಣ,? "ದಾನಶೂರ 
' ಕರ್ಣನ ಮೊಮ್ಮಗ'-ಎಂಬ 5 ಡೆನುಡಿಗಳು,_ ಇಂದಿಗೂ ಜನರ ನಾಲಗೆಯ ಮೇಲೆ 
 ನಲಿಯುತ್ತಿ ರುವುದನ್ನು ನಾವು ಮರೆಯುವಂತಿಲ್ಲ. ಮಹಾಭಾರತದ ಇನ್ನಾವ ವ್ಯಕ್ತಿಗೆ 
_. ಇಂತಹ ಗೌರವ ಸಂದಿದೆ ಯೆಂಬುದನ್ನು ಪರ್ಯಾ ಲೋಚಿಸಬೇಕು. ಈ ಕಾರಣದಿಂದ 
.. ಪಂಪನು ಅರ್ಜುನನಿಗಿಂತ ಕರ್ಣನನ್ನೆ* ನ ನಾಯಕನನ್ನಾ ಗಿ ಆಯ್ದುಕೊಳ್ಳ ಬಹುದಾಗಿತ್ತು 
' ಆದರೆ ಕರ್ಣನಲ್ಲಿ ಅನೇಕ ಸದ್ಗುಣಗಳ ಜೊತೆಗೆ "ಅವಗುಣಗಳೂ ಇದ್ದು, ಅವನಿಗೆ 
ತ ದೈ ವಾನುಕೂಲತೆ ಇಲ್ಲದುದರಿಂದ, ಪಂಪನು ಅರ್ಜುನನನ್ನೇ ಕಥಾ ನಾಯೆಕನನ್ನಾ ಗಿ 
ತ ಆಯು ಕೊಂಡಿದ್ದಾನೆ ನೆ. ಕರ್ಣನು ಪುರುಷಪ್ರಯತ್ನ ಕ್ಕ ಪ  ಶನಿಧಿಯಾಗಿರುವು 
3 ದರಿಂದಲೂ, ದೆ ವಲ್ಲಿ ನಂಬಿಗೆ ಇಲ್ಲದ ಪಂಪ್‌ವಿಗೆ ಆ "ಪಾತ್ರ ದ ವಿಶೇಷ ಗಮನ 
ಹರಿದುದು ಸಾ 'ಭಾವಿಕವೇ ಸರಿ. ಮಹಾಭಾರತದ ವೀರರಲ್ಲಿ, ಪ್ರತಿಯೊಬ್ಬರೂ 
x ಒಂದೊಂದು ಸ್ನ ವೇಶದಲ್ಲಿ ಕಲುಷಿತರಾಗಿ ಕಂಡರೆ, ಪಂಪನಿಗೆ ಗಿ 
| ಅಕಳಂಕರಾಮ'ನೂ, ವೀರಾಗ್ರಣಿಯೂ, ಮಹಾಭಾರತಯುದ್ಧದ ವಿಜಯಕ್ಕೆ 
_ ಕಾರಣನಾದ "ವಿಜಯನೂ,' "ನರಹರ'ನೂ ಆಗಿ ಗೋಚ ಚರಿಸಿದ್ದಾನೆ.' ಗ. 
ಮೂರುಲೋಕದ ಗಂಡ'ನೆನಿಸಿದ ಅರ್ಜುನನಿಗೆ ಅರಿಕೇಸರಿಯನ್ನು ಹೋಲಿಸಿ 


140 ಸಾಧನೆ 


ಕಥಾನಾಯಕನನ್ನಾ ಗಿ ಮಾಡಿಕೊಂಡು "ಉದಾತ್ತನಾರಾಯಣ'ನಂತೆ ಅವನ ಪಾತ್ರ 
ವನ್ನು ಚಿತ್ರಿಸಿದ್ದಾ ನೆ. pi ಸಾಹಸಮಾಡದಿದ್ದ ರೂ 
ಬದುಕಿನಲ್ಲಿ ಅವರಿಗೆ ಜಯವು ಲಭಿಸಿ ಸುಖವು ದೊರೆಯುತ್ತದೆ; ದ್ಯ ವಾನುಕೂಲತೆ 
ಇಲ್ಲದವರು ಸಾಹಸಮಾಡಿದರೂ, ಅವರಿಗೆ, ಲೌಕಿಕದಲ್ಲಿ ಯಶಸ್ಸು” ದೊರೆಯದು 
ರ್ಯ ಕರ್ಣನೇ ಸಾಕ್ಷಿ. ಒಂದು. ದೃಷ್ಠಿ ಯಿಂದ "ಸಾಹಸ'ಕ್ಕೆ ಕರ್ಣನೇ 
ಅತ್ಯುತ್ತಿ ತ್ಮಮ ಮಾದರಿಯೆನ್ನ ಬಹುದಾದರೂ ಮ "ನನ್ನಿ 'ಯನ್ನು ಜಾ ಹೇಳಿ 
NA ಸಾಹಸ'ವನ್ನು ಮುಖ್ಯ ಗುಣವೆಂದು ಹೇಳಿದ್ದಾ ನೆ. 


ವಿಕ್ರಮಾರ್ಜುನ ವಿಜಯವು ಹೊರಹೊಮಿ ದುದು ಜಾತಿಗಳ ಪ್ಪಾ ಬಲ್ಯ ದ 
`ಕಾಲದಲ್ಲಿ. ಪಂಪನು “ಜಾತಿಯೊಳೆಲ್ಲಮುತ್ತಮದ ಹ ತಿಯಂ ವಿ ಪ್ರಕುಲ'ಕ್ಕೆ ಮನ್ನ p 
ಯಿತ್ತು, “ಜಿನೇಂದ್ರ ಧರ್ಮವು ದೊರೆಧರ್ಮ' ವೆಂದು ತಕ್ಕ ಆ 
ಕರ್ಣ ಅರ್ಜುನರನ್ನು ಈ ಹಿನೆ ಸೈ ಲೆಯಲ್ಲಿಯೇ ಚಿತ್ರಿಸುತ್ತಾನೆ. ಉತ್ತಮಜಾತಿಯವರು 
ಹೀನಜಾತಿಯೆವರನ್ನು ಮಸರು ಶ್ರಿದ್ದು ದನ್ನೂ ವಿವರಿಸಿದ್ದಾ ನ ನ. ಈ ಕಾರಣ 
ದಿಂದ ಕರ್ಣನು ಅರ್ಜುನನಿಗೆ ಸಮಾನನಾಗಲಾರನು. ರ್ಣನು' ಗುರುವಿಗೆ ನಿದ್ರಾ 
ಭಂಗವಾಗಬಾರದೆಂದು, ವಜ ಕೀಟವು ತನ್ನ ತಾ h ಕೊರೆಯುತ್ತಿದ್ದರೂ 
ಸಹಿಸುತ್ತಾನೆ; ಪರಿಣಾಮವೆಂದರೆ ಇ ಜ್ರ ಬದಲು ಗುರುಶಾಪ! ಅದೇ 
ಭೀಷ್ಮ! ರು ತಪ್ಪು ಮಾಡಿದ್ದಾ ರೆಂಬುದು ಅಂಬೆಯ ಸ್ವ ೨೦ವರದ ಕಾಲಕ್ಕೆ ಪರಶುರಾಮ 
ರಿಗೆ ಎನಿಸಿದ್ದ ge ಭೀಷ್ಮ. ರೊಡನೆ ಯುದ ಎ ತಟ ಪಿ ಕೊಳ್ಳುತ್ತಾರೆ; 


ಅವರಿಗೆ ಶಾಪವಲ್ಲ; ಕಾರಣವೆಂದರೆ ಭೀಷ್ಮರು ಚಕ್ರವರ್ತಿಗಳು, ಉತ್ತಮ ಕುಲದವರು! 
ಈ ಕಾಲದ ವ ಮತ್ತು ಕುಲದ ಹಿನ್ನೆ ಲೆಯಲ್ಲಿಯೇ ಅರ್ಜುನನು ವರ್ಣಿತನಾಗಿರುವುದ 
ರಿಂದ, ಹಜವಾಗಿಯೇ ಅವನಿಗೆ ಎಲ್ಲರಿಂದಲೂ (ಪ್ರಶಸ್ತಿ) *ಶಹಾಭಾಶ್‌ಗಿರಿ' 
ಸಹಿಸು ಗಡ ಪ್ರ ಅಂಶವನ್ನು ನಿರೂಪಿಸಲು ಪಂಪನು ಹಿಂದುಮುಂದೆ 


ನೋಡಲಿಲ್ಲ. 


ಮಹಾಭಾರತದಲ್ಲಿ ಪಂಪನು ಅರ್ಜುನನನ್ನೇ ಕಥಾನಾಯಕನನಾ ಗಿ ಮಾಡಿ 
ಕೊಳ್ಳು ವ ಕಾರಣಗಳೆಂದರೆ: ಅವನಿಗೆ ಅಜ್ಜ ಭೀಷ್ಮಃ ರ ಬಲ, ಗುರುದೆ 
ಇಂದ ಸನ ಬಲ, ಯಮನ ಬಲ, ಅಗ್ನಿ ಯ ಬಲ (ಬ್ರಹ ಹ್ಮನ ಬಲ), ಕೃ ಷ್ನನಬಲ ಮತ 


ಕ | 
ಶಿವನ ಬಲ ಇವೆಲ್ಲವೂ ಇವೆ. ಇಷ್ಟೂ ಿ೦ದು ಬಲ ಮಹಾಭಾರತದಲ್ಲಿ ಬೇರೊಬ್ಬರಿಗೆ 


ಇರುವುದನ್ನು ನೋಡಲಾರೆವು, ಇದಲ್ಲದೆ ಕಿರಿಯ ತಮ ನೆಂದು ಹಿರಿಯರಾದ po 
ಮತ್ತು ಭೀ ಮ ವ gn ಇದೆ. ಹೀಗಾಗಿಯೇ ಭೀಮನು ವಾಯುದೇವನ 
ಸುತನಿಗೆ ಅರ್ಜುನ ದಲ್ಲಿ ವಾಸವಾಗಲು ತಿಳಿಸಿದ; ಧರ್ಮರಾಜನು ಪಟ್ಟಾಭಿಷೇಕ 
ವನ್ನು ಅರ್ಜುನ ನ ಬಿಟ್ಟು ಕೊಟ್ಟ. ಇತರ ಸೋದರರಿಗಿಂತಲೂ ಅರ್ಜುನನು ಆಧಿಕ 


ಯೋಗ್ಯ ನೆಂಬುದು : ಪಂಪಕವಿಯ ಭಾವನೆ. ಕುಲ್ಕ ಛಲ, ಬಲ, ಅಭಿಮಾನ, ಶೌಚ, 


ಣಿ: 
CL 
ಸ್‌ 
© 


CRE 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫ ಣಂ 141 


ವಿದ್ಯೆ, ರೂಪ, ದಾನ, ಸಾಹಸಗಳೆಲ್ಲ ಮೂರ್ತೀಭವಿಸಿ ಅರ್ಜುನನಾಗಿದ್ದಾನೆ. 
ಭಯವರಿಯದ ಗಾಂಭೀರ್ಯ, ಅಪ್ರತಿಹತ -ಧಭೈ ರ್ಯ, ಶಿಸ್ತು, ಸಂಯಮ, ಉತ್ತಮ 
ಸಂಸ್ಕೃತಿ, ವಿನಯ, ಇವೂ ಅವನ ಹಕ ಸಸ ಇಷ ಷ್ಟೆಲ್ಲ ಇದ್ದರೂ ಕವಿಯು 
ಅವನನು & ವಿಶೇಷವಾಗಿ “ಸಾಹಸಿಗ' ಎಂದು ಕರೆದಿದ್ದಾನೆ. ಸಾಹಸವು ಮಹಾವೀರನ 
ಒಂದು ದೊಡ್ಡಗುಣ. ಹತ್ತನೆಯ ಶತಮಾನವು ಕನ್ನ ಡಿಗರಿಗೆ_ಕರ್ನಾಟಕದ ರಾಜರಿಗೆ 
ಶೌರ್ಯ ಸಾಹಸದ ಕಾಲ; ದಿಗ್ವಿಜಯ ದಂಡಯಾತ್ರೆಗಳ ಕಾಲ. ಅಂದಿನ ವೀರ 
ಯುಗದ ಪರಮಮೌಲ್ಯ, ಆ ಮೌಲ್ಯವನ್ನು ಭುಪನು ಆರ್ಜುನನ ಪಾತ್ರದಲ್ಲಿ 
ಚೆನ್ನಾಗಿ ವಿವರಿಸಿದ್ದಾನೆ. ಕರ್ನಾಟಕದ ಚಕ್ರವರ್ತಿಗಳು ರಾಜ್ಯ ದ ಗಡಿಗಳನ್ನು 
ವಿಸ್ತರಿಸಿ, ಪರನಾಡಿನಲ್ಲೂ ತಮ್ಮ ಪ್ರಭಾವವನ್ನು ಬೀರಿದ "ಸಾಹಸದ ದ ಕಾಲವದು. 


[> 


[=] 

“ಸಾಹಸ” ಎಂಬುದು ಸಂಸ್ಕೃತ ಪದವಿದ್ದು ಅದಕ್ಕೆ ಎ. ಎಸ್‌. ಆಪ್ಟೆಯವರ 
ನಿಘಂಟಿನಲ್ಲಿ violence; force, 1801೧9, (2) Any criminal act, (such as 
robbery; rape), a heinous act, any aggressive act, (3) Cruelty 
oppression, (4) Boldness, daring, courage, (5) Rashness, 
temerity, reckless act, daring act (ಪುಟ 602) ಎಂಬ ಅರ್ಥಗಳನ್ನು 
ಕೊಡಲಾಗಿದೆ. ಡಿಯ ದಶಕುಮಾರ ಚರಿತೆಯು ಹತ್ತು ರಾಜಕುಮಾರರ 
“ಸಾಹಸ'ಮಯ ಕೃತ್ಯ ಗಳನ್ನು ಎವರಿಸುವ ಕೃ ತಿಯಕಾಗಿದೆ. ಭಾಸನ ಒಂದು ಕೃತಿ 
ಯಲ್ಲಿ "ಸಾಹಸೇ ಪ್ರತಿವಸತಿ ಶೀ ಎಂದರೆ "ಸ "ಸಾಹಸದಲ್ಲಿ ಸಂಪತ್ತು ನೆಲಸಿರುತ್ತದೆ? 
ಎಂಬ ಮಾತು ಬಂದಿದೆ. ಇದನ್ನು ಗಮನಿಸಿದರೆ ಸಾಹಸವು ಸಂಪತ್ತಿಗೆ ನೆಲೆವನೆ 
ಎಂಬುದು ಅಂದು ಕನ್ನ ಡಿಗರ ಮನೋಭೂಮಿಕೆಯಲ್ಲಿಯೂ ಇದ್ದ ಅತೆ ಗೋಚರಿ 
ಸುತ್ತದೆ. ಈ ಗುಣವು ಮಹಾಭಾರತದಲ್ಲಿ ಅರ್ಜುನನಲ್ಲಿ ಮಾತ್ರ “ವಲ್ಲದೆ ಭೀಮ 
ನಲ್ಲಿಯೂ ಇದೆ. ಪಂಪನು ಭೀಮನಿಗೂ ಈ ಮಾತನ್ನು ಜೀತು ಗಮನಿಸಿಯೇ 
ರನ್ನ ನು "ಸಾಹಸಭೀವು ವಿಜಯ' ಎಂದು ತನ ಕಥಾನಾಯಕನನ್ನು 


A 
— ಹ್‌ 


ಕರೆದಿದ್ದಾನೆ ಪಂಪನ ಅರ್ಜುನನು "ಸಾಹಸಾರ್ಣವ' ಆದುದರಿಂದ ಅವನಲ್ಲಿರುವ 


ವಿಶಿಷ್ಟಗಣಗ ಛೆಂದೆರೆ ಅತ್ಯದ್ಭು 
ವಲ್ಲಿ ಮುನ್ನುಗ್ಗು ವ ಪ್ರಯತ್ನ ಎಂದೇ ಹೇಳಬಹುದು. ಇವುಗಳನ್ನೆ ಪಂಪನು 
*ಸಾಹಸ' ಎಂಬ "ಮಾತಿನಲ್ಲಿ ಅರ್ಜುನನಲ್ಲಿ ವಿವರಿಸಿದ್ದಾನೆ. ಅರ್ಜುನನ ಕಥೆ 
ಆರಂಭದಿಂದ ಕೊನೆಯವರೆಗೂ ಸಾಹಸಮಯ ವಾಗಿಯೇ ಸಾಗುತ್ತದೆ. ಅರ್ಜುನನಂ 
ರ್ಗ ಾ' ಗ್‌ ಜ್ಮ್‌ _ 
ವೀರಶ್ರಿ ೀಯನ್ನು ಮಾತೆ ತ್ರ ಪಡೆದವನಲ್ಲ ವಾಕಿ ಫೀಯೆನ್ನೂ ಪಡೆದಿದ್ದಾನೆ; ಶೂರತನ 


ತಾಕಾ ತ್‌ ೆ ಎ 
ದೊಡನೆ ಶ ಂಗಾರಭಾವ, ದಾನಭಾವಗಳನ್ನೂ ಪಡೆದಿದ್ದಾ ನೆ. 


142 ಸಾಧನೆ 


ಪಂಪ ಕವಿಯ, ಅರ್ಜುನನ ಪರವಾಗಿ ಬಳಸಿದ ಅನೇಕ ವಿಶೇಷಣಗಳಲ್ಲಿ, 
“ಉದಾತ್ತನಾರಾಯಣ”, "ಪ್ರಚಂಡಮಾರ್ತಾಂಡ', "ಪಡೆಮೆಚ್ಚೆಗಂಡ', "ಸೋಲದ 
ಗಂಡ? ಎಂಬಂತಹ ಬಿರುದಾವಳಿಗಳನ್ನು ಬಳಸಿರುವಲ್ಲಿಯೇ ಅವನ ಮೇಲಿನ 
ಪ್ರೇಮಾತಿಶಯವನ್ನು ಕಾಣುತ್ತೇವೆ. ಆರಿಕೇಸರಿಯನ್ನು ಕಿರೀಟಿಯಲ್ಲಿ ಹೋಲಿಸು 
ವುದು ಪಂಪನಿಗೆ "ಅಳ್ವಿ'ಯ ವಿಷಯ; ಮೆಚ್ಚಿ ಕೆಯಾದ ವ ಕ್ರಿಯ ಬಗೆಗೆ ಪ್ರಶಂಸೆ 
ಅಧಿಕವಾಗುವುದು ಸಹಜವೇ, ಪಂಪನಿಗೂ ಬಜ !. 'ಎಷಯದಲ್ಲಿ ಹಾಗಾಗಿ 
ದ್ದರೆ ನಾವು ಕ್ಷಮಿಸಬೇಕು; ಆದರೆ ಅದು ಗುಣವನ್ನು ಮೆಚ್ಚಿ ಮಾಡಿದ ಪ್ರಶಂಸೆ. 
ದೊಡ್ಡ ವರು ಇಲಿಯನ್ನು ಹೊಡೆದರೆ ಹುಲಿಪೊದೆದನೆನ್ನು ತ್ತಾ ರೆ; ಸಣ್ಣ ವರು 
ಹುಲಿ ಹೊಡೆದರೂ ಇಲಿ ಹದರ ತ್ತಾರೆ. ದೊಡ್ಡ ವರು ಹುಲಿಯನ್ನೇ 
ಹೊಡೆದಿದ್ದ ರೆ ಏನಾಗ'ೇಕು ? ಂತಹದಾಗಿದೆ ಪಂಪನ ಕೈ ಯಲಿ ಅರ್ಜುನನ ಚಿತ್ರ. 


ಕಿರೀಟಿಯ ಸಾಹಸಕಾರ್ಯಗಳು ಹಲವು. ಅವುಗಳನ್ನು ವಿವರ ವಿವರವಾಗಿ 
ವರ್ಣಿಸಿ ಕವಿ ಪಂಪ ಧನ್ಯ ತೆ ಪಡೆದಿದ್ದಾ ನೆ. . ಅರ್ಜುನನ ವಂಶ ಶವೋ ಸೋಮವಂಶ. 
ಪಾಂಡುರಾಜನು ತಂದೆ ; ನೆಗಳ್ಳೆಯ 'ಪ್ರರುಷೋತ್ತ ಮನ ಪಿತಾಮಹಂಗೆ (ತಾತಂಗೆ) 
ಮಗಳು-ಮತ ಶಗಜಗಮನೆ ಯದುವಂಶೋತ್ತಮೆ ಕುಂತೀದೇವಿ ತ ತಾಯಿ ; ಕುಂತಿ 
ಭೋಜನ (ಮಾವನ) ಮನೆಯಲ್ಲ ಬೆಳೆದವಳು ; ಇಂದ್ರನ ವರದಿಂದ ಜನಿಸಿದವನು 
ಅರ್ಜುನ; ಚೆಲ್ಜಿಡಿದ ರೂಪು; ಧರ್ಮ ಭೀಮರು ಜನಿಸಿದ ಮೇಲೆ ಕುಂತಿಗೆ, 
“ಉಗ್ರ ವೈ ರಿ ತಡೆ ಮಾತಂಗ ಕುಂಭಾದ್ರ ೯ಮೌಕ್ರಿಕಲಗೊ ಸೀಜ್ವ ಲ ಬಾಣನಂ, 
ಪ್ರವಿಲಸದ್ಗಿ "ವಾ ೯ಣದಾತವ್ಯ ಸಾಯಕ ಸಂಪೂ ರ್ಣಕಳಾಪ್ರವೀಣನಂ, ಇಳಾಭಾರ 
ಕ್ಷಮಾಕ್ಷೂಣನಂ?, ಶತಶೃ ಗಂಧಿ ್ರೀಂದ್ರದಲ್ಲಿ ಪಡೆಯಬೇಕೆಂಬ ಮಹಾಬಯಕೆ ! 
ಅಮೋಘವಾದ ಈ ಮಗನನ್ನು, ಆಕೆ ಮುನಿಗಳಿಗೆರಗಿ, ಉಪವಾಸವಿರ್ದು, ವ್ರತಕ್ಕೈ 
ಕೊಂಡು ಪಡೆಯುತ್ತಾ ಲ್ಲೆ, ಕುಖಗಿರಿಗಳ ಬಿಣ್ಣು, ಧರಾತಳದ ತಿಣ್ಬು, ಅದಿತ್ಯ 
ತೇಜ, ಚಂದ್ರ ನ ಕಾಂತಿ, ಮದನನ ಸೌಭಾಗ್ಯ, ಕಲ್ಪತರುವಿನ ಉದಾರಶಕ್ತಿ , ಈಶ್ವ ರನ 
ಪ್ರಭುಶಕ್ತಿ, ಜವನ ಬಲ್ಲಾ ಳ್ಮನ, ಸಿಂಹದ ಕಲಿತನ ಇ ಇವುಗಳಿಂದ ಶಿಶುವನ್ನು ತೆ 
ಇಂದ್ರನು ಕುಂತಿಯ ಗರ್ಭದಲ್ಲಿರಿಸುತಾ ಬ. ಅರ್ಜುನನ ಜನನಪೂರ್ವದಲ್ಲಿಯೇ 
ಕುಂತಿಗೆ ಕನಸು ಬೀಳುತ್ತದೆ : ಸಪ್ಮಸಾಗರದ ನೀರು ಕುಡಿದು, ಕುಲಶೈ ಲಂಗಳ- 
ನಡರಿ, ಬಾಲರವಿ ತನ್ನೆ ಸೋಗಿಲಮೇಗೆ ರಾಗದಿಂದ ಆಡಬೇಕೆಂಬುದು. ಈ ಕನಸೆ 
ಮುಂದೆ ಉದಿಸುವ ಬಾಲಕನ ಅದ್ಭುತ ಸಾಹಸಗಳ ಕಥೆ ಹೇಳುತ್ತದೆ! ಕುಂತಿಗೆ 
ಗರ್ಭಚಿಷ್ನ್ನ ತಲೆದೋರಿದಾಗಳೇ. "ಪಗೆವರ ಪೆಂಡಿರ ಮೊಗಗಳು ಕಂದುತ್ತವೆ !' 
ಪಗೆವರ ಶ ಶಕ್ತಿತ್ರಯ ಕೆಡುತ್ತವೆ! ಪಗೆವರ ಸಿರಿ ಬಡವಾಗುತ್ತದೆ ! ಅರ್ಜುನನನ್ನು 
ಹಡೆಯುವ ಮುನ್ನ ಕುಂತಿಯ ಬಯಕೆಯಿಂದರೆ “ಉರ್ಚಿದ ಬಾಳೊಳು ಆತ ಮುಖಿ 
ಬಿಂಬವ ನೋಡಬೇಕೆಂಬುದು ; ಧನುರ್ಲತಾಗುಣನಿನಾದವ ಕೇಳ ಳಬೇಕೆಂಬುದಂ ; 


ಪಂಪ ಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲು ಣಂ 143 


ಸಿಂಹದ ಮರಿಯ ಸಾಕಬೇಕೆಂಬುದು ; ಏಳುಸಮುದ್ರದ ನೀರನ್ನು ಒಂದು ಮಾಡಿ 
 ಮೀಯಬೇಕೆಂಬುದು- ಇವೆಲ್ಲ ಆದ್ಭುತ ಬಯಕೆಗಳೇ. ಈ ಬಯಕೆಗಳೇ ಮೂರ್ತಿ 
ವೆತ್ತ ಕೂಸು ಅರ್ಜುನ. ಜನನವೂ ಶುಭಲಗ್ನದಲ್ಲಿ; ಸಾಹಸಕಾರ್ಯಕ್ಕೆ ಅನುಕೂಲ. 
ಜನಿಸಿದಾಗ ಸುರದುಂದುಭಿ ಮೊಳಗುತ್ತವೆ; ಮೂವತ್ತುಮೂರು ದೇವರುಗಳು 
ಆಗಮಿಸಿ, ಕುಂತಿ-ಪುಂಡುರಾಜರನ್ನು ಹರಸುತ್ತಾರೆ. ದೇವಸಭೆ, ಬ್ರಹ್ಮಸಭೆ 
ಯೊಡಗೂಡಿ “ಜಗದೇಕಮಲ್ಲ”, "ಪರಸೈನ್ಮಭೈರವ,' "ಸಮರೈಕ ಮೇರು”, 
“ಸಾಹಸಭೀಮ'--ಎಂದು ಮೊದಲಾಗಿ ಅಷ್ಟೋತ್ತರ ಶತನಾಮಗಳನ್ನು ಕರೆದು 
ಹರಸುತ್ತಾರೆ. ಈ ಅಷ್ಟೋತ್ತರ ಶತ ನಾಮಗಳನ್ನು ಪಂಪಕವಿಯು ಮುಂದೆ 
ಅರ್ಜುನನ ಯವ್ವನ ವರ್ಣನಾ ಪ್ರಸಂಗದಲ್ಲಿಯೂ ಮತ್ತೆ ಬಳಸಿ, ಭಟ ಂಗಿಯ 
ಹಾಗೆ ಅರ್ಜುನನ ಗುಣಮಣಿಮಾಲೆಯನ್ನೇ ಅವನ ಕೊರಳಿಗೆ ಹಾಕುತ್ತಾನೆ. ಅರ್ಜು 
ನನ ಜನನ ಪ್ರಸಂಗವು ನಮಗೆ ತೀರ್ಥಂಕರನ ಜನ್ಮಾ' ಷೇಕ ಪ ಶ್ರಸಂಗವನ್ನು ನೆನಪಿಗೆ 
ತರುವಂತಿದೆ.  “ಮೀರಿದುದ್ವತ್ತ ವಿರೋಧಿ ಸಾಧನಮನಾಹವದೊಳ್‌ ತರಿ 
ದೊಟ್ಟು`.-ಎಂದು, ಬಂದ ಹಿರಿಯರೆಲ್ಲ ಕೂಸನ್ನು ಹರಸುತ್ತಾರೆ. ಅವರ ಪರಕೆ 
ಗಳಲ್ಲಿ:  “ವಿಶ್ವದಿಗ್ವಾ ಪ್ರಯಶೋವಿಳಾಸಿನಿಗೆ ವಲ್ಲಭನಾಗು'  “ಅಹಿತರಂ 
ಗೆಲ್ವ ಜಯಶ್ರೀಗೆ ಭುಜಶಿಖರಮಂ ನೆಲೆಯಾಗಿಸಿ ನೆಲಸು' ಎಂಬ ಭಾವನೆಗಳಿವೆ. 
ಆತನು ಬಾಲಕನಿದ್ದಾಗಲೇ ಮುಂದೆಬಿದ್ದು ಕಾರ್ಯಮಾಡುವ ಸಾಹಸ ಮಾಡುತ್ತಾನೆ. 
ಆಪರಬಲದ ನೆತ್ತರ ಕಡಲೊಳಗಣ ಜಿಗುಳೆ ಬಳೆದ ತೆರದೊಳಿ” ಬಳೆಯುತ್ತಾನೆ. 
ಎದಾ $ಭ್ಯಾಸದ ಕಾಲದಲ್ಲಿ ಗುಣಾರ್ಣವನಲ್ಲಿ ಎಲ್ಲಿಲದ ಕುಶಾಗ್ರಬುದ್ಧಿ ಕಾಣುತ್ತದೆ. 
ಕೃಪಾಚಾರ್ಯರಲ ವ್ಯಾಕರಣ, ಅಲಂಕಾರ, ಛಂದಸ್ಸು, ಮಹಾಕಾವ್ಯ, ನಾಟಕ 
ಧರ್ಮಶಾಸ್ತ್ರ, ವೇದ, ಷಡ್ಲರ್ಶನ, ತರ್ಕ, ನಾಟ್ಯಶಾಸ್ತ್ರ, ಸಂಗೀತ, ಗಜಶಾಸ್ತ್ರ, 
ಹಸ್ತಿಶಾಸ್ತ್ರ, ಚಿತ್ರಕಲೆ, ಪತ್ರಚ್ಛೇದ, ಗ್ರಹಗಣಿತ, ರತ್ನಪರೀಕ್ಷೆ, ಒಡಿಗತನ, 
ವಾಸ್ತುವಿದ್ಯೆ, ವಿಷಾಪಹರಣ, ಸರಭೇದ, ರತಿತಂತ್ರ, ಇಂದ್ರಜಾಲ ಕಲಿಯುತ್ತಾನೆ. 
ಅಲ್ಲದೆ ಚಾಪ, ಚಕ್ರ, ಪರಶು, ಕೃಪಾಣ, ತೋಮರ, ಶಕ್ತಿ, ಮುಸಲ, ಭಿಂಡಿವಾಳ, 
ಮುದ್ಧರ, ಗದಾದಿ ವಿವಿಧಾಯುಧಂಗಳಲ್ಲಿ ಅತಿ ಪ್ರಾವಿಣ್ಯತೆ ಪಡೆದು ಹತ್ತು ಜನ್ಮ 
ಗಳಲ್ಲಿ ಕಲಿಯುವಷ್ಟನ್ನು ಕಲಿತುದು ಮಹಾಸಾಹಸವೇ ಸರಿ. ಈ ರೀತಿ "ಸರಸ್ವತಿಯ 
ಅಪರಾವತಾರ'ವೆನ್ನುವಂತೆ ಪಂಪನು ಅರ್ಜುನನನ್ನು ವರ್ಣಿಸುತ್ತಾನೆ. ಬೇರಾವ 
ಪಾಂಡವರಿಗೂ ಈ ವರ್ಣನೆಗಳಿಲ್ಲ. 


ಸುಂದರವಾದ ರೂಪು, ರೂಪಕ್ಕೆ ತಕ್ಕ ಆಕಾರಗಳನ್ನೊಳಗೊಂಡು ಅರ್ಜುನನು 
ಬೆಳೆಯುತ್ತಾನೆ. ಆಗ ಭೀಷ್ಮರು ಕೌರವ-ಪಾಂಡವರಿಗೆ ಶಸ್ತ್ರವಿದ್ಯೆ ಕಲಿಸಲು 
ದ್ರೋಣರಲ್ಲಿಗೆ ಬಂದು, “ಈ ಕೂಸುಗಳ್‌ ಯೋಗ್ಯರಪ್ಪುದ ನಿನ್ನೊಲ್ವೊಡೆ ಶಸ್ತ್ರ 
ಎದೈಗೊವಜಂ ನೀನಾಗು ಕುಂಬೋದ್ಭವಾ” ಎಂದೆನ್ನುತ್ತಾರೆ. ದ್ರೋಣರು ಎಲ್ಲ 


144 ಸಾಧನೆ 


ಕುಮಾರರ ಮುಖ ನೋಡಿ, “ನಾನು ಬೇಡಿದುದನ್ನು ಕೊಡುವಿರಾ” ಎಂದು 
ಅವರನ್ನು ಕೇಳಿದಾಗ, ಅರ್ಜುನನನ್ನುಳಿದು ಇತರರೆಲ್ಲ ಮೌನ ತಾಳುತ್ತಾರೆ. ಅವರು 
ಬೇಡುವುದೇನೆಂದರಿಯದ ಈ ; ಕಿರಿವಯ ಂದ ಗುಣಾರ್ಣವನೊಬ್ಬನೇ “ನಿ 4 ನಿಮ್ಮ ಬಯಸಿ 
ಬೇಳ್ಬುದ ನಾನೀವೆ” ಎಂದು ಧೆ ಧೈರ್ಯದಿಂದ ತಿಳಿಸಿ, ಅದ್ಭು ತ ಶಕ್ತಿಯನ್ನೇ ಪ್ರದರ್ಶಿ 
ಸುತ್ತಾನೆ. ಸಂತೋಷಭರಿತರಾದ ಗುರು ದ್ರೋಣರು, ಭೀಷ್ಮರಿಗೆ, "ಈತನೊರ್ವನೆ 
ಧನಂರಾಗಮದೆಡೆಗೆ ಕುಶಲನಕ್ಕುಂ ; ಕಿನಿಸದಿರಿ ; ಮುನ್ನವೆ ಅರಿಪಿದೆಂ ಎಂದು 
ನುಡಿದುದಕ್ಕೆ ಅನುಭವಿಗಳೂ ಮರ್ಮಜ್ಞ ರೂ ಆದ ಭೀಷ್ಮರು ನಗುತ್ತಾರೆ; ಅಂದೇ 
ಗುಣಾರ್ಣವನ ಸಾಹಸದ ಶಕ್ತಿಯನ್ನು ಅರಿಯುತ್ತಾರೆ. ದ್ರೋಣರ ಬಳಿಯ 
ಇತರರೊಡನೆ ಅರ್ಜುನನೂ ಬಿಲಿ ಸದೆ ಕಲಿಯುತ್ತಾನೆ. ಅರ್ಜುನನಿಗೆ ಕರ್ಣನಂತೆ 
ಸಾಹಸಮಾಡಿ ವಿದ್ಮೆಕಲಿಯುವ ಪ್ರಮೇಯ ಬಂದಿರಲಿಲ್ಲ. ಯಾಕೆಂದರೆ ಅವನಿಗಾಗಿ 
ಎಲ್ಲ ವ್ಯವಸ್ಥೆ ಮಾಡುವ ಅಜ್ಜನಿದ್ದಾನೆ. ಕರ್ಣನಿಗೆ ಯಾರುಂಟು? ಪರೀಕ್ಷೆ ನಡೆ 
ಯಂತ್ಮದೆ. “ವಿಸ್ತ ಲತೆ ನೀರಿನಲ್ಲಿ ತನ್ನ ನ್ನು ಹಿಡಿದ ಮೊಸಳೆಯ ಪ ಪ್ರತಿಬಿಂಬವನ್ನು 
ತೋರಿ ಅದು ಸಾಯುವಂತೆ ಹೊಡೆ'ಯೆಂದು ದ್ರೋಣರು ಅರ್ಟನವಗೆ ಹೇಳಿದಾಗ 
ಅರ್ಜುನನು ಅದು ಸಾಯುವಂತೆ ಹೊಡೆಯುತ್ತಾನೆ. “ಎನ್ನ ಚಟ್ಟರೊಳ್‌ ಈತನೆ 
ಜಟ್ಟಿಗ ಎಂದು ದ್ರೋಣರು ಶಿಷ್ಯರಿಗೆ ಪ್ರಶಂಸಿಸುತ್ತಾರೆ, "ಮನಸಾವಿದ್ಯೆ ಕಲಿಸು 
ತ್ವಾರೆ.  ಗುರುದಕ್ಷಿಣೆಯೆಂದು,, ದೊ ಶ್ರೂಣರು ಶಿಷ್ಯರಿಗೆ ದ್ರುಪದರಾಜನನ್ನು 
"ಕೋಡುಗಗಟ್ಟುಕಟ್ಟಿ ಕೈ ತಂದೊಪ್ಪಿ ಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಎಲ್ಲರೂ 
ಹತಾಶರಾದಾಗ ಪರಸೆ ನ್ಯ ಭೆ ರವನು ದು ತ್ರಿಪದರಾಜನನ್ನು ಕೋಡುಗಗಟ್ಟು ಕಟ್ಟೆ 
ತಂದು, ಗುರುವಿಗೆ ತಂದೊಪ್ಲಿ ಸುತ್ತಾನೆ. ಇದು ಅವನ ಬಾಲ್ಯಕಾಲದ ಸಾಹಸದ 
ಮಹಿಮೆಯ ಪ್ರಥಮಕಾರ್ಯ. ಪಾಂಡವ-ಕೌರವರಲ್ಲಿ ಅಸಾಧ್ಯ ವಾದುದನ್ನು 
ಸಾಧಿಸುವ ಶಕ್ತಿ Susi ಮಾತ್ರ ಇತ್ತೆ ೦ಬುದನ್ನು ತೋರಿಸುತ್ತ ದ ಪ ಘಟನೆ. 
ಇಂತಹವನನ್ನು ಅಳಿಯನನ್ನಾ ಗಿ ಪಡೆಯಬೇಕಿಂದು ದ್ರು ಪದನಂ ಅಂದೇ ಸಂಕಲ್ಪ 
ಮಾಡುತ್ತಾನೆ. ಇದು ವೀರನಿಗೆ ತೋರಿದ ಮೆಚಂ ಗೆಯ ಕುರುಹು. ವಿದಾ $ಬ್ಯಾಸ 
ವೆಲ್ಲ ಮು ಗಿದನಂತರ ದ್ರೊ "ಣಾಚಾರ್ಯ ರು ಹಸ್ತಿನಾವತಿಯ ಉತ್ತರದ ಬಯೆಲಿನಲ್ಲಿ 
ವ್ಯಾಯಾಮ ರಂಗವನ್ನು. ನಿರ್ವಿಸಿ ಸಂಸಯ ಧೃತರಾಷ ಷ್ಟ, ವಿದುರ, ಕುಂತಿ, 
ಗಾಂಧುರಿ ಮತ್ತಿತರ ಪ್ರಮುಖರ ಎದುರಿನಲ್ಲಿ ವಿದಾ ರ್ಥಿಗಳ ಪರೀಕ್ಷೆ ತೆಗೆದುಕೊಳ್ಳು 
ತ್ತಾರೆ. ಪಾಂಡವರು, ಕೌರವರು, ತಾವು ಕಲಿತ ಅಸ್ತ್ರ, ಸ್ಯ, ಗದಾವಿದೈಗಳನ್ನು 
ಪ್ರದರ್ಶಿಸುತ್ತಾರೆ; ಗಜಹಸ್ತಿರಥಕೌಶಲ ತೋರುತ್ತಾರೆ. ಅರ್ಜುನನು "ದೂರ್ವಾಂ- 
ಕುರವರ್ಣದೊಳೊಡಂಬಟ್ಟ ಕನಕ ಕವಚ, ಕೋದಂಡ, ದೊಣೆಯೊಡನೆ ಆಗಮಿಸಿ” 
ಬಿಲ್ವಿ ದೈಯನ್ನು ಪ್ರದರ್ಶಿಸಲು ಆಗಮಿಸಂತ್ವಾನೆ. ದ್ರೋಣರು ಆಗ "ಕಳಕಳರವ' 
ವನ್ನೂ ಮೊಳಗುವ ಪರೆಗಳನ್ನೂ ನಿವಾರಿಸಿ, "ಈತಂ ಗುಣುರ್ಣವಂ, ವಿಖಾ ್ಯತೆಯಶಂ, 
ವೆ ೈರಿಗಜಘಟಾವಿಘಟನಂ ಈತನ. ಸಾಹಸಂ ಉಪಮಾತೀತಂ ನೋಡಿಂ” ಮಾದ ಅಲ್ಲಿಯ 


SES ಚಕ ಬಾಸ್‌ನ ್‌್ಯ್ಪ 4. 


pi K a ep ೈ್ಮ, 3 i ad Pa kde 20 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲುಣಂ 145 


ವರೆಗೆ ವ್ಯಾಸಂಗ ಮಾಡಿಸಿ ಅನುಭವ ಪಡೆದ ಗುರುವಾಣಿಯಿಂದ ನುಡಿಯುತ್ತಾರೆ. 
ಇತರರಿಗಿಲ್ಲದ ಈ ಪ್ರಶಂಸೆ ಅರ್ಜುನನನ್ನು ಇತರರಿಂದ ಬೇರ್ಪಡಿಸುತ್ತದೆ. ಅದ 
ಕೃನುಗಂಣವಾಗಿ ಅರ್ಜುನನ ಬಿಲ್ವಿದ್ಯಾಪ್ರದರ್ಶನವೂ ಆರಂಭವಾಗುತ್ತದೆ. ಆತನು 
ಬಾಣಗಳನ್ನು ಬಿಡಂತ್ತಿದ್ದರೊ *ಅಜಾಂಡವು ಬಿರಿವಂತೆ' “ಬ್ರಹ್ಮನ ಎದೆ ರುಲ್‌? 
ಎನ್ನುವಂತೆ. ಮೊಳಗು ಹೊರಹೊಮ್ಮುತ್ತದೆ! ಒಂದು ಬಾಣವು ಮತ್ತೊಂದನ್ನು 
ಮರಿಹಾಕಿದಂತೆ ಕಾಣುತ್ತದೆ ಅವನ ಶರವೇಗ ; ಇದರಿಂದಾಗಿ ಬಾಣದ ಬಲೆಯೇ 
ನಿರ್ಮಾಣವಾಗುತ್ತದೆ; ಕಾಳನೀಳಜಳದಾಳದಾವಳಿವಾರಿಧಿಗಳು ಧರಿತ್ರಿಯನ್ನು, 
ಗಾಳಿಗಳು ಲೋಕಕ್ಕೆ ಪ್ರಳಯವನ್ನು ನಿರ್ಮಿಸಿದಂತೆ, ಲಯಾಗ್ನಿಗಳು ಬೆಟ್ಟವನ್ನು 
ಕವಿದಂತೆ ಗುಣಾರ್ಣವನ ಬಾಣಗಳು ಕವಿಯುತ್ತವೆ! ಇದನ್ನು ಕಂಡ ದುರ್ಯೋಧನನ 
ವಂಖವು *ತಲೆನವಿರಗಂಟಿ'ಗಿಂತಲೂ ಕಿರಿದಾಗುತ್ತದೆ ; ಭೀಷ್ಮ ವಿದಂರ ಕೃಪ 
ಪ್ರಭೃತಿಗಳ ಮುಖವು ತಾವರೆಗಿಂತ ಹಿರಿದಾಗುತ್ತದೆ. ಪಂಪನು ಇಲ್ಲಿ ಬಳಸಿರುವ 
ರಸಾತ್ಮಕ-ಭಾಷೆಯಲ್ಲಿ ಅರ್ಜುನನ ಅಸಾಧಾರಣ ಬಾಣಕೌಶಲವು ವ್ಯಕ್ತವಾಗಿದೆ 
ಯಲ್ಲದೆ ವೈರಿಗಳಿಗೆ ಅಂಜದ ಅವನ ವಎದೆಗಾರಿಕೆತನವೂ ಕಂಗೊಳಿಸುತ್ತದೆ. ಈ 
ಸಮರ ದುರಂಧರನ ವಿದ್ಯಾ ಪರಿಣಿತಿಯನ್ನು ಮೆಚ್ಚಿದೆ ಅಸೂಯೆಯಿಂದ ರಣರಂಗ 
ವನ್ನೇಮಾಡಿ ಕಾದಾಡಲು ಬಂದ ಕರ್ಣನಿಗೆ, ಅರ್ಜುನನು ಕೊಟ್ಟ ಉತ್ತರವಿದು : 
«ಈ ನೆರೆದ ಗುರಂಜನಂಗಳ ಮುಂದೆ, ಮಾನಿನಿಯರ ಮುಂದೆ ಏಂ ಪೊಲ್ಲದು 
ನುಡಿದೈ ಕರ್ಣ, ನೀನೆನ್ನ ತೋಳತೀಟೆಯನ್ನು ಕಳೆಯಂದಾದರೆ ನಾನೊಲ್ಲೆ ನೇ?-- 
ಎಂದು ಕೋಪದಿಂದ ನುಡಿಯುತ್ತಾನೆ. ಗುರು ಕೃಪಾಚಾರ್ಯರು ಮಧ್ಯೆ ಪ್ರವೇಶಿಸಿ 
“ಆವುದು ಸಮಕಟ್ಟುನಿನಗಂ ಅರಿಕೇಸರಿಗಂ' ಎಂದು ಅರ್ಜನನ ಪಕ್ಷವಹಿಸಿ. ಮಾತ 
ನಾಡುತ್ತಾರೆ. ಇದು ಸಹಜವೇ. ಅಂದೇ ದುರ್ಯೋಧನನು ಕರ್ಣನನ್ನು ತನ್ನ 
ಬಲಕ್ಕೆ ಸೇರಿಸಿಕೊಳ್ಳು ತ್ತಾನೆ ; ತಮ್ಮಂದಿರೊಡನೆ ಹೊರಟು ಹೋಗುತ್ತಾನೆ ; 
ಧರ್ಮರಾಜನು ಅರ್ಜುನನನ್ನೊ ಡಗೊಂಡು ಕೃಪ ದ್ರೋಣ ಭೀಷ್ಮ ವಿದುರಾದಿಗ 
ಳೊಡನೆ ಮನೆಗೆ ಹೊರಡುತ್ತಾನೆ. ಮುಂದೊದಗಬಹುದಾದ ಕೇಡನ್ನು ಭಾವಿಸಿದ 
ಹಿರಿಯರು, *"ಅರಿಕೇಸರಿಗೆ ಆಂಪ ಮತ್ತು ಅವನನ್ನು ಮಾರುವ ಗಂಡರ್‌ ಅಣಂ 
ಇಲ್ಲ'' “ಇಂದಿನ ಕಿರ್ಚು ಕೌರವರಿಗೆ ತೊಂದರೆಯನ್ನುಂಟುಮಾಡದೇ” ಎಂದು 
ನುಡಿಯುತ್ತಾರೆ. *, ಇವರ ಮಾತಿನಲ್ಲಿಯೂ ಅರ್ಜನನ ಅಪ್ರತಿಹತ ಪ್ರಗಲ್ಪತನವು 
ವ್ಯಕ್ತವಾಗಿದೆ. ಈ ಹಿರಿಯರು ಅರ್ಜುನನ ಸಾಹಸವನ್ನು ಅವನ ಕಿರಿತನದಲ್ಲಿಯೇ 


ಗ 


ಕಂಡುಕೊಂಡುದಂದರಿಂದ, ಯುದ್ಧ ಕಾಲದಲ್ಲಿ ಇವರಾರೂ ಅರ್ಜನನ ಮೇಲೆ 


ಕೈಯೆತ್ತಲಿಲ್ಲ. ಅವನ ಶೌರ್ಯವೇ ಅವರಲ್ಲಿ ವಾತ್ಸಲ್ಯವನ್ನುಂಟುಮಾಡಿ, ಅದ್ಭುತ 


ಪರಿಣಾಮ ಬೀರಿದೆ. ಅರ್ಜುನನ ಈ ದಿವ್ಯ ಅಸ್ತ್ರ ಕೌಶಲವೇ ಕರ್ಣನಲ್ಲಿ ಮಾತ್ರ 
ವಲ್ಲ ದುರ್ಯೋಧನನ ಎದೆಯಲ್ಲಿಯೂ “ಪೊಳ ಡಮರದೊಳು ಕಿಚ್ಚು ವ್ಯಾಪಿಸು 
ಸಾ.-10 


146 ಸಾಧನೆ 


ವಂತೆ'' ಮಾತ್ಸರ್ಯಾಗ್ನಿಯನ್ನು ಪಸರಿಸುತ್ತದೆ.” ಇಂದು ನಾಳೆ, ಗುಣಾರ್ಣವನು 
ನಮ್ಮನ್ನು ಎಳೆದಿಕ್ಕಬಹುದು ; ಆಗ ನಮಗೆ ದೈವವೇ ಗತಿಯಾದೀತು ದಾಯಾದಿ 
ಗಳಾದ ಪಾಂಡವರಿಗೆ ಪಿರಿತನವಿತ್ತಿರಿ ; ಭೀಮಾರ್ಜನರನ್ನು ಎದುರಿಸುವುದು 
ಅಸಾಧ್ಯ ; ರಹಸ್ಯ ವಾಗಿಯೇ ಅವರನ್ನು ಕೊಲೆ. ಮಾಡಬೇಕು ; ಕಣ್ಕುರುಡಾದರೆ 
ನಿಮ್ಮ ತ್ಸ ವ ಕುರುಡೇ ಎಂದು ME ಧ ೈತರಾಷ್ಠ ನ್ನು ಉಪಾಯ 
ಜಂ ಪಾಂಡವರನ್ನು, ಹಸಿ ಓನಾವತಿಯನ್ನು ಬಿಡಿಸಿ, ವಾರಣಾವತದ ಅರಗಿನ 
ಮನೆಗೆ ಕಳಿಸಬೇಕೆನ್ನು ತ್ತಾನೆ.  ಪಾಂಡವರಂ ಹೊ? ಒಯ್ದು ದು ತಮ್ಮ 
ಎದೆ $-ಆಯಂಧ. ಸ "ದಿವ ,ಬಾಣಾಸನ ಬಾಣಪಾಣಿ' ಯಾಗಿ ಹನು 
ತ್ತಾ 4 


[3] 

ದ್ರೌಪದೀಸ್ವಯಂವರ ಸನ್ನಿ ವೇಶದಲ್ಲಿ : ಅಜರರ್ಜನನು ದಂ)ಪದನನ್ನು ಕೋಡಗ 
ಗಟ್ಟು ಕಟ್ಟಿ ದೊ ಕಾರ್ಡ ಬಳಿ ಒಯ್ದಾಗಲೇ ದ್ರು ಪದನು ವಿಕ್ರಮಾರ್ಜು 
ನಂಗ” ಹೆಂಡತಿಯಪ್ಪ ಮಗಳನ್ನು ಪಡೆವೆನೆಂದು ಪ ಪ್ರತಿಜ್ಞೆ ದ ಜ್‌ ಮಗಳೇ 
ದ್ರೌಪದಿ ಪಾಂಡವರು ಅರಗಿನ ಮನಸಂದ ಜಿನ ಬದಂಕಿದ್ದಾ ರೆಂದಂ ಹಿರಿಯರ 
ನಂಬಿಕೆಯಾಗಿತ್ತು. ವೇಷಾಂತರದಿಂದ ಅವರು ಛತ್ರವತಿಯೆಂಬ ಪುರಕ್ಕೆ ಹೊರಟಾಗ 
ಅರ್ಜುನನು ಅಂಗದರ್ಪಣನೆಂಬ ಗಂಧರ್ವನನ್ನು ಸೋಲಿಸಿ ಗಿಳಿಯಬಣ್ಣದ 
ಐದುನೂರು ಕಂದುರೆಗಳನ್ನು ಕಾಣಿಕೆಯಾಗಿ ಪ ಪಡೆಯುತ್ತಾನೆ. ಅಲ್ಲಿಂದ ಪಾಂಡವರು 
ಪಾಂಚಾಲ ದೇಶದ ಛತ್ರ ವತೀಪುರಕ್ಕೆ ಆಗಮಿಸಿ, ಕುಂಬಾರರ ಗುಡಿಸಲಿನಲ್ಲಿ ಬ್ರಾಹ್ಮಣ 
ವೇಷದಲ್ಲಿರುತ್ತಾರೆ. ದ್ರೌಪದೀಸ ಯಂವರಕ್ಕೆ ಬ್ರಾ ಹ್ಮಣವೇಷದಲ್ಲಿಯೇ ಬರುತ್ತಾರೆ. 
ಇದರಿಂದ ಕೌರವರಿಗೆ ತವು ನ್ನ್ನ ಸಿಹಿುವುೆ ಕಷ್ಟ ವಾದೀತೆಂಬ ಭಾವನೆ 
ಯಿಂದಲೇ ಹಾಗೆ ಬಂದಿರಬೇಕು. ಸ್ವಯಂವರ ಮಂಟಪ ಕೈ ಪಗ ದೌಪದಿಗೆ, 
ಹಿರಿಯ ಸ್ಕ್ರೀಯರಂ, ನಿನ್ನಂ ಪುಟ್ಟಿ ನದ ಬಿದಿ ನೆಗಳ್ತೇಯ ಟ್ಟ ಗ ಅರಿಕೇಸರಿಯೊಳ್‌' 
ಕೂಡಿಸುತ್ತಾನೆ ಎಂದು "ಹರಸುತ್ತಾ ರೆ. ಮತ್ತ 6 ಯಂತ್ರ ಶ್ರವನ್ನು ಭೇದಿಸಂವುದು 
ಯಾರಿಂದಲೂ ಆಗಲಿಲ್ಲ; ಕರ್ಣ ದುರ್ಯೋಧನರಿಂದಲೂ ಆಗಲಿಲ್ಲ. ಬಿಲ್ಲನ್ನು 
ಭೇದಿಸುವವರು ಯಾರಾದರೂ ಇದ್ದರೆ ಬರಬೇಕೆಂದಂ. ದ್ರುಪದರಾಜನು ಮತ್ತೆ 
ಘೋಷಿಸುತ್ತಾನೆ. ಆಗ "ಅರಾತಿಕಾಲಾನಲನು' ಎದ್ದು ಬರುತ್ತಾನೆ ನೆ. ಕುಳಿತ 
ಅನೇಕ ವಯೋವ ದ್ದರು "ಕಂರುರಾಜಂಗಂ ಕರ್ಣಂಗಂ ಏರಿಸಲ್ಕ ರಿದು; ಈ ಪಾರ್ವಂ 
ಎಂತು ಏರಿಸುವಂ ! ಈತಂಗೆ ಮರುಳಂಂಟಂ |. ದ ಬಾಯ್ಗೆ ಬಂದುದನೆ 
ನುಡಿಯಂತ್ತಾರೆ. ಇದನ್ನು ಲೆಕ್ಕಿಸದೆ ದಿವ್ಯಚಾಪಕ್ಕೆ ವಂದಿಸಿ, ಅವಯವದಿಂದ 
ಎಡಗಯ್ಯಲ್ಲೆತ್ತಿಕೊಂಡು, ದಿವ್ಯಕರದಿಂದ ಕರ್ಣಾದಿ ಧನುರ್ಧನರು ಬೆರಗುಗೊಳ್ಳು 
ವಂತೆ ಒಂದೇ ಬಾರಿಗೆ ಹೊಡೆದು ಮತ್ಸ ಯಂತ್ರವನ್ನು ಭೇದಿಸುತ್ತಾನೆ. ಆಗ 


ಇಲ ತಲೇ. 


ಕ ಟ್‌ NN 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲುಣಂ 147 


ಸೌಪದಿಯು ಅರ್ಜುನನ ಕೊರಳಿಗೆ" ಮಾಲೆ ಹಾಕುತ್ತಾಳೆ. ಕುಪಿತರಾದ ಕರ್ಣ 
ಶಲ್ಯರು ಸುಯೋಧನನ ಪರವಾಗಿ ಸಮಸ್ತ ಸೈನ್ಯದೊಡನೆ ದ್ರುಪದನ ಮೇಲೆ 
ಎರಗಿದಾಗ ಅರ್ಜುನನು, *ಚಿಂತಿಸಬೇಡಿ' ; ಹೊರಗಿದ್ದು ಕಾಳಗವನ್ನು ನೋಡಿ 
ಎಂದು ವೈರಿಬಲಕ್ಕೆ ಭೀಮನ ನೆರವಿನೊಂದಿಗೆ ಎದಂರಾಗುತ್ತಾನೆ. ಕರ್ಣನಿಗೆ ' 
ಅರ್ಜುನನ್ನು ಸೋಲಿಸಲಾಗದೆ,“ಚಿಃ ಪಾರ್ವನೊಳ್‌ ಕಲಹಮಾಗದು, ದೊರೆಯಲ್ಲ” 
ಎಂದು ಬಹು ಜಾಣ್ಮೆಯಿಂದ ಪಾರಾಗುತ್ತಾನೆ. ಅರ್ಜುನನಿಗೆ ಸಮಾನ ವೀರರು 
ಇರಲಿಲ್ಲ ಎಂಬುದು ಇಲ್ಲಿಯೇ ಸ್ಪಷ್ಟವಾಗುತ್ತದೆ. ಅಲ್ಲಿಯೇ ಇದ್ದ ಕೃಷ್ಣನು 
ಬಲರಾಮನಿಗೆ “ಇವರ್‌ ಭೀಮಾರ್ಜುನರ್‌ ; ಅಮೋಘರಪ್ಪರ್‌ ಎಂದು ತೋರಿ 
ಅವರ ಸಾಹಸಕ್ಕೆ ಮೆಚ್ಚಿಗೆ ವ್ಯಕ್ತಪಡಿಸುತ್ತಾನೆ. ಮುಂದೆ ಇದುವೇ, ಸುಭದ್ರೆಯನ್ನು 
ಅರ್ಜುನನಿಗೆ ಮದಂವೆ ಮಾಡಬೇಕೆಂಬ ವಯುರಾರಿಯ ನಿರ್ಣಯಕ್ಕೆ ಸಹಾಯಕಾರಿ 
ಯಾಗಿದೆ. ಪ್ರಥಮಬಾರಿ ಅರ್ಜುನನ ಕಾರ್ಯ ಪ್ರತಾಪಗಳನ್ನು ಶ್ರಿ ಸಕೃ ಷ್ಣ ನು ಇಲ್ಲಿ 
ಕಾಣುತ್ತಾನೆ. ಇಲ್ಲಿಗೆ ಆಗಮಿಸಿದ ಕೃ ಷ್ಣ ಹಸನ: ಉದೆ $ ಶವ ಸಹಿ: ಆಗಿತ್ತೊ € 
ಅಥವಾ ಸ ಸ್ವ ಯಂವರಕ್ಕೆ ಬೇರೆ ಇನ್ನಾ ವ ಉದ್ದೆ €ಶದಿಂದ ಆಗಮಿಸಿದ್ದ ರೋ ತಿಳಿಯಂದು. 
4 ದ್ರೌಪ ಪದಿಯನ್ನು ವಿವಾಹವಾಗುತ್ತಾ ನೆ; ಕೆಲಕಾಲ ಪಾಂಡವರು ಅಲ್ಲಿ 
ವಾಸಿಸುತ್ತಾರೆ. ದ್ರೌಪದಿಯನ್ನು ವರಿಸಿದವನು ಅರ್ಜುನ ಎಂಬುದು ದುರ್ಯೋಧನ 
ನಿಗೆ ತಿಳಿಯುತ್ತದೆ. ಭೀಷ್ಮರಿಗೆ, ವಿಷಯವು ತಿಳಿದು, ಅವರು ಪಾಂಡವರನ್ನು 
ಕರೆಯಿಸಿ, ರಾಜ್ಯವನ್ನು ಹಂಚಿಕೊಟ್ಟು, ಧರ್ಮರಾಜನಿಗೆ ಪಟ್ಟಗಟ್ಟಿ, 
“ಸೇತುಬಂಧಮಂ ತಾಗೆ ಗಂಗಾ ನದಿಯ ತೆಂಕಣ ಪಡುವಣ. ನೆಲನಂ ನೀಂ 
ಆಳ್ಸುದೆಂದು”, ಇಂದ್ರಪ್ರ ಸ್ಸ ಪುರವನ್ನು ರಾಜಧಾನಿಯನ್ನಾಗಿ ಕಟ್ಟಿಸಿ ಅಲ್ಲಿರಲಂ 
ಕಳಿಸುತ್ತಾರೆ. ಅಲ್ಲಿ ಸುಖದಿಂದ ಪಾಂಡವರು ರಾಜ್ಯವಾಳುತ್ತಾರೆ. 


[4] 

ತೇಜೋಮಟರ್ರಿಯಾದ ಅರಿಗನಿಗೆ ಕೆಲಸವಿಲ್ಲದೆ, ಒಂದೆಡೆಯೊಳು ಸುಮ್ಮನೆ 
ಕುಳಿತುಕೊಳು ವುದು ಆಗದೆ, ದಿಗಂಗನಾವುಖಾವಲೋಕನಗೆ ೈಯಲಪೇ ಕ್ಷಿಸುತ್ತಾನೆ'. 
ಮುಂದೆ ಚಕ್ರಿವರ್ತಿಯಾಗಲಿರುವ ಪಾರ್ಥನಿಗೆ ಇದು ಅವಶ್ಯಕವೇ ಅಲ್ಲದೆ ಸಾಹಸಿ 
ಗರು ಕೆಲಸವಿಲ್ಲದಿದ್ದರೆ ಕೆಲಸ ಹುಡಿಕಿಕೊಂಡು ಹೋಗುವುದು ಸಹಜವೆನ್ನುವಂತೆ 
ಪಂಪನು ಅರ್ಜುನನ ಸಂಚಾರಕ್ಕೆ ತಕ್ಕ ಹಿನ್ನೆಲೆಯೊದಗಿಸುವುದು ತಿಳಿಯುತ್ತದೆ. 
ಮೂಲ ಭಾರತದಲ್ಲಿ ಅರ್ಜುನನು ತೀರ್ಥಯಾತ್ರೆ ಕೈಕೊಳ್ಳುವುದು ಬೇರೆ ಕಾರಣ 
ಕ್ಲಾಗಿ. ಇಲ್ಲಿ ಚಕ್ರ ವರ್ತಿಯಾಗುವವನು ವಿಜಯಿಯಾಗಬೇಕಾಗಿದೆ. ಆಭರಣಗಳನ್ನು 
ತೆಗೆದು, “ದಿವ್ಯ ಚಾಪವನ್ನು' ಹಿಡಿದು, ಅರಮನೆಯಿಂದ ಖಾಂಡವ ಪ ಸ್ರಸ್ಸದಿಂದುತ್ತ 
ರ್ನ ಕಾಮ್ಯ ಕವನದ ನೀಲಪರ್ವತದ ಮೇಲೆ Hk; ಗಂಗೆಯನ್ನು 
ಸಂದರ್ಶಿಸಿ, ಅದರ ತಟದ ಮುನಿಜನರ ಯಜ್ಞವನ್ನು ನಾಶಗೆಯ್ಯುತ್ತಿದ್ದ ರಾಕ್ಷಸರ 


148 ಸಾಧನೆ 


ಸಂಹಾರಮಾಡುತ್ತಾನೆ. ಅಲ್ಲಿ ನಾಗರೊಡೆಯನ ಮಗಳು “ಮದನಲತೆ” 
ಯೆಂಬವಳು ಅರ್ಜುನನ ಸಾಹಸಕ್ಕೆ ಮೆಚ್ಚಿ "ಕಣ್ಣೇಟ” ಗೊಂಡು ತನ್ನ 
ಲೋಕಕ್ಕೆ ಕರೆದೊಯ್ಯುತ್ತಾಳೆ. ಅರ್ಜುನನು ಅವಳೊಡನೆ ಕೆಲವು ಕಾಲ 
ಅಲ್ಲ ವಾಸಮಾಡುತ್ತಾನೆ. "ಇಳಾವಂತ'ನೆಂಬ ತೇಜಸ್ವಿ ಮಗನನ್ನು ಪಡೆಯು 
ತ್ತಾನೆ. ನಂತರ ಇವರ ಉಲ್ಲೇಖ ಬರುವುದಿಲ್ಲ. ಇದಂ ಅಂದಿನ ಕಾಲದಲ್ಲಿ 
ಅನೀತಿಯ ವಿಷ ಯವಾಗಿರಲಿಲ್ಲವೆಂಬಂತೆ ತಿಳಿಯುತ್ತದೆ. ಈ ಸಂಚಾರ ಕಾಲದಲ್ಲಿ 
ಅರ್ಜುನನು ಹಲವು ಪರ್ವತಪ್ರದೇಶ ನೋಡುತ್ತಾನೆ; ತೀರ್ಥಗಳಲ್ಲಿ ಸ್ನ್ನಾನ 
ಮಾಡುತ್ತಾನೆ; ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾನೆ ; ರಾಮಚಂದ್ರನು 
ವಿಹರಿಸಿದ ಸ್ಥಳಗಳಲ್ಲಿ ಸಂಚರಿಸಿ ಆವೆ ಸಾಹಸ ವನ್ನು ಸ್ಮರಿಸಿಕೊಳ್ಳು ತ್ತಾ ಡಾ 
ಆಗಸ್ತ 5: ಸೌಭದ್ರ , ಪಾಳೋಮ, ಕಾಂಭೋಜ, ಭಾರದ್ದಾ ಫಟ ಇರು. ತೀರ್ಥ 
ಗಳಲ್ಲಿ ಡ್‌ ಮಾಲಕ ಖುಷಿಯ ಶಾಪದಲ್ಲಿ “ಉಗ್ರ ಗ್ರ ಹ ಸ್ವರೂಪದಲ್ಲಿರ್ದ' 
ಅಪ್ಪ ರೆಯರನ್ನು ಎಶಾಪೆಯರನ್ನಾ ಗಿ ಮಾಡುತ್ತಾನೆ. ಮಳಯಾದಳಕ್ಕೆ ಆಗಮಿಸಿ, 
ಜೀಮೂತವಾಹನಕ ಪರೋಪಕಾರ ಮತ್ತು ಬೀರದ ಪೆಂಪ್ಪ ಪುಗಳನ್ನು ಮಚ್ಚು ತ್ತಾನೆ. 
ಅಲ್ಲಿಂದ ಗೋಕರ್ಣೇಶ್ವರನ ದರ್ಶನ ಪಡೆದು ಕನ್ನ ಡನಾಡಿನ ಸ ಗಸನ್ನ ನುಭವಿಸಂ 
ತ್ತಾನೆ, “ಇನ್ನ ೦ ನಾತ ಮರೆಯಲೈ ಮನಂ ಬರ್ಕುಮೇ? ಎನ್ನುತ್ತಾನೆ 
ಅಲ್ಲಿಂದ ದ್ವಾ ಈವತಿಗಿ ಆಗಮಿಸುತ್ತಾನೆ. 


ಸುಭದ್ರಾವಿವುಹ ಸನ್ನಿವೇಶ : ಮಯ್ದು ನನೂ ಕೆಳೆಯನೂ ಆದ 
ಅರ್ಜುನನು ದ್ವಾರಾವತಿಗೆ ಆಗಮಿಸುವ ಶುಭಸೂಚನೆಗಳು ನಾರಾಯಣನಿಗೆ 
ಗೋಚರಿಸುತ್ತ ಲೇ ಸೋದರರು, ಇತರ ಯಾದವರೊಡನೆ ಅರ್ಜುನನ್ನು ಸ್ವಾಗತಿಸಿ 
ಆನೆಯ ಮೇಲೆ ಕರೆತರುತ್ತಿರುವಾಗ, ರೂಪದಲ್ಲಿ ಕಾಮ, ವಿಃ ಭವದಲ್ಲಿ ಇಂದ್ರ ನಂತಿದ್ದ 
ಅರ್ಜುನನ್ನು ಕಂಡು ಅಂಗನೆಯರು ಮನಸೋಲುತ್ತಾರೆ. ಸುಭದ್ರೆ ಯು ತನ್ನ 
ಚೆಂಬೊ ನ್ನ ಕನ್ನೆ ಮಾಡದ ಮೇಗಣನೆಲೆಯ ಚಾಪಳಿಗೆಯ ಬಾಗಿಲಲ್ಲಿ ನಿಂದು. ನೋಡಿ. 
ಅವನಲ್ಲಿ ದೃಷ್ಟಿ ನೆಟ್ಟು, ಮನ ಉಳ್ಳಿ ನಾಣು ಜೋಲ್ಡವಳಾಗುತ್ತಾಳೆ; ಈಕೆಯ 
ನೋಟವು ಅರ್ಜುನನ ಮನದಲ್ಲೂ ಹೊಯ್ದಾ ಟವನ್ನು ರಟುಮಾಡುತ್ರ, ಜ್ನ ಪರಸ್ಪ ರ 
ಕಣ್ತುಂಬ ನೋಡುತ್ತಾರೆ, ಕೃ ಷ್ಲಾರ್ಜುನ ನರು ಆಸೆಯಿಂದಿಳಿದು ರಮ್ಯ ಹರ್ಮೆ 
ದೆರಡನೆಯ ಮೊಗಸಾಲೆಯ ೫೫ ಪೀಠದಲ್ಲಿ ಕುಳ್ಳಿ ರ್ದು, ಮಜ ; ನಭೋಜನ 
ತಾಂಬೂಲಾಲೇಪನಗಳಿಂದ ಸಂಸತಗೊಳು ತ್ರಾ ರೆ. ಜರ್ಟುನನು ಆತಿಥಿಯೆಂದು 
ನಾರಾಯಣನು ವಿವಿಧ ವಿನೋಧಗಳಿಂದ, ಸತ್ಕಾರಗಳಿಂದ ಉಪಚರಿಸಿದಂದಲ್ಲದೆ 
“ನಾವಿಬ್ಬರೂ ಯುಗ ಯುಗದಲ್ಲಿ ಸಂಬಂಧಿಗಳು, ಈ ಯುಗದಲ್ಲಿ ನಾನು 
ನಾರಾಯಣ ; ನೀನು ಉದಾತ್ತನಾರಾಯಣ-ನರನಾರಾಯಣ” ಎಂದು ನುಡಿಯಂ 


ತ್ತಾನೆ, ಸುಭದ್ರೆಯಂ ಸಾಮಾನ್ಯ ಸ್ತ್ರೀಯಲ್ಲ. ಪದ್ಮಜನು, ಚಂದ್ರ, ಮಳಯಾ 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲುಣಂ 149 


ನಿಳೆ, ಮಳಯಜ, ನೀರೇಜ, ಇಮ್ಮಾವು, ಮಲ್ಲಿಗೆ ಇವೆಲ್ಲವುಗಳನ್ನು ಅಮೃತದಲ್ಲದ್ದಿ 
ಕಾಮನಿಗೆ ನಿರ್ಮಿಸಿದಂತಹಳೆನ್ನುವಂತಿದ್ದಾಳೆ ; ರ್ಜುನನೋ ಗಂಧೇಭ ವಿದಾ 
ಧರ. . ಸುಭದ್ರೆಯ ಹೊನಲತೆಯ ಮಯ್‌, ನೀಲದ ತಲೆನವಿರು, ಹವಳ 
ಬಾಯ್ದೆ ರ, ಮುತ್ತಿನಹಲ್ಲು, ಎಳೆನೀಲದ ಸೆಳು ಗುರು, ಧೂಪಗ ಸುಯ್‌, ರತಿಯ 
ಸೌಭಾಗ್ಯ, ಸೀತೆಯ ಸೈರಣೆ, ಅಗಜೆಯ ಶೃಂಗಾರ, ಕಾಮನಪಂಚಬಾಣಗಳ ಶಕ್ತಿ 
ಯನ್ನು ಒಂದು ಮಾಡಿ ನಿರ್ಮಿಸಿದಂತಹ ಸೌಂದರ್ಯ ; ಇವೆಲ್ಲ ಅರ್ಜುನನು 
ಆಕರ್ಷಿಸಿದ್ದರೆ ಅಚ್ಚರಿಪಡಬೇಕಿಲ್ಲ. ಆಕೆಯ ಒಲವನ್ನು ಆಕೆಯ ದಾದಿಯ ಮಗಳಿಂದ 
ತಿಳಿಯುತ್ತಾನೆ. ತನ್ನ ಒಲವನ್ನು ತಿಳಿಸುವ ಬಗೆ ಹೇಗೆಂದು ಚಿಂತಿಸುತ್ತಾನೆ. 
ವಿಟವಿದೂಷಕ ಪೀಠ ಮರ್ದನರೊಡನೆ ರಾತ್ರಿ ವೇಶ್ಯಾವಾಟದಲ್ಲಿ ಸಂಚರಿಸಿ, 
ಬೆಳಗಿನ ಜಾವದಲ್ಲಿ ಸುಭದ್ರೆಯ ಕನಸುಕುಣುತ್ತಾನೆ. ಸುಭದ್ರೆಯೂ ವಿರಹ 
ತಾಪದುರಿನಿವಾರಿಸಿಕೊಳ್ಳೆಲು ಬನಕ್ಕೆ ಹೋಗುತ್ತಾಳೆ. ಅರ್ಜುನನೂ ಕೃಷ್ಣನ ಕಣ್ಣು 
ತಪ್ಪಿಸಿ ಅನುಗಪರವಶನಾಗಿ ಸುಭದ್ರೆಯನ್ನು ಕಾಣುವ ಶಂಕೆಯಿಂದ ಮಾಧವೀ 
ಮಂಟಪಕ್ಕೆ ಆಗಮಿಸಿ ಅಲ್ಲಿ ಆಕೆಯನ್ನು ಕಾಣುತ್ತಾನೆ. ಅರ್ಜುನನನ್ನು ಕಂಡ 
ಸುಭದ್ರೆಯು ನಾಚುತ್ತಾಳೆ, ಬೆವರುತ್ತಾಳೆ. ತನ್ನಲ್ಲಿ ಆನುರಕ್ತಳಾದುದನ್ನರಿತ 
ಅರ್ಜುನನು ಆಕೆಯ ಕುಳಿತ ತಳಿರ ಸಜ್ಜೆಯೊಡನೆಯೇ ಕುಳಿತುಕೊಳ್ಳುತ್ತಾನೆ. 
ಏಳಲು ಪ್ರಯತ್ನಿಸುತ್ತಿದ್ದ ಸುಭದ್ರೆಯನ್ನು ಆಕೆಯ ಸಖಿ ಕುಳಿ ರಿಸಿ, “ನಿನ್ನ, 
ಕೂಟದೊಳ್‌ ಮತ್ಸ ಖಗೆ ಇನಿದಕ್ಕೆ ಗುಣಾರ್ಣವಾ” ಎನ್ನುತ್ತಾಳೆ. ಈ ವಾರ್ತೆ 
ಯನ್ನು ಅರಿತ ಚಕ್ರಿಯು ಅಲ್ಲಿಗೆ ಬಂದು, "ಸುಭದ್ರೆಯನ್ನು ಬಲದೇವನು 
ದುರ್ಯೋಧನನಿಗೆ . ಕೊಡಬೇಕೆಂದು ಮಾಡಿದ್ದಾನೆ. ನಗೆ ಕೊಡಬೇಕೆಂಬುದು 
ಎನ್ನಿಚ್ಛೆ ; ಇದೇ ಸರಿಯಾದ ವೇಳೆ ; ತಡೆಯದೆ ಸುಭದೆ ಶ್ರೈಯನೊಯ್ವು ದು ; ಬಲ 
ದೇವನ ಬಲವು ತಡೆದರೆ ಅದನ್ನು ನೀರುಪಾಲು ಮಾಡು ; ಉಳಿದುದನ್ನು ನಾನು 
ನೋಡಿಕೊಳ್ಳುತ್ತೇನೆ” ಎಂದು ಹೇಳಿ ರಥವನ್ನು ಅಣಿಮಾಡಿ, ಸುಭದ್ರೆಯನ್ನು 
ಕುಳ್ಳಿರಿಸಿ ಅರ್ಜುನನನ್ನು ಹರಸಿ ಕಳಿಸುತ್ತಾನೆ. ಬಲದೇವನು ಅರ್ಜುನನನ್ನು 
ಕೋಡಗಗಟ್ಟು ಕಟ್ಟಿ ತರಲು ಸಾಮಂತರಿಗೆ ಆಜ್ಞೆ ಮಾಡುತ್ತಾನೆ. ಅರ್ಜುನನು 
ಅವರೆಲ್ಲರನ್ನು ಶರಗಳಿಂದ ಕೊಲ್ಲುತ್ತಾನೆ. ಬಲರಾವಂನೇ ಅವನ ಮೇಲೆ ಏರಿ 
ಹೋಗಲು ಸಿದ್ದ ವುದುಗ, ವಾಸುದೇವನು ಮಧ್ಯೆ ಪ್ರವೇಶಿಸಿ, ಸುಭದ್ರೆಗೆ, ಸೋಮ 
ವಂಶಕುಲ ತಿಲಕನೂ, ತೀವ್ರಾಸ್ತನಿಫಾತಪಾತಿತರಿಪುವ್ಯೂಹನೂ, ಬಲದಲ್ಲಿ ನಿನಗೆ 
ಸಮಾನನೂ ಆದ ಅರ್ಜುನನೇ ಯೋಗ್ಯವೆಂದು ಮಧುರಮಾತಿನಿಂದ ನುಡಿದು 
ಅವನ ಕೋಪವನ್ನು ಶಮನ ಮಾಡುತ್ತಾನೆ. ಹೀಗೆ ಅರ್ಜುನನು ಸುಭದ್ರೆಯನ್ನು 
ಪಡೆದುದೂ ಒಂದು ಸಾಹಸದ ಮಾತೇ ಸರಿ. ಇದನ್ನು ಪಂಪಕವಿಯು ಸುಸಂಸ್ಕೃತ 
ರೀತಿಯಲ್ಲಿಯೇ ಎವರಿಸಿದ್ದಾ ನೆಯೇ ವಿನಾ ಹರಣದಂತಲ್ಲ. ಅರ್ಜುನ ಸುಭದೈಯರ 
ಪ್ರಣಯವನ್ನು ಶೆ ವರ್ಣಿಸಿದಂತೆ-ಅರ್ಜುನ ದೌ ೨ಪದಿಯರ ಬಗೆಗೆ ಕವಿಯಂ ವರ್ಣಿಸಿಲ್ಲ, 


4 


1. 


150 ಸಾಧನೆ 


ಅವನ ಆಸಕ್ತಿ ಈಕೆಯ ಕಡೆಗೇ. ಆದುದರಿಂದಲೇ ಪಟಾ ಿ ಭಿಷೇಕದ ಕಾಲದಲ್ಲಿಯೂ 

ಈಕೆಗೇ ಪಟ್ಟಮಹಿಷೀಪದವು ಪ್ರಾಪ್ತವಾಗುತ್ತದೆ. ಆದುದರಿಂದಲೇ. ದ್ರೌಪದಿಯ 

ವಸ್ತಾಪಹರಣದ ಸನ್ನಿ ವೇಶದಲ್ಲಾಗಲೀ, ಕೀಚಕ ಪ ಸಂಗದಲಾ ಗಲೀ ದೌ ಪದಿಯ 
a ೧೨ NS ೧೧ ಇ 

ಬಗೆಗೆ ಅರ್ಜುನನು ಭೀಮನಂತೆ ಅಷ್ಟಾಗಿ ಪ್ರತಿಕ್ರಿಯೆ ಯೆ ತೋರಿಸುವುದಿಲ್ಲ. ದ್ರೌಪದಿ 

ಯನ್ನು ಸ್ಥ ಓಯಂವರದಲ್ಲಿ ಗೆದ್ದು ದು ತನ್ನ ಸಾಹ ಸ. ಪ್ರತಿಷ್ಠೆಗಳನ್ನು ತೋರಲಿಕ್ಕೆಂದೇ 

ಎನಿಸುತ್ತದೆ. ಯಾಕೆಂದರೆ ಅರ್ಜುನನಿಂದಲ್ಲದೆ ಬಿಲ್ವ ದೈಯಲ್ಲಿ ಪರಿಣತರಾದ ಇತರ 


ರಿಂದಲೂ ಆ ಮತ್ಸ್ಯ ಯಂತ್ರ ಭೇದಿಸುವುದು ಸೆ ವಿರಲಿಲ್ಲ. ದುರ್ಯೋಧನನು 
ಅರ್ಜುನನಿಗೆ ಸಮಾನವಲ್ಲದೆಂದು ಮೊದಲೇ ಮನಗಂಡಿದ ಕ ಷನು, ಈಕಾರ್ಯಕೆ 


ಎಲಣ 
ತಾನೇ ನೆರವಾದುದು ಅರ್ಜುನನ ದ ಕ್ಕೆ ನಿಧಿ ಸಿಕ ೈಂತೆ. ಸುಭದ್ರೆಯೊಡನೆ 
ರ್ಜುನನು ಮರಳಿದಾಗ ತಾಯಿ ಮ "ಆದಿರೆಲ್ಲರೂ ಸಂತೋಷಪಡಾತಾ ರೆ. 


ಸಾವಿರಾರು ಮೈ ಲು ಲೋಕ ಪ ಸ್ರವಾಸದ ಅಭ ೦ತ ಮಿಗಿಲಾಗಿ ಪುರು ಷೋತ್ತಮನ 
ಪರಮ ಮಿತ್ರ ಪ ವೂ ದೊರೆತುದಕ್ಕೆ ಎಟ್ಟರೂ ಆನಂದ ತುಂದಿಲರಾಗು ತ್ತಾರೆ. 
ಸ್ತ್ರೀಯರ ನ್ನು ಗಮ ಕೊಂಡು ಭರುಘದು ಅಂದಿನ ಕಾಲದಲ್ಲಿ ಸಾಹಸ ಕಾ ರ್ಯ ವೆಂದೇ 
ಪರಿಗಣಿತವಾಗುತ್ತಿ ತ್ತು. ಮಂಗಳಯೋಗದಲ್ಲಿ ಅರ್ಜುನ - ಸುಭದ್ರೆಯರ ಹ 
ವಾಗುತ್ತದೆ; ಬಲದೇವನೂ ಸಂತೋಷಪಡುತ್ತಾನೆ ನೆ. “ಕಲಿತನಂ ಪುಟ್ಟುವಂತೆ 
ಅಭಿಮನ್ಯು ಜನಿಸುತ್ತಾನೆ. ಕೃ ಷ್ಲಾರ್ಜುನರು. ಸೇರಿ ಬೇಟಿಯಾಡುತ್ತಾರೆ; 
ವನಕ್ರೀಡೆ, ಜಲಕ್ರೀಡೆಗೆ ಯಮುನಾ ತಟಕ್ಕೆ ಆಗಮಿಸುತ್ತಾರೆ. ಆಗ ಕ್ಷಪ ೈಷ್ಣನು 
ಬ ಬಾಲ್ಯಕಾಲದಲ್ಲಿ ಅಛಿಗೈದರಾಕ್ಷಸ ಸಂಹಾರ, ಕಾಳಿಂಗಮರ್ದನ, ಮಧುಕೆ ನ ಟಭರ 
ಸಂಹಾರಗಳ ನೆನಪು ಮಾಡಿಕೊಡುತ್ತಾನೆ. ಅಲ್ಲಿಯೇ ವನಾಂತರಾಳ ದಲ್ಲಿ ಬಾಷ 
ಉರಿಯ ಬಣ್ಣ ದ ಪುರ್ವನನ್ನು ಅರ್ಜುನನು ಕಾಣುತ್ತಾನೆ. ಪಾರ್ವನು ಅವನನ್ನು 
ಹರಸಲು “ ನಿನಗೆ ಜೀದುದ ಬೇಡಿಕೋ ? ಎನ್ನಲು ಪಾರ್ವನು ಹೊಟ್ಟೆ ಟ್ಟ ಅಕ 
ಉಣ್ಣಲು ಕೇಳುತ್ತಾನೆ. ಬಂದವನು " ಅಗ್ನಿ ದೇವ 'ನೆಂಬುದನ್ನು ನಾರಾಯಣನಿಂದ 


ತಿಳಿದರೂ ಉದಾತ್ತ ನಾರಾಯಣನು ಆಡುವ ಮಾತುಗಳಿವು: 


“ ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳಂ ನ ನ ಭಕ್ಕೆ ತ್ತ್ವ ದೆ, 
ಬಂದು ತ ತನ್ನ ಮಜ*ವೊಕ್ಕೊ ಡೆ ಕಾಯದೆ, ಜಾಗದೊಳ್ಳಿ ನಚೊ ತ್ತದೆ, 
ಮಾಣ್ಣು ಬಾಳ್ಟೈ ಪುಟುಘೌ ಸನಂ ನಜಾಂಡಮೆಂಬುದೂಂದ ಶ್ರ್ರಿಯ 
ಪಣ್ಣೊ ಇರ್ಪ 'ಪುಳುವಲ್ಪದೆ, ಮಾನಸನೇ ಮುರಾಂತಕಾ »_ 


ಎಂದುದ್ಭೋಷಿಸಿದೊಡನೆಯೇ ಶಿ ಶೀ ಷ್ಣನು ಅವನ ಧೈರ್ಯದ ನುಡಿಗೆ ಇಂತು 
ಶಿಫಾರಸು ಕೊಡುತ್ತಾನೆ:  * ಸಮಕ kn ಒರೆಗೆ, ನಿನ್ನೊ ೪೯ ಸಮಂ ಧಾತ್ರಿ 


ಯೊಳ್‌ ಆರುಮಿಲ್ಲರಿಗ ; ಹಿಮಕೃತ್ಫೂ ಧರದಂತೆ - ನಿನ್ನ ಗುಣ ಸಂದೋಹಂಗಳಂ 
ಕಾಣಲಕ್ಕುಮೇ? ಮತ್ತೊರ್ವನೊಳಾಗದು | ಸಮಸ್ತೋರ್ವೀಧರಾಶೇಷ ಶೇಷ 


ಲಿ 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಲುಣಂ 151 


ಮಹಾನಾಗ ಫಣಾಮಣಿದ್ಯುತಿಯನೇಂ ಬದ್ಯೋತದೊಳ್‌ ಕಾಣ್ಬರೇ ? ಅಗ್ನಿ 
ಬೇಡಿದುದ ಕೊಡುವ ಪೆಂಪು ನಿನ್ನದು ” ಎಂದೆನ್ನುತ್ತಾನೆ. ಈ ದಾನ ಅಸಮಾನ್ಯ 
ದಾನವೇ. ಇದರ ಪರಿಣಾಮವಾಗಿಯೇ ಅಗ್ನಿ ದೇವನು " ದಧೀಚಿ ಗಂಡಸ್ಥ ಮಪ್ಪ 
ಗಾಂಡೀವಮೆಂಬ ಬಿಲ್ಲು” ಅಕ್ಷಯ ಬಾಣಗಳನ್ನು ದಯಪಾಲಿಸುತ್ತಾನೆ. ಅರ್ಜುನನು 
ಹರಿಯೊಡನೆ ರಥವೇರಿ ಇಂದ್ರನ ಏರುದ್ದ ಖಾಂಡವವನ ದಹನದ ಸಾಹಸಕ್ಕೆ 
ಕೈಹಾಕುತ್ತಾನೆ. ಅಗ್ನಿದೇವನು ಅರ್ಜುನನ ಮೂಲಕ - ಇಂದ್ರನ ವನವನ್ನು ನಾಶ 
ಪಡಿಸಿ, ಜಯ ಸಂಪಾದಿಸಿ ತೃಪ್ತಿಪಟ್ಟುಕೊಂಡಂತೆ ಕಾಣುತ್ತದೆ. ನೂರು ಯೋಜನ 
ದಗಲದ, ನಾನಾ ವೃಕ್ಷಗಳಿಂದಿಡಿದ, ಇಂದ್ರನಿಗೆ ಪ್ರಿಯವಾದ, ನಂದನದ ದಹನಕ್ಕೆ 
ಕಾರಣನಾಗುತ್ತಾನೆ. “ಕಿನ್ನರದನುಜಸುರನರೋರಗರ ಕದನಂ ನಿನಗರಿದೆ ಆರಿಗ?” 
ಎಂದು ಹರಿಯು ಮಾತನಾಡುವುದೇ ತಡ; ಕೊಟ ಶ್ರ ಮಾತನ್ನು ಪೂರೆ ಸಲು ತನ್ನ 
ತಂದೆಯನ್ನೇ ಎದುರು ಹಾಕಿಕೊಂಡುದು ಸಾಹಸದ ಮಾತೇ ಸರಿ. ಸಾಹಸಾರ್ಣವನು 
" ಭುಜಪರಿಘದೆರಡು ದೆಸೆಯೊಳಂ ತವದೊಣೆಗಳಂ ಬಿಗಿದು, ಗಾಂಡೀವಮನೇರಿಸಿ, 
ನೀವಿಜೇವೊಡೆದು, ದಿವ್ಯಾಸ್ತ್ರಂಗಳಂ ಹಿಡಿದು, ಕೆಯ್ತೀವಿಕೊಂಡು ಆ ಆಗ್ನಿಗೆ 
ಸಾಕಷ್ಟು ಆಹಾರವನ್ನುಣಿಸುತ್ತಾನೆ. ರಕ್ಷಣೆಗಿದ್ದ "ಕಿನ್ನರ ಕಿಂಪುರುಷ ಗರುಡ 
ಗಂಧರ್ವಸಿದ್ದ ವಿದ್ಯಾಧರಬಲ 'ವೆಲ್ಲವೂ ಒಂದಾಗಿ, ಅರ್ಜುನನನ್ನು ಎದುರಿಸಿದರೂ 
ಗಾಂಡೀವಮುಕ್ತ ಬಾಣಗಳು, ಪರಬಲವನ್ನು ಪಲಾಯನ ಮಾಡಿಸುತ್ತವೆ. 
ತತ್ಪರಿಣಾಮವಾಗಿ ಅಲ್ಲಿಯ ನಾಗಗಳು ಅಗ್ನಿಗೆ ಆಹುತಿ; ಪರಭ್ಯೃತ, ಷಟ್ಟದಿ, ಕೀರ, 
ಕರಿಶರಭಕಿಶೋರಗಳು ಮಾಯವಾಗುತ್ತವೆ; ಲತಾಗ್ರಹ, ಮತ್ತು ಜಲಧಾರೆ 
ಸುರಿವಲ್ಲಿ ಕಿಚ್ಚುವಾ 'ಪಿಸುತ್ತದೆ ; ತೋಳನ್ನು ಲಿಸದ ಪ್ರಾಣವಲ್ಲಭರಂ 
ಓಪರೊಡನೆಯೇ ಅಸ್ತಂಗತರಾಗುತ್ತಾರೆ. ಇದನ್ನರಿತ ಇಂದ್ರನು ಘೋರವಮಾಳೆ 
ಗರೆಯುವಂತೆ - ಮಾಡುತ್ತಾನೆ. ಅಗ್ನಿಯು ಅರ್ಜುನನಿಗೆ “ ತೊದಳಾಯ್ತು ನಿನ್ನಯ 
ದಾನಂ” ಎನ್ನಲು ಅರ್ಜುನನು ಮೇಘನಿವಹವನ್ನು ಹೊಡೆದು ಶರಪಂಜರವನ್ನೇ 
ನಿರ್ಮಿಸುತ್ತಾನೆ. ಮೇಘಗಳು ಅಡಗಿ ಅಗ್ನಿ ಎಲ್ಲೆಡೆ ವ್ಯಾಪಿಸುತ್ತದೆ. ಮಯನೆಂಬ 


6 
ದಾನವ ವಿಶ್ವಕರ್ಮನು ಗದೆಯಿಂದ ಉರಿಮಾಲೆಯನ್ನು ಆರಿಸುತ್ತ ಬರಲು, ಅಗ್ನಿಯ 


ಹೀ 


a 
ನಾಲಗೆ, ಹರಿಯಚಕ್ರ, ನರಶರಗಳು ಅವನನ್ನು ಮುತ್ತುತ್ತವೆ ; ಅವನು ಅರಿಕೇಸರಿಗೆ 
ಆಗ ಶರಣಾಗತನಾಗುತಾನೆ. ಅವನಲಿದ ಅಶ ಸೇನನೆಂಬ ಪನ್ನಗ ತನ ತಾಯಿ 

ದು ಣ ಎ ವ ಇ ಇ 
ಇಬ ರೂ ಬಾಲಕ್ಕೆ ಬಿದ ಅಗಿ ಯಿಂಡ ತಪಿಸಿಕೊಳ ಲು ಹಾರಿಹೋಗುವಾ 
ಬ ಶೆ ಎ ರ್‌ ಬ ೪ 
ಅರ್ಜುನನ ಬಾಣಕ್ಕೆ ಆಹುತಿಯಾಗಿ, ತಾಯಿ ಅಗ್ನಿಯಲ್ಲಿ ಬಿದ್ದು ಮಿಡುಮಿಡನೆ 
ಮಿಡುಕಿ ಸತ್ತುಹೋದಾಗ, ತಾನು ಮಾತ್ರ ಹಗೆಸಾಧಿಸಲು "ಆರ್ಧಾವಲೀಕ 'ಮೆಂಬ 
ಅಸ್ತ್ರವಾಗಿ, ಕರ್ಣನ ದೊಣೆಯನ್ನು ಪ್ರವೇಶಿಸುತ್ತದೆ. ಕೃಷ್ಣನ ಸಲಹೆಯ ಮೇರೆಗೆ 
ಇಂದ್ರನೂ ಸೋಲೊಪ್ಪುತ್ತಾನೆ. ಭೀಷ್ಮ! ೨ ಪರಶುರಾಮನನ್ನು ಸೋಲಿಸಿದಂತಿದೆ 
ಅರ್ಜುನನ ಈ ಸಾಹಸ. ಈ ಮೂಲಕ ಅರ್ಜುನನು ದೇವತೆಗಳಿಗೂ ಭಯಂಕರನೆಂಬ 


152 ಸಾಧನೆ 


ಭಾವನೆಯುಂಟಾಗುತ್ತದೆ. ಇಂದ್ರನಿಂದ "ಕೀರೀಟಿ' ಎಂಬ ನಾಮವನ್ನು ಪಡೆಯು 


ತ 

ಮಿ Sd ಸಹ ಖಾ ನನವ ವು ನಸ er ಜ್‌. 5 
ತಠ್ರಿಣ. ಈತನ ಈ ಕಾರ್ಯಸಾಹಸವನ್ನು ಕಂಡು ಇಂದ್ರ, ಬ್ರಹ ಕ ಈಶ್ವರ 
ಮೂವರೂ ಹರಸುತ್ತಾರೆ. ಸಂತುಷ್ಟನಾದ ಅಗ್ನಿಯೂ ಅವರನ್ನು ಹರಸುತ್ತಾನೆ 


ದೇವತೆಗಳೆಲ್ಲರನ್ನು ಮೆಚ್ಚಿಸಿದ ಮಹಾಭಾರತದ ಏಕೈಕ ವೀರನೆಂದರೆ ಅರ್ಜುನನೇ. 
ಪ್ರಾಣ ಹೋದ ಬ್ರಾಹ್ಮಣ ಬಾಲಕನ ಸಲುವಾಗಿ ಯಮನೊಡನೆ ಹೋರಾಡಿ 


₹( 


ಬಾಲಕನ ಪ್ರಾಣವನ್ನು ತಂದನೆಂದ 
ರಾರು ? ಅರ್ಜುನನ ಸಾಮರ್ಥ್ಯಕ್ಕೆ ಮೆಚ್ಚಿಯೇ ಮಯನು ಸಭಾ ಮಂಟಪ ರಚಿಸಿ 
ಕೊಡುತ್ತಾನೆ. ಆ ಸಭಾಮಂಟಪದಲ್ಲಿ ಸರೋವರ, ಕಲ್ಪವೃಕ್ಷ, ನಾಟಕಶಾಲೆ, 


ಇಸಾ ಸ ಹ ನಿ 
ನೀಲೆ ಅರ್ಜುನನ ಪರಾಕ್ರಮವನ ಸ ಮೆಚ್ಚಿದವ 


4 


ದೇವ ಅಪ್ಸರೆಯರ ನೃತ್ಯ ಕಲಾಭವನ ಇರುತ್ತವೆ; ಇಂದ್ರನು " ದೇವದತ್ತ? 
ಎಂಬ ಶಂಖವನ್ನು ದಯಪಾಲಿಸುತ್ತಾನೆ. ನಾರದರು ರಾಜಸೂಯ ಯಾಗಮಾಡಲು 
ಧರ್ಮರಾಜನಿಗೆ ತಿಳಿಸಿದಾಗ ಅವನು ಹರಿಯೊಡನೆ ವಿಚಾರಿಸುತ್ತಾನೆ. ಅದು ಅಸಾಧ್ಯ 
ಕಾರ್ಯವೆಂದು ಹರಿ ನುಡಿದಾಗ. ಅರ್ಜುನನು, . " ಭೂಮಂಡಲವೆನಿತು ದೊಡ್ಡದು ) 
ಎದುರಾಗುವ ವೀರರಾರು ? ಯಾಗವನ್ನು ಮಾಡದೆ ಹೋದರೆ ತಂದೆ ಮನಸ್ಸಿಗೆ 
ಹಚ್ಚಿಕೊಳ್ಳುತ್ತಾನೆ. ನಾರದರು ಹೇಸಿಕೊಳ್ಳುತ್ತಾರೆ' ಎಂದು ನುಡಿಯುತ್ತಾನೆ. 
ಎಲ್ಲರೂ ರಾಜಸೂಯಕ್ಕೆ ಒಪ್ಪಿದ ಮೇಲೆ ನಾಲ್ವರು ಪಾಂಡವರು ನಾಲ್ಕು ದಿಕ್ಕಿಗೆ 
ದಿಗ್ವಿಜಯಕ್ಕೆ ಹೊರಡುತ್ತಾರೆ. 


[೫] 

ಅರ್ಜುನನು ಉತ್ತರ ದಿಕ್ಕಿಗೆ ಕುಬೇರನಿಂದ ಕಪ್ಪವನ್ನು ಪಡೆಯಲು ತೆರಳು 
ತಾನೆ; ಗಾಂಧರ್ವರು, ಪಾಂಚಾಳರು, ಕಾಳಾಧೀಶರು, ಕಿಂಪುರುಷರು, ಬಾಹ್ಲಿಕರಂ 
ಮಾಳವಿಗರನ್ನು ಸೋಲಸಿ, ಕಪ್ಪ ಕಕೆಣಿಕೆ ಪಡೆಯುತ್ತಾನೆ. ಕಾಶ್ಮೀರ, ಹಿಮವಂತ, 
ಹೇಮಕೂಟ, ಕೈಲಾಸ, ಪಾರಿಯಾತ್ರ, ಶ್ವೇತಶೃಂಗ ಮತ್ತು ಗಂಧಮಾದನಗಿರಿಗಳ 
ನಿಕಟವರ್ತಿಗಳನ್ನು " ಅಪಗತತೇಜ 'ರನ್ನಾಗಿ ಮಾಡಿ, ಅಪಾರ ಧನರಾಶಿಯನ್ನು 
ಇಂದ್ರಪ್ರಸ್ಥ ನಗರಕ್ಕೆ ಕಳಿಸಿ, ಕೊನೆಯಯ ಕೈಲಾಸಕ್ಕೆ ಬಂದು ಕುಬೇರನಿಂದ ಕಪ್ಪ 
ಗೊಳ್ಳುತ್ತಾನೆ. ಅಲ್ಲಿಂದ ಲಂಕೆಗೆ ತೆರಳಿ ವಿಭೀಷಣನನ್ನು ಸೋಲಿಸಿ ಕಪ್ಪವನ್ನು 
ತರುತ್ತಾನೆ. ರಾಜಸೂಯ ಯಾಗವು ಮುಗಿದು, ದ್ಯೂತ ಪ್ರಸಂಗದ ನಂತರ 
ಪಾಂಡವರ ಸಮಸ್ತ ಸಂಪತ್ತುನ್ನೂ ಕಬಳಿಸಿದ ದುರ್ಯೋಧನನಿಗೆ ಬುದಿ ಹೇಳಲು 
ಭೀಷ್ಮರು ಧೃತರಾಷ್ಟ್ರನಿಗೆ ಅರ್ಜುನನ ಪ್ರತಾಪದ ಬಗೆಗೆ ಎಚ್ಚರ ನೀಡುತ್ತಾರೆ. 
ದ್ರೌಪದಿಯ ಮಾನಭಂಗದ ಪ್ರಸಂಗದ ಭೀಮನಂತೆ ಪ್ರತಿಜ್ಞೆ ಮಾಡದಿದ್ದರೂ 
ನೆಲನಂ ನುಂಗುವಂತೆ, ಮೇರುವನ್ನು ಹಿಡಿದು ಕೀಳುವ ದಿಶಾಗಜೇಂದ್ರಗಳನ್ನು 
ಛಲದಿಂ ಹಿಡಿದುಕಟ್ಟುವಂತೆ - ಅರ್ಜುನನು ಕೋಪಿಷ್ಮನಾಗುತ್ತಾನೆ. ಪಾಂಡವರು 


ವನವಾಸದಲ್ಲಿದ್ದಾಗ, ಬೇಟೆಗೆ ಹೋದ ಸಮಯದಲ್ಲಿ, ಪಾಂಚಾಳಿಯನ್ನು ಎತ್ತಿ 


ಪಂಪಭಾರತದಲ್ಲಿ ಸಾಹಸದ ಮಹಿಮೆಯೊಳ್‌ ಫಲ್ಗುಣಂ 153 


ರಥದಲ್ಲಿ ಕುಳ್ಳಿರಿಸಿಕೊಂಡು ಒಯ್ಯುತ್ತಿದ್ದ ಸೈಂಧವ (ಜಯದ್ರಥ)ನನ್ನು ಭೀವಂನು 
ಗದೆಗೊಂಡು ಬೆನ್ನಟ್ಟಿದಾಗ, ಅಣ್ಣನ ಬಲಕ್ಕೆ ಸಹಾಯಕನಾಗಿ ಬಾಣಗಳಿಂದ 
ಹೊಡೆದು ಅವನನ್ನು ತೋಡುಗಗಟ್ಟುಕಟ್ಟಿ ಧರ್ಮರಾಜನ ಮುಂದೆ ತರುತ್ತಾನೆ. 


[೬] 

ಚಿತ್ರಾಂಗದನನ್ನು ಸೋಲಿಸಿದುದು : ಒಂದು ದಿನ ದುರ್ಯೋಧನನು ತನ್ನ 
ತಮ ಂದಿರು, ಮಗ ಲಕ್ಷಣಕುಮಾರ, ಭಾನುಮತಿ, ಗಾಂಗೇಯ, ದ್ರೋಣ, ಕರ್ಣ 
ಕಪ ಲಪ, ಎದುರ; ಅಶ್ವ ತಾ ಮಾದಿಗಳೊಡಗೊಂಡು ದಾಯಿಗರ ಕಂದಿದ ಮೊಗಗಳನ್ನು 
ತ್ನ ಸಮಸ್ತ ಬಯ ಬಳಗಕ್ಕೆ ತೋರಿಸಿ ಆನಂದ ಪಡೆವ ನೆವದಿಂದ, ಬೇಟೆಯ 
ನೆವದಿಂದ ಪಾಂಡವರು ಬೀಡು ಬಟ್ಟಿ ಬಜಿ ರ ೈತವನಕ್ಕೆ ಆಗಮಿಸುತ್ತಾನೆ. ಆಗ 
ದುರ್ಯೋಧನನ ಪೂರ್ವಜನ್ಮ ದವೆ ವೈ ಡೆ ಚಿತ್ತಾ ಹ ದಶೆಬ ಗಂಧರ್ವನು, ಅರವತ್ತು 
ಕೋಟಿ ಅರಾಜಕ ಆಗೂ ದುಶ್ಶಾ ಸನ ದುರ್ಯೋಧರಿರ್ವರನ್ನೂ 
ಕೋಡಗಗಟ್ಟುಕಟ್ಟಿ, ಎಲ್ಲ ವೀರರೂ ನೋಡುತ್ತಿ “ವಂತೆಯೇ ಎಳಾಕ ಮಾರ್ಗ 
ದಿಂದ ಒಯ್ಯುತ್ತಿ ರಲು, ಭಾನುಮತಿ ಕಣ್ಣಿ ೇರಿಡುತ್ತ ಧರ್ಮರಾಜನ ಪಾದಗಳಮೇಲೆ 
ಬಿದ್ದು, ಎನ್ನ ಪುರುಷನಂ ಭಿಕ್ಷೆ ಇಕ್ಕಿ” ಇ ಎಂದು ಬೇಡಿಕೊಂಡಾಗ ಧರ್ಮರಾಜನಂ, 
ದುರ್ಜೋಧನನ್ನು ವ ಹುದು ಭಟಟ. ಬೇರೆವೆ ವೈ ರಿಗೆ ನಾವೆಲ್ಲ ಒಂದೇ ಎಂದು 
ಭಾನುಮತಿಗೆ ಹೇಳಿ, ಾಹೆಸಾಭರಣದ ಮುಖ ನೋ ಡುತ ತಡ, ಗಾಂಡೀವಿ 
ಗಾಂಡೀವಕ್ಕೆ ದೊಣೆಗಳಂ ಬಿಗಿದು, ಗಂಧರ್ವರು ಹೋಗುತ್ತಿದ್ದ ಮಾರ್ಗ ವನ್ನು 
ಕೇಳಿ ಕೇಡು: "ರಾಕ್ಷಸಿ ಕೊಟ್ಟ ಚಕ್ಷುಸಿ' ಎಂಬ ವಿದ್ಯೆ ಯಿಂದ “ತನ್ನ ಕಣ್ಣ ನ ಭಿ 
ಮಂತ್ರಿಸಿಕೊಂಡು, ಗಂಧರ್ವಬ ಲವನ್ನು ಬೆನ್ನಟ್ಟ ಲು ನ ಮಿಟ್ಟಿ ಸೋ ಚಿಟ್ಟೆ ಸ್ರ 
ತೆರದಿ” ಗಂಧರ್ವರು ಸೋತು, ದುಶ್ಕಾ ಸನ ದುರ್ಯೋಧರನ್ನು ಬಿಟು ಹೋಗಲು 
ಅರ್ಜುನನು ಅವರನ್ನು ಧರ್ಮನಂದನಗೆ ತೋರಿಸುತ್ತಾನೆ. ರ್ಜುನನ ಸಾಹಸಕ್ಕೆ 
ಮೆಚ್ಚಿದ ಕರಮ ಅವನನ್ನು ತೊಡೆಯನೇರಿಸಿಕೊಂಡು ಬಾಯ್ದ ೦ಬುವೀಯು 
ತ್ತಾ ನೆ ಅಂದಿನಿಂದ ಕೋಡುಡಿದಿಭದಂತಾದ ದುರ್ಯೋಧನನು, ಗಳಿತಗರ್ವನಾಗಿ 
ಯಾರಾದರೂ ಅರಿಗನ ಸಾಹಸದ ಮಾತ್ತೆತಿದರೆ “ಮಂತ್ರ ಕೈ ತಲೆಬಾಗುವ ಉರಗ 


ನಂತೆ” ಆಗುತ್ತಿದ್ದನು. 
ಎ . [ಮುಂದುವರಿಯುವುದು] 


ಮಂಥನ 


ತಾಪಸ ಚಿಕ್ಕು ಷು ಸಪಪ ಸಪಷ್ಟತತ ್ಪ 
ಕುಮಾರ ಪದ್ಮರಸನ ಸಾನಂದಚರಿತೆಯಲ್ಲಿನ ಕುಸುಮ ಷಟ್ಪದಿಯ ಪದ್ಯಾರ್ಧ 


ಪಂಡಿತ ಎಸ್‌. ಬಸಪ್ಪ ನವರಿಂದ ಸಂಪಾದಿತವಾಗಿರುವ *ಸಾನಂದ ಚರಿತೆ'*ಯ 
ಎರಡನೆಯ ಸಂಧಿ, ಪುಟ 64 ರಲ್ಲಿ ಅಚ್ಚಾಗಿರುವ ಭಾಗವೊಂದು ಹೀಗಿದೆ. 


"ಸಂಜೆ ಯಿಂ “ಯಜ್ಞಸ್ಯ ಶಿರ'ವೆಂದೆನೆ, ಯಜ್ಞ ಶಿರವೆಚ್ಚ ರಿದು ಯಜ್ಞ 
ವಾಟದೊಳುರುಳೆ ಪ್ರಜ್ಞ ವೀರಾಂಕ! [ನೊ] ಸೆ?ದಃ ಕಥೆಯಂ” [ಪಾಠಾಂತರ: 
ಇ ಎ 
'ನಾ (ಕ ಬಗ) ವ (ಕ)] 
ಈ ಭಾಗ ಗದ್ಯ ದಂತೆ ಪ್ರ ಕಟವಾಗಿದ್ದ ರೂ ಇದರಲ್ಲಿ ಕುಸುಮ ಷಟ್ಟ ದಿಯ 
ಪದಾ $ರ್ದವೊಂದು ನಕಿಪ್ತ ಹ ಅದನ್ನು. ಗಣನಿಯಮಾನುಸಾರವಾಗಿ ಈ ರೀತಿ 
RE "ಸಂಜ್ಞೆ ಯಿಂ ಯಜ್ಞಸ ್ಯ ಶಿರ” ವೆಂದೆನೆ, [ಕುಸುಮ ಷಟ ದಿ] 


ಯಜ್ಞ ಶಿರವೆಚ್ಚ ರಿದು 
ಯಜ್ಞ ವಾಟದೊಳುರುಳೆ 
ಪ್ರಜ್ಞ ವೀರಾಂಕ 1[ನೊ]!ಲ್ಲಿ ಸೆ೭ದ ಕಥೆಯಂ 


RE 1, ಶಿವಣ್ಣ 


ಕ್ಷಾರಪಾನೀಯಂ : ಕೃತಿ ಹೆಸರಿನ ಬಗೆಗೆ 


ಕನ್ನಡದ ಉಪಲಬ ಪ್ರಪ್ರಾಚೀನ ಗದ್ಯಕೃತಿಯಾದ ಶಿವಕೋಟಾ ಶಚಾರ್ಯನ 
(ಸು. 920) RES SIAN ಯಲ್ಲಿ "ಕ್ಷಾರಪುನೀಯಂ' ದ ಉಲ್ಲೆ ವದ 1 ಕೃತಿ 
ನರವೈ ದ್ಯ ಕ್ರೈ ಸಂಬಂಧಿಸಿರುವ ಸಂಗತಿ ............ ಕ್ಷಾರ ಪಾನೀಯಂ ಮಂದನಾ 


ಗದೆಯ ನರವೈ ದ ಗಳು is > ಎಂಬ ಉಲ್ಲೆ ೇಖದಿಂದ ತಿಳಿದುಬರುತ್ತದೆ. 


ಶ್ರೀ ಕ. ವೆಂ. ರಾಜಗೋಪಾಲ ಅವರು "ಕ್ಷಾರ ಪಾನೀಯಂ ಒಂದು ಟಿಪ್ಪ ಣಿ? 
ಎಂಬ ಲೇಖನದಲ್ಲಿ ಈ ಕೃ ತಿಯ ಕತ ೯-ವಸ್ತುಗಳ ಬಗೆಗೆ ಪ್ರ ೨ಪಿಸಿದ್ದಾ ಕೆ 


*ಕನ್ನ ಡ ಅಧ್ಯಯನ ಸಂಸ್ಥೆ, ಮೈ ಸೂರು, 1975. 


1. ನರಸಿಂಹಾಚಾರ್‌ ಡಿ, ಎರ್‌ (ಸಂ) ; ಶಾರದಾ ಮಂದಿರ. ಮೈ ಸೂರು, 
1970, ಪುಟ. 4 


2. ಪ್ರಬುದ್ಧ ಕರ್ಣಾಟಕ, 53 ; 2, 1971, ಪುಟ್ಮ160. 164 


ಮಂಥನ 155 


ಮದ್ರಾಸ್‌ ಎಶ ಶೈ ವಿದ್ಯಾಲಯದ ಮೂಲಕ ಪ್ರಕಟವಾಗಿರುವ ‘New 
Catalogus Catalogorum’” ಸಂಪುಟ 5 (1969) ಪುಟ 150 ರಿಂದ ಕ್ಷಾರ 
ಪಾನೀಯಂ ಬಗೆಗೆ ಈ ಹೆಚ್ಚಿನ 3 ಅಂಶಗಳು ಬೆಳಕಿಗೆ ಬಂದಿವೆ. 


1) ಕ್ಷಾರಪಾಣಿ ಆತ್ರೇಯ ಪುನರ್ವಸುವಿನ ಶಿಷ್ಯ. 

2) ಕೃತಿಯ ಹೆಸರು ಕಾಯಚಿಕಿತ್ಸಾತಂತ್ರ. 

3) ಈತನ ಕೃತಿಯನ್ನು "ದ್ರವ್ಯಗುಣ ಸಂಗ್ರಹ'ದ ಕರ್ತೃ ಚ 
ಹೆಸರಿಸಿರುವನು. 


ತುಳಿಲಾಳ್ಗಳ್‌ - ಒಂದು ಮಂಥನ 


ಡಾ| ಷಡಕ್ಷರಪ್ಪ ಶೆಟ್ಟರ್‌ ಅವರು *ತುಳಿಲಾಳ್ಗಳ್‌” ಎಂಬ ಲೇಖನದಲ್ಲಿ 
-ಸಂ. 9 ಸಂಚಿಕೆ 3 ಜುಲೈ-ಸೆಪ್ಟೆಂಬರ್‌ 1980- ತುಳಿಲಾಳ್‌, ತುಳಿಲ್‌ಸಂದ ಎಂಬ 
ಉಲ್ಲೇಖಗಳನ್ನು ಚೆನ್ನಾಗಿಯೇ ವಿಶ್ಲೆ ಷಿಸಿದ್ದಾರೆ. ಆ ಲೇಖನದ ಒಂದೆರಡಂ 
ಅಸಮರ್ಪಕ ಹೇಳಿಕೆಗಳನ್ನು ಪರಿಷ್ಕರಿಸುವುದು, ಆ ಶಬ್ದಗಳ ನಿಷ್ಪತ್ತಿಯನ್ನು 
ಮಂಧಿಸುವುದು ಇವಷ್ಟೆ ಈ ಕಿರು ಟಿಪ್ಪಣಿಯ ಉದ್ದೇಶ. 


ಕನ್ನಡದಲ್ಲಿ ತುಟ್‌ಲ್‌, ತುಟ್‌ಲ್‌ ಸಲ್‌, ತುಲಟ್‌ಲ್‌ ಸಂದ, ತುಳಿಲ್ಲಂದ, ಎಂಬ 
ರೂಪಗಳಿವೆ. ಡಾ|| ಶೆಟ್ಟರ್‌ ಗುರುತಿಸಿಲ್ಲದ ತುಳಿಲಸಂದೊನ್‌ ಎಂಬ ರೂಪವೂ 
ಇದೆ. “ಸತ್ತೊಡೆ ತುಳಿಲಸಂದೊನಾಗಂ ಕಲಿಯಕ್ಕುಂ ಎಂಬ ಬಂಧುವರ್ಮನ 
ಹೇಳಿಕೆಯನ್ನು ಗಮನಿಸಬಹುದು. (ಹರಿವಂ 11-80-ವ.) 


ತಮಿಳಿನಲ್ಲಿರುವ ರೂಪಗಳನ್ನು ಗಮನಿಸಿ ಈ ಶಬ್ದದ ಮೂಲರೂಪವನ್ನು 
ಹೀಗೆ ಗುರುತಿಸಬಹುದು. 


ತೊಟೀಲ್‌ ಸಂದೊನ್‌ > ತೊಟ್‌ಲ್‌ ಸಂದಾ ತುಟ್‌ಲ್‌ ಸಂದಾ ತುಳಿಲ್ಲಂದ. 


ತಮಿಳಿನಲ್ಲಿ” ತೊಟುಲ್‌ ಸಂದೊನ್‌ ಎಂಬ ರೂಪವಿದೆ. ಈ ಶಬ್ದಕ್ಕೆ 
ಸೇವೆಯಲೂ ಕರ್ತವ, ದಲೂ ಪೌರುಷದಲ್ಲೂ ಕೀರ್ತಿಯನ್ನು ಪಸರಿಸಿದವನು 
[ee ಶಿ ೧೨ ೧೨ A 
ಎಂದು ಅರ್ಥ. 


ತೊಟ್‌ಲಾಳಿ ಎಂದರೂ ಸೇವೆಯನ್ನು ಕೆ | ಗೊಂಡವನು ಎಂಬರ್ಥವಿದೆ. 
ತೊಟ್‌ಲಾಲ್‌ಗೆ " ವಾಳ್‌ತ್ತೊಲಾಲ್‌ ಶೆಯ್ಯುಮ್‌ ವೀರರ್‌ ಎಂಬರ್ಥ ಶಾಸನಗಳಲ್ಲಿದೆ. 


156 ಸಾಧನೆ' 


* ತೊಟಲ್‌ ವಯವರ್‌ * ಎಂಬ ಪ್ರಯೋಗವೊಂದು ಪದಿಜ್ಜು ಪಾಟ್ಟು ಎಂಬ 
ಗ್ರಂಥದಲ್ಲಿ ಸಿಗುತ್ತದೆ. ಇದಕ್ಕೆ ಯುದ್ಧ ತಂತ್ರಗಳನ್ನು ಬಲ್ಲ ಯೋಧರು 
pA [ಪದಿಜ್ಣು ಪಾಟ್ಬು - 26]* 


ತೊಳಿಲ್‌ >» ತೊಟಾಲ್‌ ಶಬ್ದ ಗಳಿಗೆ ನಮಸ್ಕಾ ರ ದಾಸ್ಯ, ಸಾಹಸ ಪಂಚಮ 
ಈ ಮೂರು ಅರ್ಥಗಳು ರೂಢಿಯಲ್ಲಿವೆ. ತಮಿಳಿನಲ್ಲೂ ತೊಟು-ತೊಲಾಲ್‌ ಎಂದ 
ವಣಂಗಿನಾಲ್‌ (ನಮಸ ರಿಸುವಿಕೆ) ಎಂಬರ್ಥವಿದೆ. ಹಾಗೆ ನಮಸ್ಕಾರ ಮಾಡುವ 
ಜನ ದಾಸರೂ, ಪಂಚಮರೂ ಆಗಿ ಬೆಳೆದಿರುವ ಸಂಭವವಿದೆ. ಆದುದರಿಂದ ಆ 
ಎರಡರ್ಥಗಳನ್ನೂ ಬಿಟ್ಟು ವೀರ, ಸಾಹಸಿ, ಸೇವೆ, ಕರ್ತವ್ಯ, ಪೌರುಷಗಳಲ್ಲಿ ಕೀರ್ತಿ 


ಬೆಳೆಸಿ ಕೊಂಡವನ ಎಂಬರ್ಥವನ್ನು ಮಾತ್ರ ಈ ಲೇಖನದಲ್ಲಿ ಲ ಅನ್ವಯಿಸಿಕೊಳ್ಳುವುದು 


ಎರಡನೆಯದಾಗಿ ಡಾ. ಶೆಟ್ಟರ್‌ ಅವರ ಕೆಲವು ಹೇಳಿಕೆಗಳಿಗೆ ತಿದ್ದು ಪಡಿ 
ಸೂಚಿಸಬೇಕಾಗಿದೆ (1) ಭೀಷ ನು ವೀರಸಿದ್ಧಾ ೦ತದ ಗುಣಗಳನ್ನೆ ಲ್ಲ ಮೈ ಗೂಡಿಸಿ 
ಕೊಂಡಿದ್ದರೂ ಅವನನ್ನು ತುಳಿಲಸಂದನೆಂದು [ಪಂಪ] ಹೇಳಿಲ್ಲ. ಡಿ ವ್ರ ಆಂಪನಲ್ಲಿ 
ವೀರಸಿದ್ದಾ ೦ತದ ಪ್ರಸ್ತಾಪವಿದ್ದರೂ ತುಟ್‌ಲ ಸಂದನ ಪ್ರಸ್ತಾಪ ಮೊದಲು 
ಬರುವುದಂ ಪೊನ್ನ ನಲ್ಲಿ ಎಂದು ತೋರಿಬರಂವುದು ... » 


mee fs SINCE A ತುಳಿಲಾಳುಗಳನ್ನಾಗಲಿ ತುಳಿಲ ಸಂದಿಕೆಯನ್ನಾ ಗಲಿ 
ಚರ್ಚಿಸಿದಂತೆ ನಮಗೆ ತಿಳಿದು ಬಂದಿಲ್ಲ...... ೫ 


೭. "ಅದರಂತೆ ತುಳಿಲ ಸಂದನನ್ನು ಪೊನ್ನ ನಲ್ಲಿ ನಾವು ಮೊದಲು ಕಂಡರೆ 
"ತ:ಲಾಲಾಳ್ವ್ರನ' ವನ್ನು ಮೊದಲು ಪರಿಚಯಿಸಿದವನು ನಾಗಚಂದ್ರ ? 


ತ್ರ; ಇಷ್ಟೊ ೦ದು ಬಳಕೆಯಾಗಿರುವ ಈ ಪದ [ತುಳಿಲಾಳ್‌] ಕನ್ನ ಡನಾಡಿನ 
ಎಸನಗಳಲ್ಲಿ ಮಾತ್ರ ಅಪರೂಪ. ನಮ್ಮ ಗಮನಕ್ಕೆ ಬಂದ RN ಒಂದ 
ಉಲ್ಲೆ ೇಖ ಶ್ರವಣಬೆಳ್ಳೊ ಳದ ಶಾಸನದಲ್ಲಿ ಬಂದಿರ: ವುದು [ಎ. ಕ. 111 ಮ್ಫೈ ಸೂರು 


1973, ಸಂ. 171 (138)] 
ಮೊದಲನೆಯದಾಗಿ ಪಂಪನಲ್ಲಿ “ತಟಿಲಸಂದ್‌ನ ಪ,ಸಾ ಪವಿಲ್ಲ ಎಂಬ ಬಗೆ 
ಬಗೆಯ ಹೇಳಿಕೆಗಳು ನಿರಾಧಾರವಾದವು. ಪಂಪ ಭಾರತದ ಹತ್ತನೆಯ ಆಶ್ವಾ ಸದ 


119ನೇ ಪದ್ಯವನ್ನು ಡಾ. ಶೆಟ್ಟರ್‌ ಗಮನಿಸಿದ್ದರೆ ಇಂಥ ಹೇಳಿಕೆಗಳು ಬರುತ್ತಿ ರಲಿಲ್ಲ. 
ಶ್ವೇತ-ಭೀಷ್ಮರು ಎದುರು ಬದುರಾಗಿ ನಿಂತು ಯುದ್ಧ ಮಾಡತೊಡಗುತ್ತಾರೆ- 


* ಈ ತಮಿಳು ರೂಪಗಳ ಬಗೆಗೆ ನನಗೆ ಸಾಕ್ಷ್ಯಾಧಾರ ಒದಗಿಸಿರುವ ಮದುರೈ ವಿಶ್ವ ವಿದ್ಯಾಲಯದ 
ಕನ್ನಡ ರೀಡರ್‌ ಡಾ|| ಪಾ. ಶಾ. ಶ್ರೀನಿವಾಸರಿಗೆ ನನ್ನ ಕೃ ತಜ್ಞ ತೆಗಳು, 


ಮಂಥನ 157 


ಆದರೆ ಶ್ವೇತನ ಬಿಲ್ಲಿನಲ್ಲಿ ಮದನಾರಿಯಾದ ಶಿವನ ರೂಪ ಭೀಷ್ಮನಿಗೆ ಕಾಣಿಸು 
ತ್ತದೆ. ' ಆಗ ಭೀಷ್ಮನು ಯುದ್ಧಕ್ರಿಯೆಯನ್ನು ಬದಿಗೊತ್ತಿ ಎರಡು ಕೆ ಜೋಡಿಸಿ 
ಕೈಮುಗಿಯುತ್ತಾನೆ. ಇದರ ಹಿನ್ನೆಲೆ ಅರ್ಥವಾಗದೆ ಶ್ವೇತ ಕಕ್ಕಾಬಿಕ್ಕಿಯಾಗು 
ತ್ತಾನೆ. ಯುದ್ಧ ಮಾಡುವಾಗ ತಟಕ್ಕನೆ ಕೈಮುಗಿಯುವುದು ಎಂದರೆ ಶರಣಾಗು 
ವುದು ಎಂದರ್ಥ. ಅಂಥವನ ಮೇಲೆ ಬಾಣ ಹೂಡುವುದು ತುಳಿಲಸಂದನ 
ಧರ್ಮವಲ್ಲ. . ಆಗ ಶ್ವೇತ ಭೀಷ್ಮನನ್ನು ಹೀಗೆ ಹಂಗಿಸುತ್ತಾನೆ. 


ಎನಗಿಜಿವಟ್ತಿಯಂ ಕಿಡಿಸಿ ನಿಮ್ಮಳವಂ ಪೆಜಿಗಿಕ್ಕಿ ನೀವು ಮಿಂತೆರ್ದೆಗೆಟ್ಟಿರಿಂ 
ತುಟ್‌ಲ ಸಂದರನಾರುಮನೆಂತು ನಂಬುವರ್‌ ? 


ದ 
ಪದ್ಯದಲ್ಲಿ ತಿ ಪೆಣ್ಣುಡೆಯುಂಟ್ಟಿರೆ ಪುತ್ತನೇಟ್‌ ಕೊಲ್ಲದ ತುಂಟ್‌ಲಾಳ್ತನಕೆ 
ಸಮನಾವನೊ ಸಾಹಸ ಭೀಮನೊಳ್‌” ಎಂಬ ಪದ್ಯವನ್ನು ಗಮನಿಸಬಹುದು. 


ಮೂರನೆಯದಾಗಿ ಶಾಸನಗಳಲ್ಲಿ ತುಳಿಲಾಳ್‌ ಮೊದಲಾದ ಪದಗಳು 
ಅಪರೂಪ ಎಂದು ಹೇಳಿ ಒಂದೇ ಒಂದು ಉಲ್ಲೇಖ ತಮ್ಮ ಗಮನಕ್ಕೆ ಬಂದಿರುವು 
ದಾಗಿ ತಿಳಿಸಿದ್ದಾರೆ. ಸಮಯಾಭಾವದಿಂದ ನಾನು ಈ ಬಗ್ಗೆ ಹೆಚ್ಚು ಶಾಸನಗಳನು X 
ಅಧ್ಯಯನ ಮಾಡಿಲ್ಲ. ಬರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟಿನ 
ಆಧಾರದಿಂದ ಹೇಳುವುದಾದರೂ ಸಾಕಷ್ಟು, ಶಾಸನೋಲ್ಲೇಖಗಳು ದೊರೆಯುತ್ತವೆ. 
ಕ್ರಿ. ಶ. 780 ರಷ್ಟು ಹಿಂದಿನ ಶಾಸನವೊಂದರಲ್ಲಿ ತುಟ್‌ಲ್ಲೆ ವಸಂತ ಎಂಬ 
ಪ್ರಯೋಗವಿದೆ. ಮನಸೂರರಳಿಕಯ್ಬೆ ಮಗನಸ್ಪ ,ಭುಕಯ್ಚೆ ತುಟ್‌ಲ್ಲೆ ವಸಂತನ್‌ 
ಗಣಪತಿ ಚಣ್ಣನ್‌ ...... ಕುದುರೆಯಿನ್ಹಿಳಿದು ನಡೆದಿಣೌದೊಟ್ಟೆ ಕೆಯ್ದು ಬರ್ಟ. 
(ಎ. ಕ. ೬ ಶ್ರೀನಿವಾ. 5,5) 


ವದ್ದೆ ಗನ ಕೋಣೆಯ ಗಂಗನ ಮೊತ್ತಮೆಲ್ಲಮಂ ಬೆದಜುವಿನಂ ತೆರಳ್ಹಿ ಪಲರುಂ 
ಟು 
ತುಲಾಲಾಳ್ಲಳನಿಕ್ಕೆ (ಎ. ಕ.11 P. 138-12; 940) 
ಚಾಳುಕ್ಯ " ರಾಜ್ಯಕ್ಕೆ ಕಾರಣಮಾದಳ್‌ ಶುಟ್‌ಲಾಳ್ತನಕ್ಕೆ ನೇೆದಾಳ್‌ 
(ಎ. ಇ. XV 340-9: 1071) 


ಡಾ. ಶೆಟ್ಟರ್‌ ಅವರಂಥ ತೀವ್ರ ಇತಿಹಾಸ ಶೋಧಕರು ಹುಡುಕಿದರೆ ಶಾಸನ 
ಗಳಲ್ಲಿ ಇನ್ನೂ ಹೆಚ್ಚಿನ ಉಲ್ಲೇಖಗಳು ಸಿಗಂವ ಬಗೆಗೆ ನನಗೆ ಅನುಮಾನವಿಲ್ಲ. 


158 ಸಾಧನೆ 


“ಪೆಣ್‌ ನಾವೆಂದರೆ ಮೈ ಯನು ಇರಿಯೆ:ವು” ಎಂದು ಒಂದು ಕಡೆ ಡಾ. ಶೆಟ್ಟ ರ್‌ 


ಅಥೆನೃಸಿದ್ದಾ ರೆ. ಅದರ ಸೀ ಹೀಗಿದೆ. . * ಪೆಣ್ಣಾವೆವೆ ವೆಂದದ ಮೆಯ್ಯ 
ನಿಲ್‌ಿಯೆವೆಂಬರುಂ, ಪರಿವ ನೀರ್ಗುಡಿಯೆವೆಂಬರು... ? ಅಲ್ಲದ್ದ ರಂತೆ. ಇಲ್ಲಿ 
ಪೆಣ್ಣು ವೆವು...ಎಂಬ ಮಾತಿಗೆ ಸ್ತ್ರೀಯರ ಕ್ಷೇಮ ನೋಡಿಕೊಳ್ಳಿ ಲು ನಿಯುಕ್ತ ರಾಗಿರು 


ವವರನ್ನು ವ್ರ ಇರಿಯುವುದಿಲ್ಲ ಎಂಬರ್ಥ ಮಾಡಿಕೊಂಡು ಪೆಣ್ಣು ವೆವೇದ [ರ] 
ಎಂದು ದ್ದ ಕೊಳ್ಳ ಬಹುದು. ಪರಿವ ನೀರ್ಗುಡಿಯೆವೆಂಬರುಂ ಎಂಬ ಮಾತಿಗೆ 
ಹರಿವ ನೀರನ್ನು ಕುಡಿಯವುದಿಲ್ಲ ಎಂಬ ಶಪಥ ಮಾಡಿದ್ದವರು ಎಂದು ಅರ್ಥ 
ಕೊಡಲಾಗಿದೆ. ಆಖ ಸರಿಯಲ್ಲ. ಇಲ್ಲಿ ಪಾಠ ಸ ಲ್ಪ ಕೆಟ್ಟಿದೆ. ಇಲ್ಲಿ ಯುದ್ಧದ 
ಪ್ರಸಕ್ತಿ ಕಿ ಇರುವುದರಿಂದ ಹರಿವ ನೀರಿನ ಪ ಪ್ರಸ್ತಾವವೇ ಮು. ಬಹುಶಃ ಮೂಲ 
ಪಾಠ " ಪರಿವರಂಗಡಿಯೆವು' ಅಂದರೆ (ಯುದ್ಧ ಬಿಟ್ಟು) ಓಡಿಹೋಗ ಬಯಸಿ 
ದವನನ್ನು ಕೊಲ್ಲುವುದಿಲ್ಲ ಎಂದಿದ್ದೀತು. ಆದರೂ ಇನ್ನೊಂದು ಹಸ್ತಪ್ರತಿ 
ದೊರೆಯುವ ತನಕ ಏನೂ ಹೇಳುವಂತಿಲ್ಲ. 


ಅ. ರಾ. ಮಿತ್ರ 


ಶಾಸನಗಳಲ್ಲಿ ತುಳಿಲುಳು 


ಕರ್ನಾಟಕದ ವೀರಪರಂಪರೆಯಲ್ಲಿ ಜೋಳವಾಳಿ ವೇಳೆವಾಳಿ ಮಹತ ಪೂರ್ಣ 
ವರ್ಗವೆನಿಸಿದ ಶಿವು. ಇತ್ತೀಚೆಗೆ ಬೆಳಕಿಗೆ ಬಂದ ತುಳಿಲಾಳು, ಈ ಪರಂಪರೆಯಲ್ಲಿ 
ಇವುಗಳಿಗಿಂತ ಹೆಚ್ಚಿನ ವಿಶಿಷ ಶತೆಯನ್ನು ಗಳಿಸಿದ ವರ್ಗ. 


“ವೀರಸಿದ್ದಾ ೦ತ' ಲೇಖನದ ಮೂಲಕ 1977ರಲ್ಲಿ ತುಳಿಲಾಳ್‌, ತುಳಿಲಾ ಳ್ಮನ 
ಅಥವಾ ದ (- ವೀರಸಿದಾ ತ) ಪದಗಳ ಸಾಮಾನ್ಯ, ತಾತ್ವಿ ಕ ಆರ್ಥ 
ಹಾಗೂ ಸ್ನರೂಪಗಳನು ಸ(ಹರಿವಂಶಾಭ್ಯು ದಯ ಕೃ ತಿ ಆಧಾರದಿಂದ)ಪ್ರ ಥಮ ಬಾರಿಗೆ 
ನರಕ ಡಾ. ಎಂ. ಎಂ. ಕಲಬುಗನ ಟಟರು. ಆಮೇಲೆ 1980ರಲ್ಲಿ ಡಾ. ಷ. 
ಶೆಟ್ಟ ರ್‌ ಅವರು “ತುಳಿಲಾಳ್ಗ ಳ್‌' ಲೇಖನದ ಮೂಲಕ ಕನ್ನ ಡ ಕೃ ತಿಗಳಲ್ಲಿ ಬರುವ 
ತಳಿಲಾಳ, ತುಳಿಲಸಂದಿಕೆಗಳ ಸಮಗ್ರ ಸಮೀಕ್ಷೆ ಮತ್ತು ವಿವೇಚ ನೆ ಮಾಡಿದ್ದಾ ರೆ. 
ಜೊತೆಗೆ ತುಳಿಲಾಳ್‌, ಜೋಳವಾಳಿ- ಛೇಳಿವಾಳಿಗಳಿಗಿಂತ ಹೇಗೆ ಭಿನ್ನವಾಗಿ ನಿಲುತ್ತಾ 
ನೆಂಬ ಅಂಶವನ್ನೂ ಸಾಧಾರವಾಗಿ ಗುರುತಿಸಿದ್ದಾರೆ. ಹೀಗೆ ವೀರಪ ರಂಷತಿಯ ವಿಶಿಷ್ಟ 
ವರ್ಗವಾದ ತುಳಿಲಾಳ್‌ ಪದ, ಕನ್ನ ಡನಾಡಿನ ಶಾಸನಗಳಲ್ಲಿ ಸಿಗುವುದು ಅಪರೂಪವೆಂಬ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಡಾ. ಷ. ಶೆಟ್ಟರ ಅವರು “ನಮ್ಮ ಗಮನಕ್ಕೆ ಒಂದೇ 


1 ಸಾಧನೆ: 6.1, ಪು. 148-155 
2 ಅದೇ 9.3. ಪು. 39-68 


ಮಂಥನ 159 


ಒಂದು ಉಲ್ಲೇಖ ಶ್ರವಣಬೆಳ್ಗೊಳದ ಶಾಸನದಲ್ಲಿ ಬಂದಿರುವುದು? ಎಂದಿದ್ದಾರೆ.3 
ಡಾ. ಶೆಟ್ಟರ ಅವರ ಈ ಅಂಶ ನನ್ನ ಗಮನ ಸೆಳೆಯಿತು. ಆಗ ಶಾಸನಗಳ ಅಧ್ಯಯನ 
ದಲ್ಲಿ ಟಿಪ್ಪ ಣಿ ಮಾಡಿಕೊಂಡ ಪಟ್ಟಿಕೆಗಳನ್ನು ಪರಿಶೀಲಿಸಿದೆ. ಇನ್ನೂ ಎರಡು ಶಾಸನ 
ಗಳಲ್ಲಿ ಈ ಪದ ಬಳಕೆಯಾದುದು ಗೊತ್ತಾಯಿತು. ಇದರಿಂದ ಕನ್ನಡ ಶಾಸನಗಳಲ್ಲಿ 
ಲಭಿಸುವ *ತುಳಿಲಾಳು' ಪದದ ಆ ಎರಡೂ ಉಲ್ಲೇಖಗಳನ್ನು ಇಲ್ಲಿ ಸೂಚಿಸ 
ಬಯಸುತ್ತೇನೆ. 


೧. ಕಲ್ಯಾಣಚಾಲುಕ್ಕ ಆರನೆಯ. ವಿಕ್ರಮಾದಿತ್ಯ ಲಿಂಗದಹು(ಹ)ಳೆಯ 
ನೆಲೆವೀಡಿನಲ್ಲಿದ್ದಾಗ ಈತನ ಪಾದಪದ್ಮೊೋಪಜೀವಿಗಳಾದ ಗಂಗರ ಮೂವತ್ತಾಯಿ 
ಬೀಡುಗಳವರು, ಹಟಾರಹರು, ಹದಿನೆಂಟು ಬೀಡುಗಳವರು, ತುಳಿಲಸಂದವರು, 
ಆಳವಜ್ಚೆಯವರು, ಬಳಂಜಿಗರು, ಟೂಮಡುವರು (?), ನಲ್ಲಲಾಮಡುವರು, ಶಂಕರ 
ಪಾಡಿಯವರು ಮೊದಲಾದ ಸಮಸ್ತ ಪ್ರಜೆಗಳು ಕೂಡಿ ಪೇರೂರ ಸ್ವಯಂಭೂ 
ಸೋಮನಾಥದೇವರ ಅಂಗಭೋಗ, ಪಾತ್ರಪೌಳ, ಧೂಪ, ದೀಪ, ನೆ ಗೈ ವೇದ್ಯಗಳಿಗಾಗಿ 
ಪ್ರತಿ ನೂರು ಹೇರಿನ ಸರಕಿಗೆ ೨ ಹಾಗದ ಲೆಕ್ಕದಿಂದ ನೀಡಿದ ದೇವಮಾನದ ವಿಷಯ 
ಪೇರೂರಗ್ರಾಮದ ಶಾಸನದಲ್ಲಿದೆ.* ಇಲ್ಲಿ ಸಂಯುಕ್ತದಾನ ಪ್ರಸಂಗದಲ್ಲಿ “ತುಳಿಲ 
ಸಂದವರು' ಪದ, ಪ್ರಯೋಗಗೊಂಡಿರುವುದನ್ನು ಗಮನಿಸಬೇಕು. ಉಳಿದವರ 
ಜೊತೆಯಲ್ಲಿ ಸೇರಿ ತುಳಿಲಸಂದವರು ದಾನನೀಡಿದುದು ಅವರ ದಾನಗಂಣಕ್ಕೆ ಸಾಕ್ಷಿ 
ಯಾಗಿದೆ. ಈ ದಾನಶುಸನದ ಕಾಲ ಕ್ರಿ.ಶ. 1119. ಶಾಸನದ (ಇಂಗ್ಲಿಷ್‌) 
ಸಾರಾಂಶದಲ್ಲಿ ತುಳಿಲಸಂದಪದದ ಅರ್ಥ ತಿಳಿಯದೆ ಸಂಪಾದಕರು ಅದರ ಮುಂದೆ 
ಪ್ರಶ್ನಾರ್ಥಕ ಚಿಹ್ನೆ ಇಟಿ ದ್ದಾರೆ. ಈಗ ಪ್ರಶ್ನಾರ್ಥಕಚಿಹ್ನೆ ತೆಗೆಯಬಹುದು. 


೨... ಮಹಾಮಂಡಳೇಶ್ವರ ಬಂದಳಿಕೆಯ ಬಮ್ಮಿದೇವರಸನು ಚತುರಂಗಬಲ 
ಸಮೇತನಾಗಿ ದ್ರೋಣಪಾಳನೊಂದಿಗೆ ಉದ್ದರೆಗ್ಗಾ ಶ್ರಮವನ್ನು ಮುತ್ತಿದಾಗ ಈತನ 
ತುಳಿಲಾಳು ಪೆರ್ಗಡೆ ಮಾಚನು ಹೋರಾಡಿ ಮಡಿದ ಸಂಗತಿ ಬಂದಳಿಕೆ ಶಾಸನ 
ದಲ್ಲಿದೆ. ತುಳಿಲಾಳು ಮಾಚನನ್ನು ಕುರಿತು ಈ ಶಾಸನದಲ್ಲಿ ಬರುವ 


ಪಿಡಿತಂದನೆ ಬಾಳು ತಪೆ § ತಲೆಯಂ ಮೂ(ಮಾ)ದಲಿರೆ ಮುತ್ತಿಕೊಂಡು ತ 
ನೊಡೆಯಂನೋಡಿ ಭಟರ್ಕ್ಶಳಂ ಖಡ್ಗದಿಂ(ರ್ದ್ಹು) ದರ್ಬಿ ಬೊಬ್ಬಿ ಅ*ಯುತುಂ 
ಕಡಿಖಂಡಂಗಳೊಳಿಂಡೆಯಾಡಿದದಟಂ ಮತ್ತೋರ್ವನಿಲ್ಲೆಂಬವೋ 

ಲ್ಲ ಡೆವಂ ಪೆರ್ಗಡೆ ಮಾಚನಿಂದದಟರಾರು ಸಂಗಾ ಪ್ರಿಮರಂಗೋದ್ದ ತರು ॥ 


38 ಆದೇ 9.3, “ತುಳಿಲಾಳ್ಗಳ್‌', ಪ್ರ. 63. ಅಡಿಟಿಪ್ಪಣಿ 1 

4 The Corpus of Telangana Inscriptions (Part IV); Insc. 
No. 12. ಪೇರೂರ (ತಾ) ರಾಮನ್ನಪೇಟ (ಜಿ) ನಲಗೊಂಡ, 

5 Ec. ೫11 ಶಿಕಾರಿಪುರ 243 ಬಂದಳಿಕೆ (ಕ್ರಿ.ಶ, 1214). 


160 ಸಾಧನೆ 


ಸ್ತುತಿಗೆಯ್ಯಲಂನ್ಯಸ್ಥೆನ್ಯಂ ಪೊಗಳೆ ನಿಜಬಲಂ ಪಾಡೆ ಗಂಧರ್ವವೃತ್ತಂ 
ಕ್ಲಿತಿಯೊಳು ಕೀರ್ತ್ತಿಪ್ರತಾನಂ ಪಸರಿಸಿ ತಿ ಕಾದಿ ಜಿತಂ 
ಧು ತಿಯಿಂದಂ ಪ್ರಾಪ್ತನಾದಂ ಸುರಯವತಿ ಕುಚಾಭೋಗ ಸೌಖ್ಯ ಕ್ಕೆ ನಿಚ್ಚ 0 


ದ 
ಮತಿಯಿಂದಂ ಸಾ ಸಮಿಭಕ್ತಿಬ್ಬ ತದೊಳು ನಿರತಂ ಮಾಜಿನವೊಂನ್ಯ ಸ ಚನು ಗ್ಗ 


ತಳಅಂ ಪೆರ್ಗಡೆ ತಾನೆನಿಪ್ಪ ಬಗೆಯಿಂ(ಯೆಂ)ಕಾಯಾವ ನಿಜಠ್ವಾಮಿಯಂ 
ತುಳಿಲಾಳು ಪೆರ್ಮೆಯನಾಗಳಂತೆ ಮೆಳ್‌ ವಂ ಕಟ್ಟಾ ಳು ತಾಂ ತೋ(ಸೊ)ರ್ಪಿನಂ 
ಪಳಿಯಂ ಪಾಪಮನಗಿ ಮ? ) ತ ವಂ ವಿಶ್ವಾಸಿ ತನ್ಹಾಳ್ಸ ನೊಳು 


ತಳೆದಂ ಹೆಗ್ಗ ೯ಡೆ ಸೋವ ತತ ತನಯ ೧ ವರಾಚಂ EF A ll 


ಈ ಪದ್ಯ ಗಳಿಂದ ಈತನ ಹೋರಾಟ, ಕಲಿತನ, ಸಾ ಮಿಭಕ್ತಿ ಪಳಿಯಂ ಪಾಪಮನ್‌ 
ಅಗ್ನಿಯಂತೆ ತುಳಿವ' ಗುಣ, ವೀರಮರಣಗಳು ವ ಹ 


ಹೀಗೆ ಮಾಚನು ತುಳಿಲಾಳ್ಕನ (— ವೀರಸಿದ್ಧಾಂತ ತ)ವನ್ನು ಮೈಗೂಡಿಸಿ 
ಕೊಂಡ ತುಳಿಲಾಳು ಆಗಿದ್ದ ನೆಂಬುದು. ತಿಳಿದುಬರುತ್ತದೆ. . ತಂದೆ. ಸೋಮನಣ 


ಎಂ 


ಹೆಗ್ಗಡೆ ಆಗಿದ್ದ. ಇದು ವೀರಗಲ್ಲು. ಸನದ ಮಿತಿ ಕ್ರಿ.ಶ. 1214. 


ಹೀಗೆ ತುಳಿಲಸಂದವರು, ತುಳಿಲಾಳು ಪದಗಳು ಕ್ರಿ.ಶ, 1119 ಹಾಗೂ 
1214ರ ದಾನಶಾಸನ, ವೀರಗಲ್ಲುಗಳಲ್ಲಿ ದೊರೆಯುತ್ತಿರುವುದೊಂದು ವೈಶಿಷ್ಟ್ಯ 


ಬಿ. ಆರ್‌. ಹಿರೇಮಠ 


ಈ ಸಂಚಿಕೆಯ ಲೇಖಕರು 


ಬಾಪುಗೌಡ ಪಾಟೀಲ 


ಟಿ. ಎಸ್‌. ವಿಜಯಪ ಕ 


ಆರ್ಕೆ. ಮಣಿಪಾಲ 


ಡಾ॥ ಎಂ. ಎಂ. ಕಲ್ಬುರ್ಗಿ 


ಎಚ್‌. ಎಚ್‌. ಗಂಗಾಧಾರಾಚಾರ್‌ 


ಹಿಂದಿ ಪಾ ್ರಿಧ್ಯಾಪಕರು, ಎಸ್‌.ಕೆ. ಕಾಲೇಜು 
ತಾಳೀಕೋಟಿ, ಬಿಜಾಪುರ ಜಿಲ್ಲೆ 


ಸಹ ಪಾ ನಿಧ್ಮಾಪಕರು 
ಅರ್ಥಶಾಸ್ತ್ರ ವಿಭಾಗ 
ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು-೨೦ 


ಜೂನಿಯರ್‌ ಕಾಲೇಜು 
ಮಣಿಪಾಲ-576 119 


ಪ್ರಾಧಾ ೪ಪಕರು 

ಕನ್ನಡ ಅಧ ಶಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ 
ಧಾರವಾಡ-580 003 


ಡೆಪ್ಯೂಟಿ ಮೇನೇಜರ್‌ರವರ ಕಛೇರಿ 
ಇಂಟರ್‌ನಲ್‌ ಟಾ ಫ್ರಫಿಕ್‌ 
ವ.ಐ.ಎಸ್‌.ಎಲ್‌., ಭದ್ರಾವತಿ-557301 


ಸಂಶೋಧನಾ ವಿದ್ಯಾರ್ಥಿ 

ಕನ್ನಡ ವಿಭಾಗ 

ಮದಾ ಸು ವಿಶ್ಠವಿದ್ಮಾಲಯ 
ಹೆ ಪಜ ಶಿ 

ಮದ್ರಾಸು-600 005 

ಯೋಜನಾ ಸಹಾಯಕ 


ಇರತೀಯ ಭಾಷಾ ಸಂಸ್ಥಾನ 
ಮೈಸೂರು-.510 006 


0/0. ಭೀಮರಾವ್‌ ಚೌಟಿ 
ಬೀಳಗಿ-587 116 


162 


ಕೆ. ಎಂ. ಮುನಿಕೃಷ್ಣ ಪ 


ಡಾ॥ ಎಂ. ಬಿ. ಭೋಯಿ 


ದಾಮೋದರ ಕೃಷ್ಣ ಸ್ಸ ಪೊತುವಳ್‌ 


ಆಳ ಚಿರಂಜೀವಿ 
೧೧ 


ಕೆ. ವೆಂಕಟರಾಯಾಚಾರ್ಯ 


ರೇವಣಸಿದ ಸ್ನಾಮಿಜಿ 
೦ಎ ವ 


ಡಾ॥ ಎಂ. ಚಿದಾನಂದಮೂರ್ತಿ 


ಬಸವರಾಜ್‌ ಎಸ್‌. ನಾಯ ರ್‌ 


ಡಾ| ಬಿ. ಸಿ. ಜವಳಿ 


ಸಾಧನೆ 


ಕನ್ನಡ ಅಧ್ಯಯನ ಕೇಂದ್ರ 
ಎಂ. ಫಿಲ್‌. ವಿದಾ Noa 
2 ನ್ಲಿನಭಾರತಿ, ಭಗತ 56 


ಶ್ರೀ ಕಾಡಸಿದೆ ಶರ ಕಾಲೇಜು 
ಎ ವ 
ಹುಬ್ಬಳ್ಳಿ. 31 


ಸ್ನಾತಕೋತ್ತರ ಶಿಕ್ಷಣ ವಿಭಾಗ 
ಮಂಗಳೂರು ವಿಶ್ವವಿದ್ಯಾಲಯ 
ಕೊಣಾಜೆ (ದ. ಕ.) 574 152 


935, “ಸಪ್ತಗಿರಿ. ಬನಶಂಕರಿ ಮೊದಲ 
ಹಂತ. ಶ್ರೀನಗರ ಬಡಾವಣೆ 
ಬೆಂಗಳೂರು-560 050 


ಹನ (ದ. ಕ) 574 158 


ಚವದಾನಪುರ ಹಿರೇಮಠ ಬ್ರಹ ಪುರ 
ಗುಲ್ಬರ್ಗಾ-585 103 


ಪ್ರಾಧ್ಯಾಪ ಕರು 

ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು-560 056 


ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್‌. ವಿಭಾಗ 
ಗ ವಿಶ್ವವಿದ್ಯಾಲಯ 
ಗುಲ್ಬರ್ಗ-585 105 

೦/೦. ಸುಜನಾ, 7ಎ/1 ಗೋಕುಲಂ ರಸ್ತೆ 
ಜಯಲಕ್ಷಿ ೬ ಪುರಂ 


ಮೈಸೂರು-5 10012 


ಕನ್ನಡ ಆಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ-5೨570 003 


ತ್ತ ಈ ಸಂಚಿಕೆಯ ಲೇಖಕರು 163 

ಎಸ್‌. ಶಿವಣ್ಣ ಸಂಪಾದಕರು, ಹಸ್ತಪ್ರತಿ ವಿಭಾಗ 

ತ ಇ ಣ 

8 ಕನ್ನಡ ಅಧ್ಯಯನ ಕೇಂದ್ರ 

ತ ಜ್ಞಾನಭಾರತಿ, ಬೆಂಗಳೂರು-560056 

41 

| ಅ.ರಾ. ಮಿತ್ರ ಪ್ರಾಚಾರ್ಯರು 

ತ್ತಿ ಕುವೆಂಪು ಮಹಾವಿದ್ಯಾಲಯ 

1. ಪ್ರಥಮ ದರ್ಜೆ ಕಾಲೇಜು, ಚನ್ನ ಪಟ್ಟಣ 

ಬಿ. ಆರ್‌. ಹಿರೇಮಠ ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ 
ಧಾರವಾಡ-580 003 

ತೆ 


FORM IV 
(See Rule 8) 


1. Place of publication 


2. Periodicity of its publication 


3. Printer’s name 
Whether citizen of India? 
If foreigner, state the 
country of origin 


Address 


4. Publisher's name 
Whether citizen of India? 
If foreigner, state the 
country of origin 


Address 


5. Editor's name 
Whether citizen of India? 
If foreigner, state the 
country of origin 


Address 


6. Names and addresses of 
individuals who own the 
newspapers and partners 
or shareholders holding 
more than one per cent 
of the total capital. 


1, H.R. Dase Gowda, 


hereby declare 


SADHANE 
Quarterly 
Jnana Bharathi, 
Bangalore University, 
Bangalore-560056 
Quarterly 


H.R. Dase Gowda 
Indian 


Director, Prasaranga, 
Bangalore University, 
Bangalore-560056 


H.R. Dase Gowda 


Indian 


Director, Prasaranga, 
Bangalore University, 
Bangalore-560056 


Dr. G. S. Sivarudrappa, 
Indian 


Director, Kannada 
Adhyayana Kendra, 
Bangalore University 
Bangalore-560056 


Bangalore University, 
Bangalore-560056 


that the parti 


culars given above are true 10 the best of my knowledge 


and belief. 


(Sd.)—H. R. DaAse GOwDA 
Sienature of Publisher 


ಕ 
ತ್ರ. 
1 
pat 
7% 
“4 
% 
£ 


ನಮ್ಮ ನಿಯತಕಾಲಿಕಗಳು 


1 | 


ಸಾಹಿತ್ಯ ಕ ಮಾನವಿಕ. ಮತ್ತು ಐ ವೈಜ್ಞ್ಯಾನಿಕ ಕ್ಷೇತ್ರಗಳಿಗೆ ಚ 


ಸಾಧನೆ 1 ್ಲ ವಿಜಾ ಜು ಭಾರತಿ 
ಕನ್ನಡ ತ್ರೈಮಾಸಿಕ ಇಂಗ್ಲಿ ಎ ಅರ್ಧವಾರ್ಷಿಕ 
ವಾರ್ಷಿಕ ಚಂದಾ 8-00 ರೂ. ವಾರ್ಷಿಕ ಚಂದಾ 10-00 ರ 
(ವಿದ್ಯಾ ರ್ಥಿಗಳಿಗೆ) 5-00 ರೂ. 
ಆಜೀವ ಚಂದಾ ಹಣ 100-00 ರೂ. 
ಗಳನ್ನು ಎರಡು ಕಂತುಗಳಲ್ಲಿ ಒಂದು 
ವರ್ಷದ ಅವಧಿಯಲ್ಲಿ ಪಾವತಿ 


ಮಾಡಬಹುದು. 

ವಿದ್ಯಾ ರತಿ ಜನಪ್ರಿಯ ವಿಜ್ಞಾನ 

ಇಂಗ್ಲಿ ೫ * ಅರ್ಧವಾರ್ಷಿಕ ಕನ್ನಡದ ಏಕೈಕ ವಿಜ್ಞಾ ನ: 
` ವಾರ್ಷಿಕ ಚಂದಾ 10-00 ರೂ. | 


ಕ 
ವಿವರಗಳಿಗೆ ವ್ಯವಹರಿಸಿ : 
ನಿರ್ದೇಶಕರು 


